RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಶನಿವಾರ, ಆಗಸ್ಟ್ ೪ , ೨೦೧೮ ( ಶ್ರಾವಣ ೧೩ , ಶಕ ವರ್ಷ ೧೯೪೦) 


200 - I 
Part - I 


Jo . 0906 
No. 1209 


Bengaluru , Saturday , August 4 , 2018 (Shravana 13 , Shaka Varsha 1940 ) 


PROCEEDINGS OF THE GOVERNMENT OF KARNATAKA 

FINANCE SECRETARIAT 


Sub : CST Karasamadhana Scheme, 2018 – reg . 


READ : Para No . 171 of the Budget Speech of the Hon ble Chief Minister and 

Finance Minister for the year 2018 - 19 made on 5th July , 2018 . 


PREAMBLE : 

The Hon ble Chief Minister and Finance Minister in his Budget Speech for the year 2018 - 19 
made on 5th July , 2018 has announced a Karasamadhana Scheme to be introduced with a view to 
reduce the arrears under the provisions of the Central Sales Tax Act, 1956 (hereinafter referred to as 
the CST Act). Accordingly , a scheme for waiver of penalty and interest under the CST Act is required 
to be formulated . Hence , the Government is pleased to pass the following order . 

ORDER NO . FD 38 CSL 2018 , BENGALURU , DATED 4th AUGUST 2018 

The Government hereby accords approval to the scheme called CST Karasamadhana 
Scheme, 2018 . Features of the scheme are as follows: 

1 . It grants waiver of 100 % of arrears of penalty and interest payable by a dealer under the 
Central Sales Tax Act, 1956 relating to the assessments / re -assessments completed on or before 30th 
June , 2018 . 

2 . Conditions: Grant of waiver of penalty and interest is subject to the following conditions: 

2 . 1 Any dealer who makes full payment of arrears of tax on or before 30 / 10 / 2018 shall be 
granted waiver of 100 % of arrears of penalty and interest payable. However , any penalty levied 
under section 10 - A of the CST Act shall not be eligible for benefit of waiver under this Scheme. 

2 .2 Where the dealer has no arrears of tax but has arrears of penalty and interest only , 
relating to the assessments or re -assessments completed on or before 30th June 2018 , such arrears 
of penalty and interest shall be waived . 

2 . 3 Where a dealer has filed an appeal or any application against the order or proceedings 
relating to arrears of tax and arrears of penalty and interest before any Appellate Authority or Court 
and disposal of such application is still pending , the dealer shall withdraw such appeal or other 
application before availing the benefit of waiver of arrears of penalty and interest under the Scheme. 
The dealer shall file a declaration in support of withdrawal of appeal or other application in 
Annexure -II along with application for waiver of arrears of penalty and interest in Annexure - I 
appended to this Order. Such application and declaration shall be filed for each year separately . 

2 . 4 After the appeal or other application is withdrawn , the amount of arrears of penalty and 
interest shall be considered for waiver under the Scheme. Any amount of penalty and interest paid 
at the time of filing an appeal or other application shall be eligible for adjustment towards arrears of 


tax outstanding for the assessment year for which the benefit of waiver is claimed . However, the 
dealer shall not be eligible for refund of any amount that may become excess as a result of such 
adjustment under this Scheme. 

2 .5 The dealer shall not file an appeal or other application before any Appellate Authority or 
Court or shall not seek rectification of orders / proceedings , after filing application for availing the 
benefits of this Scheme or after availing the benefits of this Scheme, for whatever reasons. 

2 .6 The dealer shall not be eligible to avail the benefits of this Scheme in relation to an order 
giving rise to arrears of tax , penalty and interest where: 

a ) State has filed an appeal before the Karnataka Appellate Tribunal or the Central 

Sales Tax Appellate Authority ; or 
b ) State has filed an appeal or revision or any kind of application before the High Court 

or the Supreme Court; or 
c) any competent authority has initiated suo motu revision proceedings under the CST 

Act as on 30 / 06 / 2018 : or 
d ) any rectification is made after 30 / 06 / 2018 . 
3 . Procedure : Procedure for this Scheme is as follows. 

3. 1 The dealer opting for this Scheme shall submit application in the format Annexure- I 
appended to this Order under the CST Act for each year relating to the assessment / re - assessment 
concluded upto 30 / 06 / 2018 , electronically through the website http : / / ctax .kar . nic .in or 
http : / / gst.kar .nic .in on or before 30 / 10 / 2018 in the manner as specified in the website . Duly 
signed copy of the said application downloaded shall be submitted to the concerned Assessing 
Authority as prescribed on or before 30 / 10 / 2018 . 

3 . 2 The concerned assessing authority shall scrutinize the application and calculate the 
actual arrears of tax , penalty and interest payable by the dealer upto the date of filing of application . 

3 . 3 Where no discrepancy is noticed , the assessing authority shall proceed to pass the order 
in Annexure -IV within fifteen days from the date of receipt of the application and the same shall be 
served on the dealer within ten days from the date of passing of such order . 

3. 4 (a ) Where any discrepancy is found in the amount of arrears of tax and arrears of penalty 
and interest payable upto the date of application as declared by the dealer in his application , the 
assessing authority shall inform such discrepancy to the dealer , in Annexure - III, within 15 days 
from the date of filing of application . The dealer shall pay the tax as intimated by the assessing 
authority within fifteen days from the date of the intimation . 

(b ) On satisfaction that the applicant-dealer has paid the amount due as per Para 3 . 4 (a ), the 
assessing authority shall pass the order , in Annexure - IV , waiving the amount of arrears of penalty 
and interest payable by the dealer for each assessment year separately . 

(c) The order of waiver shall be passed within fifteen days from the date of making payment 
and the same shall be served on the dealer within ten days from the date of passing of such order . 

3 .5 The Assessing Authority shall assist the dealer in correct quantification of the amount of 
interest and penalty . 

4 . Removal of difficulties . - If any difficulty arises in implementation of this order, the 
Commissioner of Commercial Taxes may issue such instructions as are necessary or expedient for 
removing such difficulty . 


By Order and in the Name of the Governor of Karnataka , 


K . S . PADMAVATHI 
Under Secretary to Government , 

Finance Department (C . T - 1). 


ANNEXURE - 1 
(Government Order No . FD 38 CSL 2018 , dated 04 / 08 / 2018 ) 
Application for waiver of arrears of penalty and interest under the 

CST Karasamadhana Scheme, 2018 


1 


3 


5 


Name and address of the dealer 
Registration Certificate Number under the CST Act 
Name of the office in which registered 

(a ) Assessment year 
(b ) Assessment order issued by 
(c ) Date of assessment / reassessment order / rectification order 
(d ) Date of penalty order 

( e ) Date of order of interest 
(a ) (i) Arrears of tax as per assessments / re - assessments passed on or Rs .... 

before 30 /06 / 2018 
(ii) Details of payment of arrears of tax as prescribed in this G . O .(CTD 

Ref. No . and date) 
(b ) (i) Arrears of interest as per assessments / 

Rs. . . . 
re -assessments passed on or before 30 / 06 / 2018 . 
( ii ) Arrears of penalty as per assessments / 

re - assessments passed on or before 30 / 06 / 2018 . 
Date of withdrawal of the appeal or other application , if any. 


Rs. . . . 


6 


DECLARATION 
I..................... do hereby solemnly declare that to the best of my knowledge and belief the 
information furnished above is true and complete . 
Date : 

Signature 
Place : 

Name and status of the person signing . 


Name and full address of the business 


NOTE : 1 . Application to be filed separately for each assessment year under the CST 

Act electronically . 
2 . Copy of the relevant assessment / reassessment order and penalty order 

and proof of withdrawal of appeal or any other proceeding to be enclosed 

to the copy of the application required to be submitted to the Assessing Authority . 
3 . Strike outwhichever is not applicable . 


ANNEXURE - II 
(Government Order No. FD 38 CSL 2018 , dated 04 / 08 / 2018 ) 

Declaration 


I, Sri / Smt/ Ms.............. do hereby solemnly declare that I am / we are a assessee registered under 
the Central Sales Tax Act, 1956 TIN / R . C . No .......... on the files of the office of the .......... 

I have withdrawn the appeal/ other application filed against the assessment / reassessment 
or other proceedings concluded for the year / tax periods .........of the assessment year under the CST 
Act which was pending before . ........ (specify the authority ) to avail of the benefit of the CST 
Karasamadhana Scheme, 2018 offered by the Government of Karnataka vide order 
No .. . .. .. ... . .. .. ... dated . .. . .. .. . .. ..on .. . ... . I enclose the documentary proof for the withdrawal of the 
appeal or other application . 


Date : 
Place : 


Signature 
Name and status of the person signing. 


Name and full address of the business 


Note: 1 . Application to be filed separately for each assessment year / re- Assessment. 

2 . Strike out whichever is not applicable. 


ANNEXURE - III 
(Government Order No. FD 38 CSL 2018 , dated 04 / 08 / 2018 ) 
Intimation by the Assessing Authority regarding discrepancy in the Application submitted by 

the dealer 
The application and declaration submitted by the applicant dealer are verified and found that 
the tax due which is required to be paid as per the assessment records is more than the tax 
admitted and paid along with the application submitted vide Application Reference 
Number.. . .. .. .. . . .. .. .. ... ... dated .. .. ... .. 
The details are as under : 


Details 


Sl.No. 

1 
2 


5 


Particulars 
Name and address of the assessee 
Registration Certificate No . under the CST Act 
Office of registration / LVO 
Year 
Assessment order issued by 
Date of Assessment order 
Amount of arrears of tax payable as per assessment records 
Amount of arrears of tax paid as per Application Reference Number. .... 
Balance of tax payable 
Amount of arrears of penalty 
Amount of arrears of interest 
Total arrears of penalty and interest to be waived (Sl.No . 10 + Sl. No . 11) 


Rs .... 
Rs... . 
Rs.... 
Rs. .. . 
Rs. . .. 
Rs ... . 


11 
12 


The balance amount of tax payable, shown in Sl. No. 9 , above shall be paid within fifteen days from 
the date of receipt of this intimation to become eligible for waiver of the arrears of penalty and 
interest for the assessment / reassessment period in terms of Government order 
No .. .. .. .. .. .. .. .. . .. .. .dated . .. .. . . . 


Date : 
Place : 


Signature , 
Name and Designation of the Authority . 


ANNEXURE - IV 
(Government Order No. FD 38 CSL 2018 , dated 04 / 08 / 2018 ) 

Order of Waiver 


The application and declaration are verified and the assessee is found eligible for waiver of the 
arrears of penalty and interest for the assessment/ reassessment in terms of Government order 
No .. ... .... . .... ....dated .. . .... .... and the same is accordingly ordered to be waived . 


Details 


The details are as under : 
Sl. No . 

Particulars 
Name and address of the assessee 
Registration Certificate No. under the CST Act 
Office in which registered / LVO 
Year 
Assessment order issued by 
Date of Assessment order 
Amount of arrears of tax paid in full 
Details of payment of arrears of tax paid in full (CTD Ref. No . and date ) 
Amount of arrears of penalty 

Amount of arrears of interest 
| 11 Total arrears of penalty and interest waived ( Sl.No . 9 + Sl.No . 10 ) 


OVOAWN 


Rs. . . . 


10 


Rs.. . . 
Rs . . . . 
Rs . .. . 


Date : 
Place : 


Signature , 
Name and Designation of the Authority 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - I 
Part - I | 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಆಗಸ್ಟ್ ೬ , ೨೦೧೮ ( ಶ್ರಾವಣ ೧೫ , ಶಕ ವರ್ಷ ೧೯೪೦) 
Bengaluru , Monday , August 6 , 2018 (Shravana 15 , Shaka Varsha 1940 ) 

ಕರ್ನಾಟಕ ಸರ್ಕಾರದ ನಡವಳಿಗಳು 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ನಂ . ೧೨೧೭ 
No . 1217 


ವಿಷಯ : ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು ಇಲ್ಲಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರ 

ಮತ್ತು ರಾಜ್ಯ ಮಾಹಿತಿ ಆಯುಕ್ತರ ಹುದ್ದೆಗಳ ನೇಮಕಾತಿಗೆ ಮಾನ್ಯ ರಾಜ್ಯಪಾಲರಿಗೆ 
ಶಿಫಾರಸ್ಸು ಮಾಡಲು ರಚಿಸಲಾಗಿರುವ ಸಮಿತಿಯ ಬಗ್ಗೆ . 


ಓದಲಾಗಿದೆ: 

1. ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 150 ಆರ್‌ಟಿಐ 2015 ದಿನಾಂಕ :22.12 .2015 . 
2. ಕಡತ ಸಂಖ್ಯೆ :ಸಿಆಸುಇ 133 ಆರ್‌ಟಿಐ 2018 . 


ಪ್ರಸ್ತಾವನೆ: 

ಮೇಲೆ ಓದಲಾಗಿರುವ ಸರ್ಕಾರದ ಆದೇಶ ದಿನಾಂಕ:22.12.2015ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ , 2005ರ ಪ್ರಕರಣ 
15(3) ರನ್ವಯ ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ರಾಜ್ಯ ಮಾಹಿತಿ 
ಆಯುಕ್ತರ ಹುದ್ದೆಗಳ ನೇಮಕಾತಿಗೆ ಮಾನ್ಯ ರಾಜ್ಯಪಾಲರಿಗೆ ಸೂಕ್ತ ಶಿಫಾರಸ್ಸುಗಳನ್ನು ಮಾಡಲು ಈ ಕೆಳಗೆ ತಿಳಿಸಿರುವಂತೆ 
ಸಮಿತಿಯನ್ನು ರಚಿಸಲಾಗಿದೆ: 


kY 


1. ಮುಖ್ಯಮಂತ್ರಿಗಳು 
2. ವಿಧಾನಸಭೆಯ ವಿರೋಧಪಕ್ಷದ ನಾಯಕರು 
3. ಕಾನೂನು, ನ್ಯಾಯಾಂಗ ಮತ್ತು ಮಾನವ ಹಕ್ಕುಗಳು, 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಹಾಗೂ ಪಶುಸಂಗೋಪನೆ ಸಚಿವರು 


- ಅಧ್ಯಕ್ಷರು 
- ಸದಸ್ಯರು 
- ಸದಸ್ಯರು 


ದಿನಾಂಕ: 22. 12 . 2015ರ ಆದೇಶವನ್ನು ಪರಿಷ್ಕರಿಸುವ ಬಗ್ಗೆ ಮೇಲೆ ಓದಲಾದ (2) ರಲ್ಲಿ ಮಾನ್ಯ 
ಮುಖ್ಯಮಂತ್ರಿಯವರು ಶಿಫಾರಸ್ಸು ಸಮಿತಿಯ ಸದಸ್ಯರನ್ನಾಗಿ ಮಾನ್ಯ ಉಪ ಮುಖ್ಯಮಂತ್ರಿಯವರನ್ನು ನಾಮನಿರ್ದೇಶನ 


ಮಾಡಿರುತ್ತಾರೆ. ಅದರಂತೆ, ಮೇಲೆ ಓದಲಾದ ದಿನಾಂಕ: 22.12 . 2015ರ ಸರ್ಕಾರದ ಆದೇಶವನ್ನು ಪರಿಷ್ಕರಿಸಿ ಆದೇಶವನ್ನು 
ಹೊರಡಿಸಬೇಕಾಗಿರುತ್ತದೆ. 


ಅದರಂತೆ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 133 ಆರ್‌ಟಿಐ 2018, ಬೆಂಗಳೂರು, ದಿನಾಂಕ: 03.08.2018 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮಾಹಿತಿ ಹಕ್ಕು ಕಾಯ್ದೆ , 2005ರ ಪ್ರಕರಣ 15 (3) ರನ್ವಯ 
ಕರ್ನಾಟಕ ಮಾಹಿತಿ ಆಯೋಗದಲ್ಲಿ ರಾಜ್ಯ ಮುಖ್ಯ ಮಾಹಿತಿ ಆಯುಕ್ತರು ಮತ್ತು ರಾಜ್ಯ ಮಾಹಿತಿ ಆಯುಕ್ತರ ಹುದ್ದೆಗಳ 
ನೇಮಕಾತಿಗೆ ಮಾನ್ಯ ರಾಜ್ಯಪಾಲರಿಗೆ ಸೂಕ್ತ ಶಿಫಾರಸ್ಸುಗಳನ್ನು ಮಾಡಲು ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 150 
ಆರ್‌ಟಿಐ 2015, ದಿನಾಂಕ:22.12 .2015ನ್ನು ಪರಿಷ್ಕರಿಸಿ ಈ ಕೆಳಗೆ ತಿಳಿಸಿರುವಂತೆ ಸಮಿತಿಯನ್ನು ರಚಿಸಲಾಗಿದೆ: 


1. ಮುಖ್ಯಮಂತ್ರಿಗಳು 
2 . ವಿಧಾನಸಭೆಯ ವಿರೋಧಪಕ್ಷದ ನಾಯಕರು 
3. ಉಪ ಮುಖ್ಯಮಂತ್ರಿಗಳು 


- ಅಧ್ಯಕ್ಷರು 
- ಸದಸ್ಯರು 
- ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಜಾಹೀದಾ ಎನ್. ಗಚ್ಚಿನಮಹಲ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ -I( ಪ ) 
ಸಿಆಸುಇ ( ಜನಸ್ಪಂದನ ಕೋಶ- ಮಾಹಿತಿ ಹಕ್ಕು) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ ( ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday , August 7 , 2018 ( Shravana 16 , Shaka Varsha 1940) 


ಭಾಗ - I 
Part - I 


ನಂ . ೧೨೧೯ 
No. 1219 


ಕರ್ನಾಟಕ ಸರ್ಕಾರದ ನಡವಳಿಗಳು 


ವಿಷಯ : ಕೃಷ್ಣರಾಜಸಾಗರ ಅಣೆಕಟ್ಟೆಯ ಬೃಂದಾವನದ ಉದ್ಯಾನವನವನ್ನು 

ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಸಂಬಂಧ ಕಾರ್ಯಪಡೆ ರಚನೆ. 
ಪ್ರಸ್ತಾವನೆ : 

2018 - 19ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಕೃಷ್ಣರಾಜನಗರ ಅಣೆಕಟ್ಟೆಯ ಬೃಂದಾವನದ ಉದ್ಯಾನವನವನ್ನು 
ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಮೆರಿಕದ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಅಭಿವೃದ್ದಿಪಡಿಸಲಾಗುವುದೆಂದು 
ಘೋಷಿಸಲಾಗಿದೆ. ಈ ಯೋಜನೆಗೆ ವಿಶ್ವಮಟ್ಟದ ಉದ್ಯಮಿಗಳಿಂದ ಬಂಡವಾಳ ಹೂಡಬಹುದಾಗಿದ್ದು, ಇದರ ವಿವರವಾದ 
ಕಾರ್ಯಯೋಜನೆ ಸಿದ್ಧಪಡಿಸಲು ಈಗಾಗಲೇ ರೂ .5. 00 ಕೋಟಿಗಳನ್ನು ಪ್ರಸ್ತುತ ಆಯವ್ಯಯದಲ್ಲಿ ಒದಗಿಸಲಾಗಿರುತ್ತದೆಂದು 
ತಿಳಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಕೆಳಕಂಡ ಅಧಿಕಾರಿಗಳು / ಗಣ್ಯ ವ್ಯಕ್ತಿಗಳನ್ನು ಒಳಗೊಂಡ ಒಂದು 
ಕಾರ್ಯಪಡೆ ರಚಿಸಲು ಆದೇಶಿಸಿರುತ್ತಾರೆ. 


ಅಧ್ಯಕ್ಷರು 
ಉಪಾಧ್ಯಕ್ಷರು, 


3 | 


ಸದಸ್ಯರು 


1 ಸರ್ಕಾರದ ಮುಖ್ಯಕಾರ್ಯದರ್ಶಿ 
2 ಶ್ರೀಮತಿ ಕಿರಣ್ ಮಜುಂದಾರ್ ಷಾ , ಸಂಸ್ಥಾಪಕರು, ಬಯೋಕಾನ್, 

ಬೆಂಗಳೂರು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ 
ಶ್ರೀ ಬಿರೇನ್ಘೋಷ್ 
Country Head , Technicolour India , Jonistado 
ಸರ್ಕಾರದ ಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ 


ಸದಸ್ಯರು 


ಸದಸ್ಯರು 


ಸಂಚಾಲಕರು 


ಆದ್ದರಿಂದ, ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಪ್ರಇ 212 ಪ್ರವಾಯೋ 2018, ದಿನಾಂಕ: 06 -8- 2018 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕೃಷ್ಣರಾಜನಗರ ಅಣೆಕಟ್ಟೆಯ ಬೃಂದಾವನದ 
ಉದ್ಯಾನವನವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಮೆರಿಕದ ಡಿಲ್ಯಾಂಡ್ ಮಾದರಿಯಲ್ಲಿ 
ಅಭಿವೃದ್ಧಿಪಡಿಸುವ ಸಲುವಾಗಿ ಈ ಕೆಳಕಂಡ ಅಧಿಕಾರಿಗಳು / ಗಣ್ಯ ವ್ಯಕ್ತಿಗಳನ್ನು ಒಳಗೊಂಡ ಕಾರ್ಯಪಡೆಯನ್ನು ರಚಿಸಿ 
ಆದೇಶಿಸಿದೆ . 
1 ಸರ್ಕಾರದ ಮುಖ್ಯಕಾರ್ಯದರ್ಶಿ 

ಅಧ್ಯಕ್ಷರು 
2 ಶ್ರೀಮತಿ ಕಿರಣ್ ಮಜುಂದಾರ್ ಷಾ , 

ಉಪಾಧ್ಯಕ್ಷರು, 
ಸಂಸ್ಥಾಪಕರು, ಬಯೋಕಾನ್, ಬೆಂಗಳೂರು. 
3 | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಸದಸ್ಯರು 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಸದಸ್ಯರು 
ಜಲಸಂಪನ್ಮೂಲ ಇಲಾಖೆ 
ಶ್ರೀ ಬಿರೇನ್ಘೋಷ್ 

ಸದಸ್ಯರು 
Country Head, Technicolour India , ಬೆಂಗಳೂರು 
6 ಸರ್ಕಾರದ ಕಾರ್ಯದರ್ಶಿ 

ಸಂಚಾಲಕರು 
ಪ್ರವಾಸೋದ್ಯಮ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ . ಎನ್ . ಯತಿರಾಜ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಭಾಗ- I ಬೆಂಗಳೂರು, ಮಂಗಳವಾರ, ಆಗಸ್ಟ್ ೧೪ , ೨೦೧೮ (ಶ್ರಾವಣ ೨೩, ಶಕ ವರ್ಷ ೧೯೪೦) ನಂ . ೧೨೬೯ 
Part - I Bengaluru , Tuesday , August 14 , 2018 (Shravana 23 , Shaka Varsha 1940 ) No . 1269 

ಕರ್ನಾಟಕ ಸರ್ಕಾರದ ನಡವಳಿಗಳು 

ಸಹಕಾರ ಸಚಿವಾಲಯ 
ವಿಷಯ : ರಾಜ್ಯದ ರೈತರು ಸಹಕಾರ ಸಂಘ/ ಬ್ಯಾಂಕುಗಳಿಂದ ಅಲ್ಪಾವಧಿ ಬೆಳೆ ಸಾಲ ಪಡೆದು 

ದಿನಾಂಕ:10 .07.2018 ಕ್ಕೆ ಹೊಂದಿರುವ ಹೊರಬಾಕಿಯಲ್ಲಿ ಒಂದು ಕುಟುಂಬಕ್ಕೆ 

ಗರಿಷ್ಟ ರೂ .1. 00 ಲಕ್ಷದವರೆಗಿನ ಸಾಲ ಮನ್ನಾ ಮಾಡುವ ಬಗ್ಗೆ. 
ಓದಲಾಗಿದೆ: ದಿನಾಂಕ: 09.08.2018ರಂದು ನಡೆದ ಸಚಿವ ಸಂಪುಟದ ಕಾರ್ಯಸೂಚಿ ಸಂಖ್ಯೆ 

9ರಲ್ಲಿ ಅನುಮೋದನೆ . 
ಪ್ರಸ್ತಾವನೆ : 

ರಾಜ್ಯದಲ್ಲಿ ಕಳೆದ 4 ವರ್ಷಗಳ ಅವಧಿಯಲ್ಲಿ ಮೂರು ವರ್ಷಗಳಲ್ಲಿ ತೀವ್ರ ಬರಗಾಲ ಉಂಟಾದ ಹಿನ್ನೆಲೆಯಲ್ಲಿ 
ಸಂಪೂರ್ಣ ಸಾಲ ಮನ್ನಾ ಮಾಡಲು ರೈತರು, ರೈತ ಪ್ರತಿನಿಧಿಗಳು, ಸಹಕಾರಿಗಳು ಮತ್ತು ಜನಪ್ರತಿಗಳಿಂದ ಬೇಡಿಕೆ ಇರುತ್ತದೆ. 

ಆಯವ್ಯಯ ಭಾಷಣದ ಚರ್ಚೆಯ ಸಂದರ್ಭದಲ್ಲಿ ವಿಧಾನ ಮಂಡಲದ ಅನೇಕ ಮಾನ್ಯ ಸದಸ್ಯರು ಸಹಕಾರ 
ಸಂಘಗಳಲ್ಲಿ ಸಾಲ ಪಡೆದ ಹೆಚ್ಚಿನ ರೈತರಿಗೆ ಪ್ರಸ್ತುತ ಘೋಷಣೆಯಾಗಿರುವ ಸಾಲ ಮನ್ನಾ ಯೋಜನೆಯಿಂದ 
ಪ್ರಯೋಜನವಾಗುವುದಿಲ್ಲವೆಂದು ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ, ದಿನಾಂಕ 12 .07.2018ರಂದು ವಿಧಾನಸಭೆಯಲ್ಲಿ 2018 -19ನೇ 
ಸಾಲಿನ ಆಯವ್ಯಯ ಭಾಷಣದ ಚರ್ಚೆಯ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ ಸಂಘಗಳಲ್ಲಿ ಬೆಳೆ ಸಾಲ 
ಪಡೆದು ದಿನಾಂಕ:10.07.2018 ರವರೆಗೆ ಹೊರಬಾಕಿ ಹೊಂದಿದ ರೈತರಿಗೂ ರೂ .1.00 ಲಕ್ಷದವರೆಗಿನ ಸಾಲ ಮನ್ನಾ 
ಮಾಡುವುದಾಗಿ ಘೋಷಿಸಿರುತ್ತಾರೆ. 

ಮೇಲೆ ಓದಲಾದ ದಿನಾಂಕ:09.08.2018ರಂದು ನಡೆದ ಸಚಿವ ಸಂಪುಟ ಕಾರ್ಯಸೂಚಿ ಕ್ರಮ ಸಂಖ್ಯೆ - 9 ರಲ್ಲಿ 
ರಾಜ್ಯದ ರೈತರು ಸಹಕಾರ ಸಂಘ/ ಸಹಕಾರ ಬ್ಯಾಂಕುಗಳಿಂದ ಅಲ್ಪಾವಧಿ ಬೆಳೆ ಸಾಲ ಪಡೆದು ದಿನಾಂಕ: 10.07.2018 ಕ್ಕೆ 
ಹೊಂದಿರುವ ಹೊರಬಾಕಿಯಲ್ಲಿ ಒಂದು ಕುಟಂಬಕ್ಕೆ ಗರಿಷ್ಟ ರೂ .1.00 ಲಕ್ಷದವರೆಗಿನ ಸಾಲ ಮನ್ನಾ ಮಾಡುವ ಪ್ರಸ್ತಾವನೆಗೆ 
ಅನುಮೋದನೆ ದೊರೆತಿರುತ್ತದೆ. 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 163 ಸಿಎಲ್‌ಎಸ್ 2018, ಬೆಂಗಳೂರು, ದಿನಾಂಕ: 14.08.2018 
ರಾಜ್ಯದ ಸಹಕಾರ ಸಂಸ್ಥೆಗಳು | ಬ್ಯಾಂಕುಗಳು ವಿತರಿಸಿದ ಅಲ್ಪಾವಧಿ ಬೆಳೆ ಸಾಲದ ಪೈಕಿ ದಿನಾಂಕ: 10. 07.2018ಕ್ಕೆ 
ಹೊಂದಿರುವ ಹೊರಬಾಕಿ ಮೊತ್ತದಲ್ಲಿ ಒಂದು ರೈತ ಕುಟುಂಬಕ್ಕೆ ಗರಿಷ್ಟ ರೂ .1,00,000. 00(ಒಂದು ಲಕ್ಷ ರೂಪಾಯಿಗಳು 
ಮಾತ್ರ) ಗಳವರೆಗಿನ ಸಾಲವನ್ನು ಮನ್ನಾ ಮಾಡಲು ತೀರ್ಮಾನಿಸಿ, ಈ ಕೆಳಕಂಡ ಷರತ್ತಿಗೊಳಪಟ್ಟು ಆದೇಶ ಹೊರಡಿಸಲಾಗಿದೆ. 
1. ಈ ಸೌಲಭ್ಯವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು , ಲ್ಯಾಂಪ್ , ಡಿಸಿಸಿ ಬ್ಯಾಂಕುಗಳು ಮತ್ತು ಪಿಕಾರ್ಡ್ 

ಬ್ಯಾಂಕುಗಳು ವಿತರಿಸಿದ ಅಲ್ಪಾವಧಿ ಬೆಳೆ ಸಾಲದ ಪೈಕಿ ದಿನಾಂಕ:10. 07 . 2018ಕ್ಕೆ ಹೊಂದಿರುವ ಹೊರಬಾಕಿ ಸಾಲಕ್ಕೆ ಮಾತ್ರ 

ಅನ್ವಯವಾಗುತ್ತದೆ. 
2. ದಿನಾಂಕ:10.07.2018ಕ್ಕೆ ಇರುವ ಸಾಲದ ಹೊರಬಾಕಿಯಲ್ಲಿ ಒಂದು ರೈತ ಕುಟುಂಬಕ್ಕೆ ಗರಿಷ್ಟ ರೂ .1. 00 ಲಕ್ಷದವರೆಗಿನ 

ಸಾಲವನ್ನು ಮನ್ನಾ ಮಾಡಲಾಗುವುದು. 
3. ಮೇಲಿನ ಅವಧಿಯಲ್ಲಿ ಸಾಲ ಪಡೆದ ರೈತರು ಮೃತಪಟ್ಟಿದಲ್ಲಿ, ಅಂತಹ ವಾರಸುದಾರರಿಗೂ ಸಹ ಈ ಸೌಲಭ್ಯ 

ದೊರೆಯುತ್ತದೆ. 


CH CH 


4. ಯೋಜನೆಯಡಿಯಲ್ಲಿ ಮನ್ನಾ ಮಾಡುವ ಸಾಲವು, ರೈತರು ಸಾಲ ಮರುಪಾವತಿ ಮಾಡುವ ಗಡುವು ದಿನಾಂಕಕ್ಕೆ ಜಾರಿಗೆ 

ಬರುತ್ತದೆ. 
5, ದಿನಾಂಕ: 10. 07.2018ಕ್ಕೆ ಹೊರಬಾಕಿ ಇರುವ ಮೊತ್ತವನ್ನು ಸರ್ಕಾರದ ಆದೇಶ ಜಾರಿಯಾಗುವ ದಿನಾಂಕಕ್ಕೆ ಪೂರ್ಣವಾಗಿ 

ಮರುಪಾವತಿಸಿದ್ದಲ್ಲಿ ಮನ್ನಾ ಆಗಬೇಕಾದ ಮೊತ್ತವನ್ನು ರೈತರ ಉಳಿತಾಯ ಖಾತೆಗೆ ಜಮಾ ನೀಡಲಾಗುವುದು . 
6. ಯೋಜನೆಯಲ್ಲಿ ಸಾಲ ಮನ್ನಾ ಆಗುವ ಅನುದಾನವನ್ನು ಡಿ. ಬಿ. ಟಿ. ( Direct Benefit Transfer) ಮೂಲಕ ರೈತರ 

ಉಳಿತಾಯ ಖಾತೆಗೆ ಬಿಡುಗಡೆ ಮಾಡಲಾಗುವುದು . 
7. ಈ ಯೋಜನೆಯಲ್ಲಿ ಈ ಕೆಳಕಂಡ ರೈತರಿಗೆ ಮತ್ತು ಸಾಲಗಳಿಗೆ ಸಾಲ ಮನ್ನಾ ಸೌಲಭ್ಯ ದೊರೆಯುವುದಿಲ್ಲ. ( ದಿನಾಂಕ : 
10. 07 .2018 ಕ್ಕೆ ಇದ್ದಂತೆ) 
ಅ. ಬೆಳೆ ಸಾಲ ಪಡೆದ ರೈತರು ಸರ್ಕಾರಿ , ಸಹಕಾರಿ ಮತ್ತು ಇತರೇ ಕ್ಷೇತ್ರದ ನೌಕರರಾಗಿದ್ದು ಪ್ರತೀ ತಿಂಗಳು ಒಟ್ಟಾರೆ 

ರೂ . 20 ,000.00ಕ್ಕಿಂತ ಹೆಚ್ಚಿನ ವೇತನ / ಪಿಂಚಣಿ ಪಡೆಯುತ್ತಿದ್ದಲ್ಲಿ ಅಂತಹ ರೈತರಿಗೆ ಈ ಯೋಜನೆ 

ಅನ್ವಯವಾಗುವುದಿಲ್ಲ. 
ಆ. ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದದರೂ ಒಂದು ವರ್ಷದಲ್ಲಿ ಆದಾಯ ತೆರಿಗೆ ಪಾವತಿಸಿದ್ದಲ್ಲಿ ಅಂತಹ 

ರೈತರಿಗೆ ಈ ಯೋಜನೆ ಅನ್ವಯವಾಗುವುದಿಲ್ಲ. 
ಇ. ರೈತರಿಗೆ ತಮ್ಮ ಕೃಷಿ ಉತ್ಪನ್ನಗಳನ್ನು ಒತ್ತಿ ಇಟ್ಟುಕೊಂಡು ನೀಡುವ ಅಡವು ಸಾಲಗಳಿಗೆ, ಚಿನ್ನಾಭರಣಗಳನ್ನು 

ಅಡವಿಟ್ಟುಕೊಂಡು ನೀಡುವ ಚಿನ್ನಾಭರಣ ಸಾಲಗಳಿಗೆ, ವಾಹನಗಳನ್ನು ಖರೀದಿಸಲು ನೀಡುವ ಸಾಲಗಳಿಗೆ, ಪಶು 
ಭಾಗ್ಯ ಯೋಜನೆಯಲ್ಲಿ ಪಶು ಆಹಾರ ಕೊಳ್ಳಲು ನೀಡುವ ಸಾಲಗಳಿಗೆ, ಮೀನುಗಾರಿಕೆ ಉದ್ದೇಶಗಳಿಗೆ ನೀಡುವ 
ಸಾಲಗಳಿಗೆ, ಸ್ವಸಹಾಯ ಗುಂಪುಗಳಿಗೆ ಮತ್ತು ಜಂಟಿ ಬಾದ್ಯತಾ ಗುಂಪುಗಳಿಗೆ ನೀಡುವ ಸಾಲಗಳಿಗೆ ಈ 

ಯೋಜನೆ ಅನ್ವಯವಾಗುವುದಿಲ್ಲ . 
ಈ . ರೈತರ ಹೆಸರಿನಲ್ಲಿ ದಿನಾಂಕ:10.7.2018ಕ್ಕೆ ಡಿಸಿಸಿ / ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಥವಾ ಪ್ಯಾಕ್ಸ್‌ನಲ್ಲಿ ಮುತ್ತು 

ಠೇವಣಿ ಇದ್ದಲ್ಲಿ ಅಂತಹ ಮೊತ್ತವನ್ನು ಹೊರಬಾಕಿಯಲ್ಲಿ ಕಳೆಯತಕ್ಕದ್ದು. 
8. ಈ ಯೋಜನೆಯಲ್ಲಿ ಅರ್ಹವಿರುವ ರೂ .1.00 ಲಕ್ಷಗಳ ಅಸಲು ಮತ್ತು ಸಂಪೂರ್ಣ ಚಾಲ್ತಿ ಸಾಲಕ್ಕೆ ಸಂಬಂಧಿಸಿದ 

ಬಡ್ಡಿಯನ್ನು ಜಾರಿಯಲ್ಲಿರುವ ಬಡ್ಡಿ ಸಹಾಯಧನ ಯೋಜನೆಯಡಿಯಲ್ಲಿ ಭರಿಸಲಾಗುವುದು. ಸುಸ್ತಿಯಾದ ಪ್ರಕರಣಗಳಲ್ಲಿ 
ಬಡ್ಡಿಯನ್ನು ರೈತರು ಭರಿಸತಕ್ಕದ್ದು, ಈ ಯೋಜನೆಯಲ್ಲಿ ಲಾಭ ಪಡೆಯಲು ಚಾಲ್ತಿ ಸಾಲದ ರೂ .1.00 ಲಕ್ಷಕ್ಕಿಂತ ಹೆಚ್ಚಿನ 
ಅಸಲನ್ನು ಗಡುವಿನ ದಿನಾಂಕದೊಳಗೆ ಮತ್ತು ಸುಸ್ತಿ ಸಾಲದ ಮರುಪಾವತಿ ದಿನಾಂಕದವರೆಗಿನ ಸಂಪೂರ್ಣ ಬಡ್ಡಿಯನ್ನು 

ಹಾಗೂ ರೂ .1.00 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ: 31. 03 .2019ರೊಳಗೆ ಮರುಪಾವತಿಸತಕ್ಕದ್ದು . 
9. ಯಾವುದೇ ರೈತರು ಒಂದಕ್ಕಿಂತ ಹೆಚ್ಚಿನ ಸಹಕಾರ ಸಂಘ/ಸಹಕಾರ ಬ್ಯಾಂಕುಗಳಲ್ಲಿ ಸಾಲ ಪಡೆದಿದ್ದಲ್ಲಿ ಒಂದು 
ಈ ಸಂಸ್ಥೆಯಿಂದ ಮಾತ್ರ ಸಾಲ ಮನ್ನಾ ಸೌಲಭ್ಯ ಪಡೆಯತಕ್ಕದ್ದು. 
10. ಸಾಲ ಮನ್ನಾ ಯೋಜನೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ನಿಬಂಧಕರು ಆಡಳಿತಾತ್ಮಕ ಮಾರ್ಗಸೂಚಿಗಳನ್ನು 

ಹೊರಡಿಸಿ ಈ ಯೋಜನೆ ಪರಿಣಾಮಕಾರಿಯಾಗಿ ಜಾರಿಯಾಗುವಂತೆ ನೋಡಿಕೊಳ್ಳುವುದು. 
11 . ಈ ಯೋಜನೆಯಲ್ಲಿ ಅರ್ಹ ರೈತ ಫಲಾನುಭವಿ ಹಾಗೂ ಸಾಲ ಮನ್ನಾ ಮೊತ್ತವನ್ನು ಗುರುತಿಸಲು ಅನುಸರಿಸಬೇಕಾದ 

ವಿಧಿ -ವಿಧಾನಗಳ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಅಮುಕಾ: ಆಇ:4607, ದಿನಾಂಕ:09. 08. 2018ರಲ್ಲಿ ನೀಡಿರುವ 
ಸಹಮತಿ ಮತ್ತು ಸಚಿವ ಸಂಪುಟ ದಿನಾಂಕ: 09 .08 .2018ರ ಸಭೆ ಸಂಖ್ಯೆ 5ರಲ್ಲಿನ ಕಾರ್ಯಸೂಚಿ ಕ್ರಮಸಂಖ್ಯೆ –9ರಲ್ಲಿ 
ಅನುಮೋದಿಸಿರುವಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


20 - I 
Part - I 


Jo . 0920 
No . 1271 


ಬೆಂಗಳೂರು, ಗುರುವಾರ, ಆಗಸ್ಟ್ ೧೬ , ೨೦೧೮ ( ಶ್ರಾವಣ ೨೫ , ಶಕ ವರ್ಷ ೧೯೪೦) 
Bengaluru , Thursday , August 16 , 2018 (Shravana 25 , Shaka Varsha 1940) 

PROCEEDINGS OF GOVERNMENT OF KARNATAKA 

URBAN DEVELOPMENT SECRETARIAT 


Subject: Guidelines regarding reservation of the offices of the Presidents and 

Vice - Presidents of City Municipal Councils, Town Municipal Councils and 

Town Panchayats by rotation - reg . 
Read : 1) Notification No .UDD 647 MLR 1995 , Dated : 20 - 12 - 1995 . 

2 ) Notification No .UDD 163 MLR 2007 (P ), Dated : 13 - 12 - 2007. 
3 ) Guidelines Order No .UDD 178 MLR 2007 (P ), Dated : 

23 -01- 2008 and 24 -01- 2008 . 
4 ) Notification No . Sam . Vya . Sha.Ee. 13 Shasana 2012 , 

Dated : 30 . 08 . 2012 (Karnataka Act No . 32 of 2012). 
5 ) Hon ble Supreme Court s order in SLP (Civil ) 3909 - 3910 / 2003, 

dated :01.02 . 2013 & in W . P . (Civil)89 / 2013 , dated : 13 .02 . 2013 . 
6 ) Hon ble High Court s order in WP 12879 / 2013 , dated : 14 -03 - 2013 . 
7) Notification No. UDD 38 MLR 2013 , Dated : 13 . 02 . 2013 . 
8 ) Guidelines Order No. UDD 73 MLR 2013 , Dated : 14 .05 . 2013 . 
9 ) Notification No . UDD 171 MLR 2015 , Dated : 19 -01- 2016 . 
10 ) Guidelines Order No.UDD 19 MLR 2016 Dated : 05 .02. 2016 . 
11) Notification No .UDD 66 MLR 2018 , Dated : 23 -07 - 2018 . 


Preamble : 


Clause (4 ) and (5 ) of Article 243- T of the Constitution of India , Sub - section 2 - A of Section 42 
of Karnataka Municipalities Act, 1964 , provides for reservation of the offices of the Presidents and 
Vice - Presidents of City Municipal Councils (CMCs), Town Municipal Councils ( TMCs) and Town 
Panchayats ( TPs ) to SCs, STs , BCs and Woman on rotation basis . 


During 1995 - 2000 , 2000 - 2005 and 2007 - 2012 the offices of President and Vice - Presidents in 
other Urban Local Bodies were reserved on the basis of Karnataka Municipalities (President/ 
Vice -President) Election Rules, 2001 and Karnataka Municipalities (President / Vice- President) 
Election (Amendment) Rules, 2007. 


In a batch of Writ Petition No . 39675 and others of 2004 on the subject , the Hon ble High 
Court of Karnataka in its orders dated 8 . 11. 2004 has held that the rotation has to be clear and 
definitely ascertainable and shall be a fixed one. 


In Karnataka Municipalities and certain other law (Amendment) Act, 2012 (Karnataka Act 
No . 32 of 2012 ), Karnataka Municipalities Act, 1964 (Karnataka Act No. 22 of 1964 ) has been 
amended as follows: 


(i) in section 42 , in sub -section (2 - A ) , 


(a ) in clause (b ), after the second proviso , the following shall be inserted namely : 


“ Provided also that the number of offices of President and Vice - President reserved for 
the backward classes under this clause shall be so determined that the total number 
of offices of President and Vice - President reserved for the scheduled castes and the 
scheduled tribes and the backward classes under this clause shall not exceed fifty 
percent of the total number of offices of President and Vice -President of the Municipal 
Councils in the State .” 


(b ) in clause (c ), for the words “not less than one-third of the total number of offices of the 

President and Vice - President” , the words “ not more than fifty percent of the total number 
of offices of the President and Vice - President shall be inserted . 


In view of the orders of the Hon ble Supreme Court of India read at Sl.No.(5 ) and In view of 
the orders of the Hon ble High Court of Karnataka read at Sl.No.(6 ) above , the State Government has 
issued the Guidelines in order to fix the different categories of reservation in rotation to the offices of 
the Presidents and Vice Presidents to City Municipal Council , Town Municipal Council and Town 
Panchayats for the 7th term ( 2013 - 2015 ) as per Karnataka Municipalities (President /Vice - President) 
Election (Amendment) Rules , 2013 , Dated : 13 .02 .2013 ( read at Sl. No . 7), on the basis of 2001 
Census, read at Sl.No . (8 ) above . 


During 2014 - 2015 , as per 2011 Census from existing 57 Gram Panchayaths 57 New Urban 
Local Bodies have been created and 16 existing Town Panchayaths have been upgraded as Town 
Municipal Councils and 15 Town Municipal Council have been Upgraded as City Municipal 
Councils. Therefore the total numbers of Urban Local Bodies has increased to 260 (Previously there 
were 206 Urban Local Bodies). In view of this , The Karnataka Municipalities (President / 
Vice - President) Election ( Amendment) Rules , 2015 , Dated : 19 -01- 2016 has been issued read at 
Sl.No. (9 ) above in order to fix the different categories of reservation in rotation to the offices of the 
Presidents and Vice Presidents to City Municipal Council, Town Municipal Council and Town 
Panchayats Guidelines vide Order read at Sl.No .(10 ) above has been issued for 8th term . 


During 2018 - 2019 as per 2011 Census New Urban Local bodies have been created 
/upgraded and the no .s of ULb ’s has increased to 266 (Previously there were to 260 Urban Local 
Bodies). In view of this , The Karnataka Municipalities (President/ Vice - President) Election 
(Amendment) Rules , 2018 , Dated : 23 -07 - 2018 has been issued read at Sl.No . (11) above , in order to 
fix the different categories of reservation in rotation to the offices of the Presidents and Vice 
Presidents to City Municipal Council, Town Municipal Council and Town Panchayats for 9th term . 


In view of the above facts and reasons mentioned and in consonance with Act and Rules , it is 
considered necessary to slightly modify guidelines governing the rotational requirements of offices of 
Presidents and Vice - Presidents of City Municipal Councils , Town Municipal Councils and Town 
Panchayats for the 9th term . 


Government Order No . UDD 78 MLR 2018 , Bangalore , Dated : 16 .08 . 2018 . 


After detailed examination of all the aspects of the matter, Government are pleased to order 
that the following general principles shall be kept in view , for the purpose of rotation of reservation 


of the offices of Presidents and Vice - Presidents of City Municipal Councils , Town Municipal Councils 
and Town Panchayats . 


iii) 


i) The reservation of the offices of President and Vice - President of the CMCs, TMCs and 

TPs for different categories will be done as specified by Government as per sub - section 
(2 - A ) of Section 42 read with Section 353 of The Karnataka Municipalities Act, 1964 and 
The Karnataka Municipalities (President and Vice President) ( Election ) (Amendment 
Rules , 2018 , Dated : 23 - 07 - 2018 . 
The offices of Presidents and Vice - Presidents of the CMCs, TMCs and TPs in the State 
shall be rotated to the different categories viz ., Scheduled Caste , Scheduled Caste 
(Woman ), Scheduled Tribe, Scheduled Tribe (Woman ), Backward Class - A ,Backward 
Class -A (Woman ), Backward Class -B , Backward Class - B (Woman ), General and General 
(Woman ). 
The cycle of rotation shall commence from the first term , after first ordinary election held 
after 01. 06 . 1994 and would be completed , when all the categories are represented . 
Thereafter a fresh cycle of rotation shall be operated . This is also applicable in respect of 
upgraded Urban Local Bodies. In respect of up gradation of TMC to CMC, TP to TMC, 
the reservation of the previous Eight terms, as TMC and TP shall be considered 
and the roaster for the CMC / TMC / TP shall be applied w . e. f. the current position in the 

cycle . 
iv ) The office of the President and Vice -President of CMCs, TMCs and TPs reserved for 

Scheduled Caste, Scheduled Caste -Woman , Scheduled Tribe , Scheduled Tribe -Woman , 
Backward Class Category - A , Backward Class Category - A -Woman , Backward Class 
Category -B , Backward Class Category - B -Woman and General-Woman in the previous 
Eight terms shall, as far as possible , not to be allotted to the same category until the 
cycle of rotation is completed in respect of such category . 
The office of the President and Vice President of the CMCs, TMCs and TPs as the case 
may be, shall not be allotted in favour of the same category of Scheduled Caste , 
Scheduled Tribe , Backward Class. 
The reservation of Offices of Presidents and Vice - Presidents of CMCs, TMCs and TPs in 
favour of SC / ST candidates in the State shall be determined by the Government based 
on the highest percentage of SC / ST population with reference to the total population of 
the City concerned on the basis of 2011 Census . The ULBs shall be arranged on the 
basis of decreasing percentage of population of SC / ST as the case may be while making 

such allotment. 
vii) As far as possible , the rotation in respect of other categories shall ensure that there is 

no repetition of reservation of a seat with reference to the reservation in the previous 

Eight terms except general. 
viii) A woman candidate shall be eligible to contest a seat which is not reserved for the 

woman category , either for President or Vice - President, in the case of an election to 

such posts . 
ix ) Allotment of seats in respect of SC and ST shall be in accordance with the sequence viz., 

SCW > ST > SC > ST (W ). 
The sequence of allotment of seats in respect of other categories would be BCAW > G > 

BCBW > G > BCA > GW > BCB . 
xi) In case different categories were to get exhausted when used in different cycles , the 

rotation would operate after deleting such category from the next succeeding cycle. 


vi) 


xii) 


The sequence in the process of reservation of offices of Presidents and Vice -Presidents in 
the CMCs / TMCs / TPs shall be as under; 


a . 


b . 


rese 


c. 


Every ULBs viz ., CMCs / TMCs / TPs shall be arranged in a decreasing order of 
percentage of SC population , then Reservation for the Scheduled Caste category 
shall be done on rotation based upon percentage population of Scheduled 
Castes . 
A similar exercise shall be followed for ST category i. e. every ULBs viz ., 
CMCs / TMCs / TPs shall be arranged in a decreasing order of percentage of ST 
population and then the reservation for ST category shall be done on the basis 
of rotation . 
Thereafter a combined list of all ULBs in alphabetical order in English Language 
shall be prepared indicating the points fixed for SCW / ST / SC / STW as per (a ) & 
(b ) above next allotment of seats for other categories shall be made in following 
sequence viz ., BCAW > G > BCBW > G > BCA > GW > BCB . 
The above proceedure as mentioned in (a ) to (c ) above, to be adopted for 
allocation of seats to President and Vice President Posts in ULBs . 
A proceedings shall be drawn up indicating reasons for reservation of seats in 
respect of each category of the offices of President and Vice President 
CMC / TMC / TP wise . 


e . 


xiii) 


These guidelines should be read with The Karnataka Municipalities (President/ 
Vice - President) Election Rules , 2001 as amended from time to time. 


By order and in the name of the Governor of Karnataka, 


PAMPANAGOUDA MELSEEME 
Under Secretary to Government 
Urban Development Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- I 
Part - I | 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧ , ೨೦೧೮ (ಶ್ರಾವಣ ೩೦, ಶಕ ವರ್ಷ ೧೯೪೦) 
Bengaluru , Tuesday , August 21, 2018 (Shravana 30 , Shaka Varsha 1940 ) 

ಕರ್ನಾಟಕ ಸರ್ಕಾರದ ನಡವಳಿಗಳು 

ಸಹಕಾರ ಸಚಿವಾಲಯ 


ನಂ . ೧೨೮೩ 
No . 1283 


ವಿಷಯ :- ರಾಜ್ಯ ಒಕ್ಕಲಿಗರ ಸಂಘ , ನಂ - 148, ಕೆ. ಆರ್‌.ರಸ್ತೆ, ವಿ. ವಿ. ಪುರಂ , ಬೆಂಗಳೂರು-560004 ಈ 

ಸಂಘಕ್ಕೆ ಆಡಳಿತಾಧಿಕಾರಿ ನೇಮಿಸುವ ಬಗ್ಗೆ. 
ಓದಲಾಗಿದೆ:- ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು , 

2ನೇ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ರವರ ಪತ್ರ ಸಂಖ್ಯೆ : ಡಿಆರ್‌ಬಿ 

2 / ಎಸ್ / ವಾಲೆಪ / 01 / 2016 - 17 ದಿ:20 - 08 - 2018 , 
ಪ್ರಸ್ತಾವನೆ: 

ಮೇಲೆ (1) ರಲ್ಲಿ ಓದಲಾದ ಸಹಕಾರ ಸಂಘಗಳ ಉಪನಿಬಂಧಕರು ಹಾಗೂ ಸಂಘಗಳ ಜಿಲ್ಲಾ ನೋಂದಣಾಧಿಕಾರಿಗಳು 
ಇವರ ಪತ್ರದಲ್ಲಿ, ರಾಜ್ಯ ಒಕ್ಕಲಿಗರ ಸಂಘವು ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ರನ್ವಯ 
ನೋಂದಣಿಯಾಗಿದ್ದು, ಸಂಘದ ಆಡಳಿತ ಮಂಡಳಿಗೆ ದಿ:05 - 01 - 2014ರಲ್ಲಿ ಚುನಾವಣೆ ನಡೆದಿರುವುದಾಗಿ ತಿಳಿಸಿರುತ್ತಾರೆ. 


ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಕಲಂ -11ರ ರೀತ್ಯಾ ವಾರ್ಷಿಕ ಸಾಮಾನ್ಯ ಸಭೆಯನ್ನು 
ಸಂಘದ ಆರ್ಥಿಕ ವರ್ಷ ಮುಕ್ತಾಯದ ನಂತರ 09 ತಿಂಗಳೊಳಗಾಗಿ ನಡೆಸಬೇಕಿರುತ್ತದೆ ಹಾಗೂ ಕಲಂ -12ರಂತೆ 
ಲೆಕ್ಕಪರಿಶೋಧಕರಿಂದ ಲೆಕ್ಕಪರಿಶೋಧನಾ ವರದಿಯನ್ನು ಸಿದ್ದಪಡಿಸಿ, ಕಲಂ - 13ರಂತೆ ವಾರ್ಷಿಕ ಸರ್ವ ಸದಸ್ಯರ ಸಭೆಯ 
ನಡವಳಿಗಳೊಂದಿಗೆ ಸರ್ವಸದಸ್ಯರ ಸಭೆ ನಡೆಸಿದ 14 ದಿನಗಳ ಒಳಗಾಗಿ ಆಡಳಿತ ಮಂಡಳಿ ಸದಸ್ಯರನ್ನೊಳಗೊಂಡ 
ವಿವರಗಳನ್ನು ಜಮಾ ಖರ್ಚು, ಆಯ -ವ್ಯಯ , ಆಸ್ತಿ ಜವಾಬ್ದಾರಿ ಪಟ್ಟಿಗಳನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿಗೆ ನಿಗದಿತ 
ಶುಲ್ಕ ಪಾವತಿಯೊಂದಿಗೆ ಸಲ್ಲಿಸಬೇಕಿರುತ್ತದೆ. 


ರಾಜ್ಯ ಒಕ್ಕಲಿಗರ ಸಂಘವು 2012 -13 ಹಾಗೂ 2013 -14ನೇ ಸಾಲಿನ ಲೆಕ್ಕಪತ್ರಗಳನ್ನು ಮತ್ತು 2014 - 15ನೇ ಸಾಲಿನ 
ಪರಿಷ್ಕೃತ ಅಂದಾಜು ಹಾಗೂ 2015 - 16ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ದಿ: 11 - 12 - 2016ರಂದು ಜರುಗಿದ 
ವಾರ್ಷಿಕ ಸರ್ವ ಸದಸ್ಯರ ಸಭೆಯ ನಡವಳಿಗಳೊಂದಿಗೆ ದಿ:23 - 12 - 2016ರಂದು ಸ್ವೀಕೃತಿಗಾಗಿ ಸಲ್ಲಿಸಿರುವುದಾಗಿ ತಿಳಿಸಿರುತ್ತಾರೆ. 


ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಕಲಂ - 11 ,12 ಹಾಗೂ 13ರ ರೀತ್ಯಾ ನಿಯಮಾನುಸಾರ ಕ್ರಮ 
ಜರುಗಿಸದಿರುವ ಬಗ್ಗೆ ಹಾಗೂ 2012 - 13 ಹಾಗೂ 2013 -14ನೇ ಸಾಲಿನ ಲೆಕ್ಕಪತ್ರಗಳನ್ನು ಒಂದೇ ವಾರ್ಷಿಕ ಸಾಮಾನ್ಯ 
ಸಭೆಯಲ್ಲಿ ಮಂಡಿಸಿರುವ ಬಗ್ಗೆ ದಿ:03 - 02 - 2017ರಂದು ಸಂಘಕ್ಕೆ ನೋಟಿಸ್ ನೀಡಲಾಗಿರುತ್ತದೆ. ಈ ಬಗ್ಗೆ ಈ ಹಿಂದೆಯೂ ಸಹ 
ಜಿಲ್ಲಾ ನೋಂದಣಾಧಿಕಾರಿಗಳು ದಿ:21 - 11 - 2016ರಲ್ಲಿ ಲೆಕ್ಕಪತ್ರ ಸಲ್ಲಿಸದಿರುವ ಬಗ್ಗೆ ನೋಟಿಸನ್ನು ನೀಡಲಾಗಿರುವುದಾಗಿ 
ತಿಳಿಸಿರುತ್ತಾರೆ . 


ಸಂಘದ ಅಧ್ಯಕ್ಷರ ಮನವಿ ದಿ:31- 08 - 2017ರಲ್ಲಿ ಲೆಕ್ಕಪತ್ರಗಳ ಸಲ್ಲಿಕೆ ಬಗ್ಗೆ ವಿಳಂಬ ಮನ್ನಾ ಕೋರಿದ್ದು, ಅವರ 
ಕೋರಿಕೆಯನ್ನು ಪರಿಗಣಿಸಿ ವಿಳಂಬ ಮನ್ನಾ ಮಾಡಿ, 2012 -13 ಹಾಗೂ 2013 -14ರ ಸಾಲುಗಳ ಸ್ವೀಕೃತಿಯನ್ನು 


ದಿ: 07 - 09 - 2017ರಂದು ನೀಡಲಾಗಿರುತ್ತದೆ . ತದನಂತರ ದಿ:21- 12 - 2017ರಂದು ಸಂಘದ ಪ್ರಧಾನ ಕಾರ್ಯದರ್ಶಿಯವರ 
ಪತ್ರದಲ್ಲಿ 2014 - 15 ಹಾಗೂ 2015 - 16ರ ಸಾಲುಗಳ ಲೆಕ್ಕಪತ್ರಗಳನ್ನು ದಿ:25 - 02 - 2018ರಂದು ಜರುಗಲಿರುವ ವಾರ್ಷಿಕ ಸರ್ವ 
ಸದಸ್ಯರ ಸಭೆಯಲ್ಲಿ ಮಂಡಿಸುವುದಾಗಿ ತಿಳಿಸಿರುತ್ತಾರೆ. ಆದರೆ ತಹಲ್‌ವರೆವಿಗೂ ನಿಯಮಾನುಸಾರ ಕ್ರಮ ಜರುಗಿಸದೇ , ಕಲಂ 
13ರ ರೀತ್ಯಾ ನೋಂದಣಾಧಿಕಾರಿಗಳ ಕಛೇರಿಗೆ ಸಲ್ಲಿಸಲು ವಿಫಲರಾಗಿರುವುದಾಗಿ ತಿಳಿಸಿರುತ್ತಾರೆ. 


ಇದಲ್ಲದೆ, ಸಂಘವು 2014 - 15 , 2015 - 16 ಮತ್ತು 2016 -17ನೇ ಸಾಲುಗಳ ಲೆಕ್ಕಪತ್ರಗಳನ್ನು ಸಂಘದ ವಾರ್ಷಿಕ ಸರ್ವ 
ಸದಸ್ಯರ ಸಭೆಯಲ್ಲಿ ಮಂಡಿಸಿ ಸ್ವೀಕೃತಿಗಾಗಿ ಕಲಂ - 13 ರೀತ್ಯಾ ನೋಂದಣಾಧಿಕಾರಿಗಳ ಕಛೇರಿಗೆ ಸಲ್ಲಿಸಿರುವುದಿಲ್ಲವೆಂದು 
ಸರ್ಕಾರಕ್ಕೆ ವರದಿ ಮಾಡಿರುತ್ತಾರೆ . 


CH 


ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಕಲಂ -11ರ ರೀತ್ಯಾ ವಾರ್ಷಿಕ ಸಾಮಾನ್ಯ ಸಭೆಯನ್ನು 
ಜರುಗಿಸದೇ , ಕಲಂ - 12 ರಂತೆ ಸಂಘದ ಲೆಕ್ಕಪತ್ರಗಳನ್ನು ಸಿದ್ದಪಡಿಸಿ ಕಲಂ - 13ರ ರೀತ್ಯಾ ವಾರ್ಷಿಕ ಸರ್ವ ಸದಸ್ಯರ ಸಭೆಯ 
ನಡವಳಿಯನ್ನು ಜಿಲ್ಲಾ ನೋಂದಣಾಧಿಕಾರಿಗಳ ಕಛೇರಿಗೆ ಸಲ್ಲಿಸಲು ವಿಫಲರಾಗಿರುತ್ತಾರೆ ಹಾಗೂ ಸಂಘದ ಬೈಲಾ ಸಂಖ್ಯೆ:17 (1) ರ 
ರೀತ್ಯಾ ಸರ್ವ ಸದಸ್ಯರ ಸಭೆಯನ್ನು ಪ್ರತಿ ವರ್ಷ ಜೂನ್ ಮಾಹೆಯಲ್ಲಿ ನಡೆಸಲು ನಿಗಧಿಪಡಿಸಲಾಗಿದ್ದರೂ ಸಹ ಅದರಂತೆ 
ಕ್ರಮವಿಡಲು ವಿಫಲರಾಗಿರುವುದರಿಂದ ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಕಲಂ - 11 , 12 ಹಾಗೂ 13ರ 
ಹಾಗೂ ಬೈಲಾ ಸಂಖ್ಯೆ:17 (1) ರ ಸ್ಪಷ್ಟ ಉಲ್ಲಂಘನೆಯಾಗಿರುವುದು ಕಂಡುಬಂದಿರುವುದರಿಂದ ಸಂಘದ ಹಾಗೂ ಸಂಘದ 
ಸದಸ್ಯರುಗಳ ಹಿತಾಸಕ್ತಿ ಗಮನದಲ್ಲಿರಿಸಿ ಕಲಂ - 27ಎ (1)( ಸಿ) ರನ್ವಯ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಲು ಶಿಫಾರಸ್ಸು 
ಮಾಡಿರುತ್ತಾರೆ. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸಹಕಾರ ಸಂಘಗಳ ಉಪ ನಿಬಂಧಕರು ಹಾಗೂ ಸಂಘಗಳ 
ಜಿಲ್ಲಾ ನೋಂದಣಾಧಿಕಾರಿಗಳು, 2ನೇ ವಲಯ , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರ ವರದಿಯಲ್ಲಿನ ಅಂಶಗಳನ್ನು 
ಗಮನದಲ್ಲಿರಿಸಿಕೊಂಡು ಸಂಘದಲ್ಲಿ ಕಲಂ - 11ರ ರೀತ್ಯಾ ವಾರ್ಷಿಕ ಸಾಮಾನ್ಯ ಸಭೆ ನಡೆಸದಿರುವುದು, ಕಲಂ -12ರಂತೆ ಲೆಕ್ಕ 
ಪರಿಶೋಧನಾ ವರದಿಯನ್ನು ಕಲಂ - 13ರಂತೆ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಮಂಡಿಸದಿರುವುದು ಹಾಗೂ ಬೈಲಾ 
ಸಂಖ್ಯೆ:17 (1) ರ ಅವಕಾಶದನ್ವಯ ಪ್ರತಿ ವರ್ಷ ಜೂನ್ ಮಾಹೆಯಲ್ಲಿ ಸಂಘದ ಸರ್ವ ಸದಸ್ಯರ ಸಭೆಯನ್ನು ನಡೆಸದೇ , ಸಂಘದ 
ಹಿತಾಸಕ್ತಿಗೆ ವಿರುದ್ದವಾಗಿ ಕಾರ್ಯನಿರ್ವಹಿಸಿರುವುದು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕ 
ಮಾಡುವುದು ಸೂಕ್ತವೆಂದು ಸರ್ಕಾರವು ಮನಗಂಡಿದೆ. ಆದ್ದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಸಇ 112 ಸಸಂನೋ 2018, ಬೆಂಗಳೂರು ದಿನಾಂಕ : 20 -08- 2018 , 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯ ಒಕ್ಕಲಿಗರ ಸಂಘ, ನಂ -148 , ಕೆ. ಆರ್‌. ರಸ್ತೆ, ವಿ . ವಿ. ಪುರಂ , 
ಬೆಂಗಳೂರು-560004 ಈ ಸಂಘಕ್ಕೆ ಕರ್ನಾಟಕ ಸಂಘಗಳ ನೋಂದಣಿ ಅಧಿನಿಯಮ 1960ರ ಕಲಂ - 27( ಎ) ರನ್ವಯ 
ಶ್ರೀ ಎಚ್ .ಎಸ್.ಅಶೋಕಾನಂದ್, ಐ. ಎ .ಎಸ್ (ನಿವೃತ್ತ) ನಂ - 552 , 2ನೇ ಮುಖ್ಯ ರಸ್ತೆ, ಬಿ. ಇ . ಎಂ . ಎಲ್ , 5ನೇ ಹಂತ , 
ಜವಹರಲಾಲ್ ರಸ್ತೆ , ರಾಜರಾಜೇಶ್ವರಿನಗರ, ಬೆಂಗಳೂರು- 560098 ಇವರನ್ನು ಆದೇಶ ಹೊರಡಿಸಿದ ದಿನಾಂಕದಿಂದ ಜಾರಿಗೆ 
ಬರುವಂತೆ ಮುಂದಿನ ಆರು ತಿಂಗಳ ಅವಧಿಗೆ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 


ಸಂಘದ ಆಡಳಿತಾಧಿಕಾರಿಗಳು ಈ ಕೂಡಲೇ ಅಧಿಕಾರ ವಹಿಸಿಕೊಂಡು ಸಂಘದಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ, 
ಸಂಘದ ಆಡಳಿತ ಮಂಡಳಿಗೆ ನಿಗದಿತ ಅವಧಿಯಲ್ಲಿ ಚುನಾವಣೆ ನಡೆಸಿ, ಚುನಾಯಿತ ಆಡಳಿತ ಮಂಡಳಿಗೆ ಅಧಿಕಾರ 
ಹಸ್ತಾಂತರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ 


- ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, 

ಸಹಕಾರ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೧, ೨೦೧೮ ( ಶ್ರಾವಣ ೧೦ , ಶಕ ವರ್ಷ ೧೯೪೦ ) 
Bengaluru , Wednesday , August 1, 2018 (Shravana 10 , Shaka Varsha 1940 ) 

ನಗರಾಭಿವೃದ್ಧಿ ಇಲಾಖೆ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ನಅಇ 18 ಎಂಎಲ್ಆರ್ 2018(1), ಬೆಂಗಳೂರು, ದಿನಾಂಕ: 01 - 08 - 2018 


ನಂ . ೧೨೦೨ 
No. 1202 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ 18 ಎಂಎಲ್ಆರ್ 2018 , ದಿನಾಂಕ 30 . 07.2018ರಲ್ಲಿ ಚಿತ್ರದುರ್ಗ 
ಜಿಲ್ಲೆಯ ಚಿತ್ರದುರ್ಗ ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ಈ 
ಕೆಳಕಂಡ ಕ್ರಮಸಂಖ್ಯೆಗಳ ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು 

ಹೆಸರು 


ಪ್ರಸ್ತುತ ನಿಗದಿಪಡಿಸಲಾದ 

ಮೀಸಲಾತಿ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


ವಾರ್ಡ್ - 2 


ಒಂದು ಹಣ 


ಹಿಂದುಳಿದ ವರ್ಗ - ಎ ಮಹಿಳೆ | 


ಹಿಂದುಳಿದ ವರ್ಗ - ಎ 


22 


ವಾರ್ಡ್ - 22 


ಹಿಂದುಳಿದ ವರ್ಗ ಎ 


ಹಿಂದುಳಿದ ವರ್ಗ ಎ ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಎಲ್ , ಬಾಗಲವಾಡೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ದಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ, ಆಗಸ್ಟ್ ೨ , ೨೦೧೮ ( ಶ್ರಾವಣ ೧೧ , ಶಕ ವರ್ಷ ೧೯೪೦) 
Bengaluru , Thursday , August 2 , 2018 ( Shravana 11 , Shaka Varsha 1940 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 06 ಚುವಿಪ 2018, ದಿನಾಂಕ: 04 ಜೂನ್, 2018 


ನಂ . ೧೨೦೩ 
No . 1203 


1961ರ ಚುನಾವಣೆ ನಡೆಸುವ ನಿಯಮಾವಳಿಗಳ 11ನೇ ನಿಯಮದ ( 2) ನೇ ಉಪನಿಯಮದನುಸಾರ ಕರ್ನಾಟಕ 
ವಿಧಾನ ಪರಿಷತ್ತಿಗೆ ಕರ್ನಾಟಕ ಸದಸ್ಯರುಗಳಿಂದ ನಡೆಯಲಿರುವ ದೈವಾರ್ಷಿಕ ಚುನಾವಣೆ , 2018ಕ್ಕೆ ಸಂಬಂಧಿಸಿದಂತೆ 
ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು (ನಮೂನೆ- 7ಬಿ) ಸಾರ್ವಜನಿಕರ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ನಮೂನೆ 7ಬಿ 
( 10 (1) ನೇ ನಿಯಮವನ್ನು ನೋಡಿ) 

ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳ ಪಟ್ಟಿ 
ವಿಧಾನ ಸಭೆಯ ಸದಸ್ಯರುಗಳಿಂದ ಕರ್ನಾಟಕ ವಿಧಾನ ಪರಿಷತ್ತಿಗೆ ನಡೆಯತಕ್ಕ ದೈವಾರ್ಷಿಕ ಚುನಾವಣೆ, 2018 
ಅಭ್ಯರ್ಥಿಗಳ ಹೆಸರು ಅಭ್ಯರ್ಥಿಗಳ ವಿಳಾಸ 

ಅಭ್ಯರ್ಥಿಗಳ ಪಕ್ಷ 
ಸಂಖ್ಯೆ 


ಕ್ರಮ 


(1) ಮಾನ್ಯತೆ ಪಡೆದ ರಾಷ್ಟ್ರೀಯ ಮತ್ತು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು : 
ಅರವಿಂದ್ ಕುಮಾರ್ ಅರಳಿ ನಂ . 8 - 8- 113, 

ಇಂಡಿಯನ್ ನ್ಯಾಷನಲ್ 
ಎಲ್‌ಐಜಿ- 23 , ಹುಟ್ಟೋ , 

ಕಾಂಗ್ರೆಸ್ 
ಕೆಹೆಚ್‌ಬಿ ಕಾಲೋನಿಬೀದರ್ , 

ಬೀದರ್ ಜಿಲ್ಲೆ - 585401 
ಸಿ . ಎಂ ಇಬ್ರಾಹಿಂ ನಂ . 1883 /6 

ಇಂಡಿಯನ್ ನ್ಯಾಷನಲ್ 
ಓಲ್ಡ್ ಎಕ್ಸ್ಟೆನ್ಸನ್ , 

ಕಾಂಗ್ರೆಸ್ 
3ನೇ ಕ್ರಾಸ್, ಅನ್ವರ್ ಕಾಲೋನಿ, 

ಭದ್ರಾವತಿ – 577301 
3 | ಕೆ . ಗೋವಿಂದರಾಜ್ 

ನಂ . 206 , 2ನೇ ಮುಖ್ಯ ರಸ್ತೆ , 2ನೇ ಹಂತ | ಇಂಡಿಯನ್ ನ್ಯಾಷನಲ್ 

ದೊಮ್ಮಲೂರು, ಬೆಂಗಳೂರು- 560071. . ಕಾಂಗ್ರೆಸ್ 
4 ಡಾ . ತೇಜಸ್ವಿನಿ ಗೌಡ ನಂ . 9 /4 , ಎಫ್ - 1, 

ಭಾರತೀಯ ಜನತಾ 
ಪಟೇಲಪ್ಪ ಲೇಔಟ್ , 
1ನೇ ಕ್ರಾಸ್ , ಬೆಂಗಳೂರು 560094 . 


ಪಾರ್ಟಿ 


ಕ್ರಮ 
ಸಂಖ್ಯೆ 


ಅಭ್ಯರ್ಥಿಗಳ ಹೆಸರು 


ಅಭ್ಯರ್ಥಿಗಳ ವಿಳಾಸ 


ಅಭ್ಯರ್ಥಿಗಳ ಪಕ್ಷ 


5 | ಎಸ್.ಎಲ್ . ಧರ್ಮೇಗೌಡ ಸಖರಾಯಪಟ್ಟಣ, 

ಜನತಾದಳ 
ಕಡೂರು ತಾಲ್ಲೂಕು, 

( ಜಾತ್ಯತೀತ) 
ಚಿಕ್ಕಮಗಳೂರು ಜಿಲ್ಲೆ. 
6 ಕೆ. ಪಿ . ನಂಜುಂಡಿ ವಿಶ್ವಕರ್ಮ ನಂ .341, ಐಶ್ವರ್ಯ 

ಭಾರತೀಯ ಜನತಾ 
ಪಾಪರೆಡ್ಡಿಪಾಳ್ಯ 

ಪಾರ್ಟಿ 
ನಾಗರಭಾವಿ 2ನೇ ಹಂತ, ಬೆಂಗಳೂರು 
ಬಿ . ಎಂ ಫಾರೂಖ್ ನಂ .8- 112 (1), ಕಟ್ಟಿಪಳ್ಳ, 8ನೇ ಬ್ಲಾಕ್ 

ಜನತಾದಳ 
ಮಂಗಳೂರು – 575030. 

( ಜಾತ್ಯತೀತ) 
8 | ರಘುನಾಥ್ ರಾವ್ ಮಲ್ಕಾಪುರೆ | ನಂ .19 - 1 - 166, 

ಭಾರತೀಯ ಜನತಾ 
ಶಿವನಗರ ( ದಕ್ಷಿಣ) 

ಪಾರ್ಟಿ 
ಬೀದರ್ - 585401 
ಎನ್. ರವಿಕುಮಾರ್ ನಂ .55, 1ನೇ ಮುಖ್ಯರಸ್ತೆ, 

ಭಾರತೀಯ ಜನತಾ 
ಶೇಷಾದ್ರಿಪುರಂ, 

ಪಾರ್ಟಿ 
ಬೆಂಗಳೂರು - 560020 
- 10 | ಎಸ್ . ರುದ್ರೇಗೌಡ ಶಾರದ , 160 ಬಿ , 

ಭಾರತೀಯ ಜನತಾ 
ಎಎನ್‌ಕೆ ರಸ್ತೆ , 5ನೇ ಕ್ರಾಸ್, ವೆಂಕಟೇಶ್ 

ಪಾರ್ಟಿ 
ನಗರ , ಶಿವಮೊಗ್ಗ - 577201. 
ಕೆ ಹರೀಶ್ ಕುಮಾರ್ 

ನಂ .2/98ಎ, ರಾಮನಗರ, ಬೆಳ್ತಂಗಡಿ | ಇಂಡಿಯನ್ ನ್ಯಾಷನಲ್ 
ಅಂಚೆ, ಬೆಳ್ತಂಗಡಿ ತಾಲ್ಲೂಕು, 

ಕಾಂಗ್ರೆಸ್ 
ದಕ್ಷಿಣ ಕನ್ನಡ ಜಿಲ್ಲೆ - 574214 
(ii ) ನೋಂದಾಯಿತ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು — ( ಮಾನ್ಯತೆ ಪಡೆದ ರಾಷ್ಟ್ರೀಯ ಮತ್ತು ರಾಜ್ಯ ರಾಜಕೀಯ 
ಪಕ್ಷಗಳನ್ನು ಹೊರತುಪಡಿಸಿ): 

- ಇಲ್ಲ 
| (iii ) ಇತರೆ ಅಭ್ಯರ್ಥಿಗಳು : 

- ಇಲ್ಲ - 


ಎಂ .ಎಸ್ . ಕುಮಾರಸ್ವಾಮಿ 

ಚುನಾವಣಾಧಿಕಾರಿ 
ಕರ್ನಾಟಕ ವಿಧಾನ ಪರಿಷತ್ತಿನ ದೈವಾರ್ಷಿಕ ಚುನಾವಣೆ -2018 

ಹಾಗೂ ಜಂಟಿ ಕಾರ್ಯದರ್ಶಿ , ಕರ್ನಾಟಕ ವಿಧಾನ ಸಭೆ 


ಸ್ಥಳ: ಬೆಂಗಳೂರು 
ದಿನಾಂಕ: 04 - 06 - 2018 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಎಸ್ . ಎನ್ . ರಾಮಕೃಷ್ಣ 
ಸಹಾಯಕ ಮುಖ್ಯ ಚುನಾವಣಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಆಸುಇ ( ಚುನಾವಣೆಗಳು ) 


PERSONNEL AND ADMINISTRATIVE REFORMS SECRETARIAT 

NOTIFICATION 


No. DPAR 06 CHUVIPA 2018 , Dated : 4th June, 2018 


In pursuance of sub - rule (2 ) of Rule 11 of the Conduct of Election Rules , 1961 the following 
lists of contesting candidates in Form -7B for the Biennial- elections to the Karnataka Legislative 
Council from the Members of Karnataka Legislative Assembly , 2018 are published for general 
information . 


Form 7B 

(See Rule 10 ( 1 )) 
List of Contesting Candidates 


Biennial Election to the Legislative Council ofKarnataka by the Members of Karnataka 
Legislative Assembly , 2018 


Sl. 


Name of the Candidate 


Address o the Candidate 


Party Affiliation 


No . 


INDIAN NATIONAL 
CONGRESS 


INDIAN NATIONAL 
CONGRESS 


INDIAN NATIONAL 
CONGRESS 
BHARATIYA JANATA 
PARTY 


JANATA DAL 
(SECULAR ) 


| (i) Candidates of Recognized National and State Political Parties : 
1 Aravind Kumar Arali No.8 -8 - 113 , 

LIG - 23 , HUDCO , 
KHB Colony , Bidar, 

Bidar District – 585401. 
2 C . M . Ibrahim 

No. 1883/ 6 , 
Old Extension , 3rd Cross , 
Anwar Colony , 

Bhadravathi – 577301. 
K . Govindaraj 

No. 206 , 2nd Main , 2nd Stage , 

Domlur, Bengaluru - 560071 
Dr. Tejaswini Gowda No. 9 / 4 , F - 1 Patelappa Layout, 

1st Cross , Bengaluru - 560094 . 
S .L . Dharmegowda Sakarayapatana , 

Kadur Taluk , 

Chikkamagaluru District 
K . P . Nanjundi 

No. 341. 
Vishwakarma 

‘ Aishwarya 
Papareddy Palya , 
Nagarbhavi 2nd Stage 

Bengaluru 
7 B . M . Farooq 

No. 8 - 112 ( 1 ) 
Kattipalla , 8th Block , 

Mangalore -575030 
Raghunath Rao 

No. 19 - 1 - 166 , 
Malkapure 

Shivanagar (South ) 

Bidar - 585401 
N . Ravi Kumar 

No. 55 , 1 st Main Road , 
Sheshadripuram , 
Bengaluru - 560020 


BHARATIYA JANATA 
PARTY 


JANATA DAL 
(SECULAR ) 


BHARATIYA 
JANATA PARTY 


BHARATIYA 
JANATA PARTY 


Si. 


Name of the Candidate 


Address o the Candidate 


Party Affiliation 


No . 


2 

3 
S . Rudregowda ‘Sharada , 160 B , 

BHARATIYA 
ANK Road , 5th Cross 

JANATA PARTY 
Venkatesh Nagar, 

Shivamogga - 577201 
11 | K Harish Kumar No. 2 / 98A , 

INDIAN 
Ramanagar , 

NATIONAL CONGRESS 
Post Belthangadi, 
Belthangadi Taluk , 
Dakshina Kannada 

District – 574214 . 
( ii) Candidates of Registered Political Parties (other than Recognised National and State 
Political Parties) : 

-NIL 
| (iii) Other Candidates : 

-NIL 


Place : Bengaluru 
Date : 04 -06 - 2018 


M . S . KUMARASWAMY 

Returning Officer 

Biennial Election to the 
Karnataka Legislative Council- 2018 and 
Joint Secretary, Karnataka Legislative Assembly 


By Order and in the name of the Governor of Karnataka , 


( S . N . RAMAKRISHNA ) 
Assistant Chief Electoral Officer and 
Ex -Officio Under Secretary to Government, 

DPAR (Elections) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ಬೆಂಗಳೂರು, ಗುರುವಾರ, ಆಗಸ್ಟ್ ೨ , ೨೦೧೮ ( ಶ್ರಾವಣ ೧೧ , ಶಕ ವರ್ಷ ೧೯೪೦). ನಂ . ೧೨೦೪ 

Bengaluru , Thursday , August 2 , 2018 ( Shravana 11 , Shaka Varsha 1940 ) No. 1204 
PERSONNEL AND ADMINISTRATIVE REFORMS SECRETARIAT (ELECTIONS) 

NOTIFICATION 
No . DPAR 06 CHUVIPA 2018 , Dated : 4th June , 2018 


In pursuance of the provisions of Section 53 of the Representation of the People Act , 1951 , 
the following declarations are published for general information . 


Form 21 A 

(See Rule 11 ( 1)) 
( For use in Biennial Election when seat is uncontested ) 


Declaration of the result of Election under section 53 of the Representation of the People 
Act , 1951 . 

Biennial Election to the Legislative Council of Karnataka by the members of Legislative 
Assembly. 

In pursuance of the provisions Contained in sub -section ( 2) of section 53 of the 
Representation of the People Act , 1951, read with sub - rule (1 ) of rule 11 of the Conduct of Elections 
Rules , 1961 , I declare that 


ARAVIND KUMAR ARALI 
No. 8 - 8 -113 , 
LIG - 23 , HUDCO , 
KHB Colony , Bidar , 
Bidar District – 585401. 


sponsored by Indian National Congress 


C . M . IBRAHIM 
No .1883 / 6 , 
Old Extension , 3rd Cross , 
Anwar Colony, 
Bhadravathi - 577301 . 


sponsored by Indian National Congress 


K . GOVINDARAJ 
No. 206 , 2nd Main , 2nd Stage , 
Domlur, Bengaluru - 560071 


sponsored by Indian National Congress 


Dr. TEJASWINIGOWDA 
No. 9 / 4 , F - 1 Patelappa Layout, 
1st Cross , Bengaluru - 560094 . 


sponsored by Bharatiya Janata Party 


S . L . DHARMEGOWDA 
Sakarayapatana, 
Kadur Taluk , 
Chikkamagaluru District 


sponsored by Janata Dal (Secular ) 


K . P . NANJUNDI VISHWAKARMA 
No. 341, ‘Aishwarya 
Papareddy Palya , 
Nagarbhavi 2nd Stage 
Bengaluru 


sponsored by Bharatiya Janata Party 


B . M . FAROOQ 
No.8 - 112 ( 1) 
Kattipalla , gth Block , 
Mangalore -575030 


sponsored by Janata Dal (Secular) 


RAGHUNATH RAO MALKAPURE 
No . 19 - 1 - 166 , 
Shivanagar (South ) 
Bidar – 585401 


sponsored by Bharatiya Janata Party 


N . RAVI KUMAR 
No .55 , 1st Main Road , 
Sheshadripuram , 
Bengaluru - 560020 


sponsored by Bharatiya Janata Party 


S . RUDREGOWDA 
Sharada , 160 B , 
ANK Road , 5th Cross 
Venkatesh Nagar , 
Shivamogga - 577201 


sponsored by Bharatiya Janata Party 


K HARISH KUMAR 
No .2 / 98A , 
Ramanagar, 
Post Belthangadi, 
Belthangadi Taluk , 
Dakshina Kannada 
District – 574214 . 


sponsored by Indian National Congress 


have been , duly elected to fill the seats in that house of Eleven members retiring on 
17th June , 2018 on the expiration of their term of office . 


Place: Bengaluru 
Date : 04 -06 - 2018 


M . S . KUMARASWAMY 

Returning Officer 

Biennial Election to the 
Karnataka Legislative Council - 2018 and 
Joint Secretary , Karnataka Legislative Assembly 


By Order and in the name of the Governor of Karnataka , 


S . N . RAMAKRISHNA 
Assistant Chief Electoral Officer and 
Ex - Officio Under Secretary to Government, 

DPAR (Elections ) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಗುರುವಾರ , ಆಗಸ್ಟ್ ೨, ೨೦೧೮ ( ಶ್ರಾವಣ ೧೧, ಶಕ ವರ್ಷ ೧೯೪೦ ) ನಂ . ೧೨೦೫ 
Bengaluru , Thursday , August 2 , 2018 (Shravana 11, Shaka Varsha 1940 ) No. 1205 

ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ), 1ನೇ ಮಹಡಿ, ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು- 52. 

ರಾಜ್ಯ ಚುನಾವಣಾ ಆಯೋಗದ ಆದೇಶ 
ಸಂಖ್ಯೆ: ರಾಚುಆ.30.ಆಯುಬಿ.2018, ಬೆಂಗಳೂರು, ದಿನಾಂಕ: 02 - 08 - 2018 


Part - III 


ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ ) ನಿಯಮಗಳು 1977ರ 
ನಿಯಮ 3(1) ರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಈ ಆದೇಶದ 
ಅನುಬಂಧದಲ್ಲಿರುವ 105 ( 29 ನಗರಸಭೆಗಳು , 53 ಪುರಸಭೆಗಳು ಹಾಗೂ 23 ಪಟ್ಟಣ ಪಂಚಾಯಿತಿಗಳು ) ನಗರ 
ಸ್ಥಳೀಯ ಸಂಸ್ಥೆಗಳಿಗೆ ಈ ಕೆಳಗೆ ನಮೂದಿಸಿರುವ ಚುನಾವಣಾ ವೇಳಾಪಟ್ಟಿಯಂತೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು 
ಆದೇಶಿಸಿದೆ. 

ಚುನಾವಣಾ ವೇಳಾ ಪಟ್ಟಿ 
[ 1 ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ | 10 - 08 - 2018 | 

( ಶುಕ್ರವಾರ) 
2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 

17 - 08 - 2018 

( ಶುಕ್ರವಾರ) 
3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 

- ( ಶನಿವಾರ) 
4 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
5 ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ | 29 - 08 - 2018 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) . 

( ಬುಧವಾರ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ ( ಸಮಯ 31 - 08 - 2018 
ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5 . 00 ಗಂಟೆವರೆಗೆ) 

( ಶುಕ್ರವಾರ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8. 00 ಗಂಟೆಯಿಂದ) ( ತಾಲ್ಲೂಕಿನ | 01 - 09 -2018 
ಕೇಂದ್ರ ಸ್ಥಳದಲ್ಲಿ) 

( ಶನಿವಾರ) 
8 ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ | 01 -09 -2018 
ಮತ್ತು ದಿನ 

( ಶನಿವಾರ) 
ಚುನಾವಣೆ ನಡೆಯುವ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯು ತಕ್ಷಣದಿಂದ ಜಾರಿಗೆ 
ಬಂದಿದ್ದು ದಿನಾಂಕ : 01 -09-2018 ರವರೆಗೆ ಜಾರಿಯಲ್ಲಿರುತ್ತದೆ. 


ಜಿಲ್ಲಾಧಿಕಾರಿಗಳು ಆಯೋಗವು ಆದೇಶಿಸಿದ ಚುನಾವಣಾ ವೇಳಾಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ ಪೌರಸಭೆಗಳ 
(ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು, 1977ರ ನಿಯಮ 8ರ ಪ್ರಕಾರ ಚುನಾವಣೆ ನಡೆಯುವ ನಗರಸಭೆ, ಪುರಸಭೆ 
ಮತ್ತು ಪಟ್ಟಣ ಪಂಚಾಯತಿಗಳಿಗೆ ಸಂಬಂಧಿಸಿದಂತೆ ಚುನಾವಣಾ ಅಧಿಸೂಚನೆಯನ್ನು ಪ್ರಪತ್ರ -1 ರಲ್ಲಿ ಹೊರಡಿಸತಕ್ಕದ್ದು . 
ಚುನಾವಣಾ ಅಧಿಸೂಚನೆಯ ಅನುಬಂಧದಲ್ಲಿ ಚುನಾವಣೆ ನಡೆಯುವ ನಗರ ಸ್ಥಳೀಯ ಸಂಸ್ಥೆಯ ಹೆಸರು, ವಾರ್ಡಿನ 
ಸಂಖ್ಯೆ , ಮೀಸಲಾತಿ ವಿವರಗಳನ್ನು ಸ್ಪಷ್ಟವಾಗಿ ನಮೂದಿಸುವುದು. ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು 
ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು . ಅಧಿಸೂಚನೆಯ ಪ್ರತಿಗಳನ್ನು ಜಿಲ್ಲಾಧಿಕಾರಿ ಕಛೇರಿ, ಸಂಬಂಧಪಟ್ಟ ನಗರ 
ಸ್ಥಳೀಯ ಸಂಸ್ಥೆಗಳ ಕಛೇರಿ ಹಾಗೂ ಇನ್ನಿತರ ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು ಹಾಗೂ ಆಯೋಗಕ್ಕೆ 
ಅಂದೇ ಇ -ಮೇಲ್ ಮೂಲಕ ಕಳುಹಿಸುವುದು . 

ಅಧಿಸೂಚನೆಯ ಪ್ರತಿಯನ್ನು ಸಂಬಂಧಿಸಿದ ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು ಪ್ರಪತ್ರ 
1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ ಹಾಗೂ ಚುನಾವಣೆ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಂತೆ 
ಸೂಚಿಸುವುದು. ಚುನಾವಣಾ ವೇಳಾಪಟ್ಟಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ ಸ್ಥಳೀಯ 
ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 
ವಿಶೇಷ ಸೂಚನೆ : 
1. ಈಗಾಗಲೇ ನೀಡಿರುವ ನಿರ್ದೇಶನಗಳಂತೆ, ಚುನಾವಣೆ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳಿಗೆ 

ಸಂಬಂಧಿಸಿದಂತೆ ಹಾಲಿ ಚಾಲ್ತಿಯಲ್ಲಿರುವ ವಿಧಾನಸಭಾ ಮತದಾರರ ಪಟ್ಟಿಯನ್ನು ಅಳವಡಿಸಿಕೊಂಡು 
ತಯಾರಿಸಲಾಗುವ ಮತದಾರರ ಪಟ್ಟಿಯಂತೆ ಚುನಾವಣೆ ನಡೆಸುವುದು . 
2 . ಚುನಾವಣೆ ನಡೆಸಲಾಗುವ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣಾಧಿಕಾರಿ ಹಾಗೂ ಸಹಾಯಕ 

ಚುನಾವಣಾಧಿಕಾರಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡುವುದು ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ಅಗತ್ಯ 

ಮಾಹಿತಿ, ಸುತ್ತೋಲೆ ಹಾಗೂ ನಿರ್ದೇಶನ ಪತ್ರಗಳ ಪ್ರತಿಯನ್ನು ನೀಡುವುದು. 
3. ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಗಮನಕ್ಕೆ ಬಂದಾಗ ಆಯೋಗದ ಆದೇಶ ಸಂಖ್ಯೆ :ಎಸ್‌ಇಸಿ.10. 

ಎಂಐಎಸ್‌ಸಿ.2016 ದಿನಾಂಕ: 29 - 06 - 2016 ಹಾಗೂ ತಿದ್ದುಪಡಿ ದಿನಾಂಕ: 06 - 07 - 2016 ರಂತೆ 
ಕ್ರಮವಹಿಸುವುದು. 
4. ಕಾಲಕಾಲಕ್ಕೆ ಚುನಾವಣೆಗೆ ಸಂಬಂಧಿಸಿದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸುವುದು. 
5. ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ: ರಾಚುಆ.14.ಇಯುಬಿ.2017 ದಿನಾಂಕ: 10 - 03 - 2017 ರಂತೆ 

ಮತಪತ್ರದಲ್ಲಿ “NOTA ” ಅವಕಾಶ ಕಲ್ಪಿಸುವುದು. 
6. ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ: ರಾಚುಆ.28.ಇಯುಬಿ.2018 ದಿನಾಂಕ: 01 - 06 - 2018 ರಂತೆ 

ಮತಪತ್ರದಲ್ಲಿ ಎಲ್ಲಾ ಅಭ್ಯರ್ಥಿಗಳ ಹೆಸರಿನ ಮುಂದೆ ಅವರ ಇತ್ತೀಚಿನ ಭಾವಚಿತ್ರ ಮುದ್ರಿಸುವಂತೆ ಕ್ರಮ 
ಕೈಗೊಳ್ಳುವುದು. 

- ಚುನಾವಣಾ ಪ್ರಕ್ರಿಯೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸದಾಚಾರ ಸಂಹಿತೆಯು 
ಯಾವುದೇ ರೀತಿಯಲ್ಲೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 


ಆದೇಶಾನುಸಾರ 


ಅರ್ಚನ ಎಂ .ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


3 


2 


13 


ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2018 

ಅನುಬಂಧ 
ಸಂಖ್ಯೆ : ರಾಚುಆ.30.ಆಯುಬಿ.2018 ಬೆಂಗಳೂರು, ದಿನಾಂಕ : 02 - 08 - 2018 
ಕ್ರ. ಸಂ . || 

ಕ್ರ. ಸಂ . 

ನಗರ ಸ್ಥಳೀಯ ಸಂಸ್ಥೆ 
ಚಿತ್ರದುರ್ಗ 1. ಚಿತ್ರದುರ್ಗ 

ನಗರಸಭೆ 
2. ಚಳ್ಳಕೆರೆ 

ನಗರಸಭೆ 
3.ಹೊಸದುರ್ಗ 

ಪುರಸಭೆ 
| ದಾವಣಗೆರೆ 

1. ಚನ್ನಗಿರಿ 

ಪುರಸಭೆ 
2.ಹೊನ್ನಾಳಿ 

ಪಟ್ಟಣ ಪಂಚಾಯಿತಿ 
3 .ಜಗಳೂರು 

ಪಟ್ಟಣ ಪಂಚಾಯಿತಿ 
| ತುಮಕೂರು 

1.ಮಧುಗಿರಿ 

ಪುರಸಭೆ 
8 2 . ಚಿಕ್ಕನಾಯಕನಹಳ್ಳಿ 

ಪುರಸಭೆ 
3. ಗುಬ್ಬಿ 

ಪಟ್ಟಣ ಪಂಚಾಯಿತಿ 
- 10 4 .ಕೊರಟಗೆರೆ 

ಪಟ್ಟಣ ಪಂಚಾಯಿತಿ 
- 4 ಮೈಸೂರು 11 1. ಟಿ. ನರಸೀಪುರ 

ಪುರಸಭೆ 
2.ಪಿರಿಯಾಪಟ್ಟಣ 

ಪುರಸಭೆ 
3. ಹೆಚ್. ಡಿ.ಕೋಟೆ 

ಪುರಸಭೆ 
| ಚಾಮರಾಜನಗರ 

1. ಚಾಮರಾಜನಗರ 

ನಗರಸಭೆ 
15 2.ಕೊಳ್ಳೇಗಾಲ 

ನಗರಸಭೆ 
ದಕ್ಷಿಣ ಕನ್ನಡ 1. ಪುತ್ತೂರು 

ನಗರಸಭೆ 
2.ಉಲ್ಲಾಳ 

ನಗರಸಭೆ 
18 3.ಬಂಟ್ವಾಳ 

ಪುರಸಭೆ 
ಉಡುಪಿ 

1.ಉಡುಪಿ 

ನಗರಸಭೆ 
20 2 .ಕಾರ್ಕಳ 

ಪುರಸಭೆ 
21 3 . ಕುಂದಾಪುರ 

ಪುರಸಭೆ 
4 . ಸಾಲಿಗ್ರಾಮ 

ಪಟ್ಟಣ ಪಂಚಾಯಿತಿ 
[ 8 ] ಹಾಸನ 23 1. ಹಾಸನ | 

ನಗರಸಭೆ 
24 2. ಅರಸೀಕೆರೆ 

ನಗರಸಭೆ 
3. ಚನ್ನರಾಯಪಟ್ಟಣ 

ಪುರಸಭೆ 
26 4.ಸಕಲೇಶಪುರ 

ಪುರಸಭೆ 
27 5 .ಹೊಳೆನರಸೀಪುರ 

ಪುರಸಭೆ 
| 9 | ಮಂಡ್ಯ 28 1. ಮಂಡ್ಯ 

ನಗರಸಭೆ 
2.ಮದ್ದೂರು 

ಪುರಸಭೆ 
303. ಪಾಂಡವಪುರ 

ಪುರಸಭೆ 


22 


25 


29 


ಕ್ರ. ಸಂ . 


ಜಿಲ್ಲೆ 


ಕ್ರ. ಸಂ . 


31 


32 


10 | ಕೊಡಗು 


33 


34 


35 


ಬೆಳಗಾವಿ 


36 


37 


38 


| 


39 


40 


+ 


42 


====================elalele 


43 


44 


ಪುರಸಭೆ 


ನಗರ ಸ್ಥಳೀಯ ಸಂಸ್ಥೆ 
4 . ನಾಗಮಂಗಲ 

ಪುರಸಭೆ 
5. ಬೆಳ್ಳೂರು 

ಪಟ್ಟಣ ಪಂಚಾಯಿತಿ 
1. ಕುಶಾಲನಗರ 

ಪಟ್ಟಣ ಪಂಚಾಯಿತಿ 
2.ಸೋಮವಾರಪೇಟೆ 

ಪಟ್ಟಣ ಪಂಚಾಯಿತಿ 
3. ವಿರಾಜಪೇಟೆ 

ಪಟ್ಟಣ ಪಂಚಾಯಿತಿ 
|( 1 .ಗೋಕಾಕ್ 

ನಗರಸಭೆ 
2.ನಿಪ್ಪಾಣಿ 

ನಗರಸಭೆ 
3.ರಾಮದುರ್ಗ 

ಪರಸಭೆ 
4.ಬೈಲಹೊಂಗಲ 

ಪುರಸಭೆ 
5. ಸಂಕೇಶ್ವರ 

ಪುರಸಭೆ 
6. ಸವದತ್ತಿ 

ಪುರಸಭೆ 
7.ಮೂಡಲಗಿ 

ಪುರಸಭೆ 
| 8. ಚಿಕ್ಕೋಡಿ 

ಪುರಸಭೆ 
9.ಕುಡಚಿ 
10. ಹುಕ್ಕೇರಿ 

ಪುರಸಭೆ 
11 .ಸದಲಗಾ 

ಪುರಸಭೆ 
12 .ರಾಯಬಾಗ 

ಪಟ್ಟಣ ಪಂಚಾಯಿತಿ 
13 . ಖಾನಾಪುರ 

ಪಟ್ಟಣ ಪಂಚಾಯಿತಿ 
14.ಕೊಣ್ಣೂರ 
1. ಮುದ್ದೇಬಿಹಾಳ 

ಪುರಸಭೆ 
1.ಬಾಗಲಕೋಟೆ 

ನಗರಸಭೆ 
2 . ಮುಧೋಳ 

ನಗರಸಭೆ 
3. ಇಳಕಲ್ಲ 

ನಗರಸಭೆ 
4.ರಬಕವಿ - ಬನಹಟ್ಟಿ 

ನಗರಸಭೆ | 
5 . ಜಮಖಂಡಿ 

ನಗರಸಭೆ 
6.ಬಾದಾಮಿ 

ಪುರಸಭೆ 
7. ಗುಳೇದಗುಡ್ಡ 

ಪುರಸಭೆ 
8.ಮಹಾಲಿಂಗಪುರ 

ಪುರಸಭೆ 
೨ .ತೇರದಾಳ 

ಪುರಸಭೆ 


45 


46 


47 


| 


48 


49 


ಪುರಸಭೆ 


( 12 


ವಿಜಯಪುರ 


50 


13 


ಬಾಗಲಕೋಟೆ 


51 


52 


53 


55 


56 


60 


10 . ಹುನಗುಂದ 


ಪುರಸಭೆ 


61 


11 . ಬೀಳಗಿ, 


ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 


62 


12 .ಕೆರೂರು 


ಕ್ರ. ಸಂ . | 

ಗದಗ 


ಜಿಲ್ಲೆ 


14 


63 


65 


ಕ್ರ. ಸಂ . | 

1.ರೋಣ 
64 2.ಗಜೇಂದ್ರಗಡ 

3. ಲಕ್ಷೇಶ್ವರ 
66 4.ನರೇಗಲ್ಲ 
67 | 5 . ಮುಳಗುಂದ 

6. ಶಿರಹಟ್ಟಿ 
69 1. ಹಾವೇರಿ 
70 2.ರಾಣೆಬೆನ್ನೂರು 

3 . ಹಾನಗಲ್ 


68 


ಹಾವೇರಿ 


71 
72 


4 .ಸವಣೂರ 


ನಗರ ಸ್ಥಳೀಯ ಸಂಸ್ಥೆ 

ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯಿತಿ 
ನಗರಸಭೆ 
ನಗರಸಭೆ 
ನಗರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 
ನಗರಸಭೆ 
ಪುರಸಭೆ 


73 


5. ಹಿರೇಕೆರೂರು 


16 


| ಉತ್ತರ ಕನ್ನಡ 


1 .ಕಾರವಾರ 


2.ಶಿರಸಿ 
( 3 . ದಾಂಡೇಲಿ 


4. ಹಳಿಯಾಳ 


78 


5 .ಕುಮಟಾ 


79 


81 


ಕಲಬುರಗಿ 


82 


6. ಅಂಕೋಲ 
7. ಯಲ್ಲಾಪುರ 
8. ಮುಂಡಗೋಡ 
1.ಶಹಾಬಾದ್ 
2 .ಸೇಡಂ 
3. ಚಿತ್ತಾಪುರ 
4. ಆಳಂದ 
5 .ಜೇವರ್ಗಿ 


83 


84 


85 


ಪುರಸಭೆ 
ಪುರಸಭೆ 
ಪುರಸಭೆ 
ಪುರಸಭೆ 


87 


6. ಚಿಂಚೋಳಿ 


88 


ಪುರಸಭೆ 


18 


ಕೊಪ್ಪಳ 


89 


90 


91 


7. ಅಫಜಲ್‌ಪೂರ 
1.ಕೊಪ್ಪಳ 
2 .ಗಂಗಾವತಿ 
3.ಕುಷ್ಟಗಿ 
4 . ಯಲಬುರ್ಗಾ 
1.ಕುಡುತಿನಿ 
2.ಕೊಟ್ಟೂರು 


ನಗರಸಭೆ 
ನಗರಸಭೆ 
ಪುರಸಭೆ 
ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 
ಪಟ್ಟಣ ಪಂಚಾಯಿತಿ 


19 


) ಬಳ್ಳಾರಿ 


92 
93 
94 


ಕ್ರ. ಸಂ . 


ಕ್ರ. ಸಂ . 


20. 


ರಾಯಚೂರು 


95 


ನಗರ ಸ್ಥಳೀಯ ಸಂಸ್ಥೆ 

ನಗರಸಭೆ 
ನಗರಸಭೆ 
ಪುರಸಭೆ 


96 


1.ರಾಯಚೂರು 
2.ಸಿಂಧನೂರು 
3. ದೇವದುರ್ಗ 
4. ಲಿಂಗಸುಗೂರು 


( 2. ಸಿಂಗ 


97 


98 


ಪುರಸಭೆ 


99 


5 . ಮಾನವಿ 


100 


101 


ಪುರಸಭೆ 
ಪುರಸಭೆ 
ಪಟ್ಟಣ ಪಂಚಾಯಿತಿ 
ಪುರಸಭೆ 
ನಗರಸಭೆ 


ಬೀದರ್‌ 


102 


6. ಮುದಗಲ್ 
7. ಹಟ್ಟಿ 
1. ಹಳ್ಳಿಖೇಡ | 
1. ಯಾದಗಿರಿ 
2.ಶೋರಾಪುರ್ ( ಸುರಪುರ್) 
3. ಗುರುಮಿಟ್ಕಲ್ 


[ 21 
22 


ಯಾದಗಿರಿ 


103 


104 


ನಗರಸಭೆ 


105 


ಪುರಸಭೆ 


ಅರ್ಚನ ಎಂ . ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಆಗಸ್ಟ್ ೪, ೨೦೧೮ ( ಶ್ರಾವಣ ೧೩ , ಶಕ ವರ್ಷ ೧೯೪೦) ನಂ . ೧೨೦೮ 
Part - III Bengaluru , Saturday , August 4 , 2018 (Shravana 13 , Shaka Varsha 1940 ) No. 1208 

ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಬಾಗ)1ನೇ ಮಹಡಿ, ನಂ .8,ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು-52. 

ಅಧಿಸೂಚನೆ 
ಸಂಖ್ಯೆ ರಾಚುಆ.2. ಆರ್‌ಪಿಪಿ.2018 , ದಿನಾಂಕ : 03 - 08 - 2018 
ರಾಜ್ಯ ಚುನಾವಣಾ ಆಯೋಗದ ಅಧಿಸೂಚನೆ ಸಂಖ್ಯೆ: ರಾಚುಆ. 02. ಆರ್‌ಪಿಪಿ.2018 ದಿನಾಂಕ: 13 - 06 - 2018 ರಲ್ಲಿ 
ಜೊತೆಗೆ ಮಾನ್ಯತೆ ಪಡೆದ ರಾಷ್ಟ್ರೀಯ ಪಕ್ಷಗಳು, ರಾಜ್ಯ ಪಕ್ಷಗಳು, ನೊಂದಾಯಿತ ಮಾನ್ಯತೆ ಪಡೆಯದ ಪಕ್ಷಗಳು ಮತ್ತು 
ಮುಕ್ತ ಚಿಹ್ನೆಗಳನ್ನು ಕ್ರಮವಾಗಿ ಕೋಷ್ಟಕ 1,2,3 ಮತ್ತು 4 ರಲ್ಲಿ ಅಧಿಸೂಚಿಸಿದೆ. ಸದರಿ ಅಧಿಸೂಚನೆಯ ಕೊಷ್ಟಕ (3) ರಲ್ಲಿ 
ಈ ಕೆಳಕಂಡ ಕ್ರಮ ಸಂಖ್ಯೆ ಮತ್ತು ಪಕ್ಷಗಳ ಹೆಸರನ್ನು ಸೇರ್ಪಡೆ ಮಾಡಲಾಗಿದೆ. 
ಕ್ರಮ ಸಂಖ್ಯೆ : 81 . ಕರ್ನಾಟಕ ಪ್ರಜಾ ಪಾರ್ಟಿ( ರೈತಪರ್ವ ), 

ಪ್ಲಾಟ್ ನಂ .104, ಅದಿತ್ ಅಪಾರ್ಟ್‌ಮೆಂಟ್, 
ಎಸ್. ಜೆ. ಸಿ. ಇ.ಕಾಲೇಜ್ ರಸ್ತೆ , ಟೆಲಿಕಾಂ ಲೇಔಟ್ . 

ವಾಗ್ದೇವಿನಗರ ಮೈಸೂರು ಜಿಲ್ಲೆ, ಕರ್ನಾಟಕ - 570009 
ಕ್ರಮ ಸಂಖ್ಯೆ :82 ಆಲ್ ಇಂಡಿಯನ್ ಮುಸಲಿಮ್ ಲೀಗ್ ( ಸೆಕ್ಯೂಲರ್ ), 

ನಂ . 6 - 14 , ಸಲಾಹಿನ್‌ ಮಸಜಿದ್ ಹತ್ತಿರ , 
ಮುಸ್ಲಿಂ ಚೌಕಾ, ಕಲಬುರಗಿ ಜಿಲ್ಲೆ. 585104. 


ಕ್ರಮ ಸಂಖ್ಯೆ : 83 ಕಲ್ಯಾಣ ಕ್ರಾಂತಿ ಪಾರ್ಟಿ , 

ನಂ . 57, 2ನೇ ಮಹಡಿ, 3ನೇ ಮುಖ್ಯರಸ್ತೆ ಆದಿತ್ಯನಗರ, 
8ನೇ ಹಂತ, ಜೆ . ಪಿ . ನಗರ, ಬೆಂಗಳೂರು. 
ಕರ್ನಾಟಕ - 560002 . 


ಆದೇಶಾನುಸಾರ 


ಡಿ ಭಾರತಿ 

ಕಾರ್ಯದರ್ಶಿ 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಆಗಸ್ಟ್ ೪, ೨೦೧೮ (ಶ್ರಾವಣ ೧೩ , ಶಕ ವರ್ಷ ೧೯೪೦) 
Bengaluru , Saturday , August 4 , 2018 ( Shravana 13 , Shaka Varsha 1940 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಆದೇಶ 
ನಂ . ಚುನಾವಣೆ. ಸಿ. ಆ‌ : 33/ 2018 - 19 , ದಿನಾಂಕ: 18.07 .2018 


ನಂ . ೧೨೧೦ 
No. 1210 


ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2018ರ ಚುನಾವಣೆಗೆ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲು ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ: ರಾಚುಆ:14 . ಸಿಬ್ಬಂದಿ. 2018 
ದಿನಾಂಕ:12 .07. 2018ರಲ್ಲಿ ಅನುಮತಿ ನೀಡಿರುತ್ತದೆ. ಅದರಂತೆ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) 
ನಿಯಮಾವಳಿ 1977ರ ನಿಯಮ 4(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ , ವಿ. ವಿ.ಜ್ಯೋತ್ಸ, ಜಿಲ್ಲಾಧಿಕಾರಿ , 
ಚಿತ್ರದುರ್ಗ ಜಿಲ್ಲೆ ಆದ ನಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರಸಭೆಗೆ ಈ ಕೋಷ್ಟಕದ ಅಂಕಣ ( 2) ರಲ್ಲಿ ಕಾಣಿಸಿದ 
ಮತಕ್ಷೇತ್ರಗಳಿಗೆ( ವಾರ್ಡ್‌ಗಳಿಗೆ) ಅಂಕಣ ( 3 & 4) ರಲ್ಲಿ ಕಾಣಿಸಿರುವ ಅಧಿಕಾರಿ /ನೌಕರರುಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ 
ಮತ್ತು ಸಹಾಯಕ ಚುನಾವಣಾಧಿಕಾರಿಯಾಗಿ ಗೊತ್ತುಪಡಿಸಿರುತ್ತೇನೆ, 

ಗೊತ್ತುಪಡಿಸಿದ ಅಧಿಕಾರಿಗಳು ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಾವಳಿ 1977ರ 
ನಿಯಮ 5 ರನ್ವಯ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯಗಳನ್ನು ಚುನಾವಣಾ 
ವೇಳಾಪಟ್ಟಿಯಂತೆ ನಿರ್ವಹಿಸಲು ಸೂಚಿಸಿದೆ. ಚುನಾವಣೆ ನಡೆಸುವ ಸಂಬಂಧ ಯಾವುದೇ ಸ್ಪಷ್ಟಿಕರಣದ ಅವಶ್ಯಕತೆ ಬಂದಲ್ಲಿ 
ಚುನಾವಣೆ ಮುಕ್ತಾಯವಾಗುವವರೆಗೆ ಸಂಬಂಧಪಟ್ಟ ತಹಶೀಲ್ದಾರ್‌ರವರನ್ನು ಸಂಪರ್ಕಿಸಲು ಸಹ ಸೂಚಿಸಿದೆ. 
ಕ್ರಸಂ | ಮತಕ್ಷೇತ್ರಗಳ | ಚುನಾವಣಾಧಿಕಾರಿ ಪದನಾಮ, ಕಚೇರಿ, | ಸಹಾಯಕ ಚುನಾವಣಾಧಿಕಾರಿ ಪದನಾಮ , 
| ಸಂಖ್ಯೆ ( ವಾರ್ಡ್) ವಿಳಾಸ 

ಕಚೇರಿ, ವಿಳಾಸ 
| 2 

3 

| ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಕಾರ್ಯಪಾಲಕ ಅಭಿಯಂತರರು, 
1 1 ರಿಂದ 08 
ಕೆ. ಆರ್. ಐ . ಡಿ . ಎಲ್ . ಚಳ್ಳಕೆರೆ . 

ಕೆ. ಆರ್ . ಐ . ಡಿ. ಎಲ್. ಚಳ್ಳಕೆರೆ . 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
2 9 ರಿಂದ 16 ಕಾರ್ಯನಿರ್ವಾಹಕಾಧಿಕಾರಿಗಳು, 

ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ 
ತಾಲ್ಲೂಕು ಪಂಚಾಯಿತಿ, ಚಳ್ಳಕೆರೆ 

ಉಪವಿಭಾಗ, ಚಳ್ಳಕೆರೆ | 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ವಾಣಿಜ್ಯ ತೆರಿಗೆಗಳ ಸಹಾಯಕ 
3 17 ರಿಂದ 24 

ಆಯುಕ್ತರು, ವಾಣಿಜ್ಯ ಇಲಾಖೆ ಚಳ್ಳಕೆರೆ | ಪಿ . ಡಬ್ಲೂಡಿ, ಚಳ್ಳಕೆರೆ . 
ಉಪ ಕೃಷಿ ನಿರ್ದೇಶಕರು , ಕೃಷಿ 

ಸಹಾಯಕ ಅಭಿಯಂತರರು, 
4 | 25 ರಿಂದ 31 
ಇಲಾಖೆ, ಚಳ್ಳಕೆರೆ , 

ಕೆ.ಆರ್. ಐ . ಡಿ.ಎಲ್. ಚಳ್ಳಕೆರೆ. 


ವಿ . ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 30 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಷತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಆಗಸ್ಟ್ ೪, ೨೦೧೮ (ಶ್ರಾವಣ ೧೩ , ಶಕ ವರ್ಷ ೧೯೪೦) ನಂ . ೧೨೧೧ 
Part - III Bengaluru , Saturday , August 4 , 2018 ( Shravana 13 , Shaka Varsha 1940 ) No. 1211 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಆದೇಶ 
ನಂ . ಚುನಾವಣೆ. ಸಿ. ಆ‌ :33 /2018 - 19 , ದಿನಾಂಕ: 18 .07. 2018 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2018ರ ಚುನಾವಣೆಗೆ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲು ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ : ರಾಚುಆ:14. ಸಿಬ್ಬಂದಿ.2018 
ದಿನಾಂಕ:12.07.2018ರಲ್ಲಿ ಅನುಮತಿ ನೀಡಿರುತ್ತದೆ. ಅದರಂತೆ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) 
ನಿಯಮಾವಳಿ 1977ರ ನಿಯಮ 4 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ವಿ. ವಿ.ಜ್ಯೋತೃ, ಜಿಲ್ಲಾಧಿಕಾರಿ , 
ಚಿತ್ರದುರ್ಗ ಜಿಲ್ಲೆ ಆದ ನಾನು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ನಗರಸಭೆಗೆ ಈ ಕೋಷ್ಟಕದ ಅಂಕಣ ( 2) ರಲ್ಲಿ ಕಾಣಿಸಿದ 
ಮತಕ್ಷೇತ್ರಗಳಿಗೆ ( ವಾರ್ಡ್‌ಗಳಿಗೆ) ಅಂಕಣ (3 & 4) ರಲ್ಲಿ ಕಾಣಿಸಿರುವ ಅಧಿಕಾರಿ / ನೌಕರರುಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ 
ಮತ್ತು ಸಹಾಯಕ ಚುನಾವಣಾಧಿಕಾರಿಯಾಗಿ ಗೊತ್ತುಪಡಿಸಿರುತ್ತೇನೆ. 

ಗೊತ್ತುಪಡಿಸಿದ ಅಧಿಕಾರಿಗಳು ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಾವಳಿ 1977ರ 
ನಿಯಮ 5 ರನ್ವಯ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯಗಳನ್ನು ಚುನಾವಣಾ 
ವೇಳಾಪಟ್ಟಿಯಂತೆ ನಿರ್ವಹಿಸಲು ಸೂಚಿಸಿದೆ. ಚುನಾವಣೆ ನಡೆಸುವ ಸಂಬಂಧ ಯಾವುದೇ ಸಮೀಕರಣದ ಅವಶ್ಯಕತೆ ಬಂದಲ್ಲಿ 
ಚುನಾವಣೆ ಮುಕ್ತಾಯವಾಗುವವರೆಗೆ ಸಂಬಂಧಪಟ್ಟ ತಹಶೀಲ್ದಾರ್‌ರವರನ್ನು ಸಂಪರ್ಕಿಸಲು ಸಹ ಸೂಚಿಸಿದೆ. 
ಕ್ರ. ಸಂ | ಮತಕ್ಷೇತ್ರಗಳ | ಚುನಾವಣಾಧಿಕಾರಿ ಪದನಾಮ , ಕಚೇರಿ, ವಿಳಾಸ | ಸಹಾಯಕ ಚುನಾವಣಾಧಿಕಾರಿ ಪದನಾಮ , 
ಸಂಖ್ಯೆ ( ವಾರ್ಡ್) 

ಕಚೇರಿ, ವಿಳಾಸ 
2 
ಉಪನಿರ್ದೇಶಕರು, ಮಹಿಳಾ ತ 

ಹಿರಿಯ ಸಹಾಯಕ ತೋಟಗಾರಿಕಾ 
1 1 ರಿಂದ 7 
ಇಲಾಖೆ, ಚಿತ್ರದುರ್ಗ 

ನಿರ್ದೇಶಕರು ( ಜಿ . ಪಂ ) ಚಿತ್ರದುರ್ಗ 
ಉಪನಿರ್ದೇಶಕರು , ಭೂದಾಖಲೆಗಳ ಹಾಗೂ ಹಿರಿಯ ಸಹಾಯಕ ನಿರ್ದೇಶಕರು , 
2 8 ರಿಂದ 14 
ಭೂ ಮಾಪನಾ ಇಲಾಖೆ, ಚಿತ್ರದುರ್ಗ 

ತೋಟಗಾರಿಕಾ ಇಲಾಖೆ, ಚಿತ್ರದುರ್ಗ 
ಉಪನಿಬಂಧಕರು, ಜಿಲ್ಲಾ ಸಹಕಾರ ಸಂಘಗಳ 
3 15 ರಿಂದ 21 

ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ, 
ಇಲಾಖೆ, ಚಿತ್ರದುರ್ಗ 

ಚಿತ್ರದುರ್ಗ 
ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ), 
4 22 ರಿಂದ 28 

ಕೇಂದ್ರ ಸ್ಥಾನಿಕ ಸಹಾಯಕರು, ತೋಟಗಾರಿಕಾ 
ಚಿತ್ರದುರ್ಗ 

ಇಲಾಖೆ, ಚಿತ್ರದುರ್ಗ 
ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳು, | 

| ಶಿಕ್ಷಣಾಧಿಕಾರಿಗಳು , ಉಪನಿರ್ದೇಶಕರ ಕಚೇರಿ, 
5 29 ರಿಂದ 35 
ಚಿತ್ರದುರ್ಗ 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿತ್ರದುರ್ಗ 


- 


3 


ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 30 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಆಗಸ್ಟ್ ೪, ೨೦೧೮ (ಶ್ರಾವಣ ೧೩ , ಶಕ ವರ್ಷ ೧೯೪೦) 
Bengaluru , Saturday , August 4 , 2018 ( Shravana 13 , Shaka Varsha 1940 ) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಆದೇಶ 
ನಂ . ಚುನಾವಣೆ. ಸಿ. ಆ‌ : 33/ 2018 - 19 , ದಿನಾಂಕ: 18.07 .2018 


ನಂ . ೧೨೧೨ 
No. 1212 


ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2018ರ ಚುನಾವಣೆಗೆ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲು ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ: ರಾಚುಆ:14 . ಸಿಬ್ಬಂದಿ. 2018 
ದಿನಾಂಕ:12 .07. 2018ರಲ್ಲಿ ಅನುಮತಿ ನೀಡಿರುತ್ತದೆ. ಅದರಂತೆ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) 
ನಿಯಮಾವಳಿ 1977ರ ನಿಯಮ 4 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ವಿ. ವಿ.ಜ್ಯೋತೃ , ಜಿಲ್ಲಾಧಿಕಾರಿ, 
ಚಿತ್ರದುರ್ಗ ಜಿಲ್ಲೆ ಆದ ನಾನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪುರಸಭೆಗೆ ಈ ಕೋಷ್ಠಕದ ಅಂಕಣ ( 2) ರಲ್ಲಿ ಕಾಣಿಸಿದ 
ಮತಕ್ಷೇತ್ರಗಳಿಗೆ( ವಾಡ್‌ಗಳಿಗೆ) ಅಂಕಣ ( 3 & 4) ರಲ್ಲಿ ಕಾಣಿಸಿರುವ ಅಧಿಕಾರಿ / ನೌಕರರುಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ 
ಮತ್ತು ಸಹಾಯಕ ಚುನಾವಣಾಧಿಕಾರಿಯಾಗಿ ಗೊತ್ತುಪಡಿಸಿರುತ್ತೇನೆ. 

ಗೊತ್ತುಪಡಿಸಿದ ಅಧಿಕಾರಿಗಳು ಕರ್ನಾಟಕ ಮುನಿಸಿಪಾಲಿಟೀಸ್ ( ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಾವಳಿ 1977ರ 
ನಿಯಮ 5 ರನ್ವಯ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯಗಳನ್ನು ಚುನಾವಣಾ 
ವೇಳಾಪಟ್ಟಿಯಂತೆ ನಿರ್ವಹಿಸಲು ಸೂಚಿಸಿದೆ. ಚುನಾವಣೆ ನಡೆಸುವ ಸಂಬಂಧ ಯಾವುದೇ ಸ್ಪಷ್ಟಿಕರಣದ ಅವಶ್ಯಕತೆ ಬಂದಲ್ಲಿ 
ಚುನಾವಣೆ ಮುಕ್ತಾಯವಾಗುವವರೆಗೆ ಸಂಬಂಧಪಟ್ಟ ತಹಶೀಲ್ದಾರ್‌ರವರನ್ನು ಸಂಪರ್ಕಿಸಲು ಸಹ ಸೂಚಿಸಿದೆ. 


ಚುನಾವಣಾಧಿಕಾರಿ ಪದನಾಮ , ಕಚೇರಿ, 

ವಿಳಾಸ 


ಸಹಾಯಕ ಚುನಾವಣಾಧಿಕಾರಿ ಪದನಾಮ , 

ಕಚೇರಿ, ವಿಳಾಸ 


ಸಂಖ್ಯೆ ( ವಾರ್ಡ್) 


1 ರಿಂದ 8 


ಸಹಶಿಕ್ಷಕರು ( ಹಿರಿಯ) ಗಣಿತ, 
ಸರ್ಕಾರಿ ಜೂನಿಯರ್ಕಾಲೇಜು, ( ಪೌಢಶಾಲೆ 
ವಿಭಾಗ), ಹೊಸದುರ್ಗ ತಾಲ್ಲೂಕು 


2 


9 ರಿಂದ 16 


ಉಪನ್ಯಾಸಕರು, ಭೌತಶಾಸ್ತ್ರ 
ಸರ್ಕಾರಿ ಜೂನಿಯರ್ ಕಾಲೇಜು, 
ಶ್ರೀರಾಂಪುರ, ಹೊಸದುರ್ಗ ತಾಲ್ಲೂಕು 
ಮುಖ್ಯೋಪಧ್ಯಾಯರು, 
ಸರ್ಕಾರಿ ಪ್ರೌಢಶಾಲೆ, 
ಕಂಗುವಳ್ಳಿ, ಹೊಸದುರ್ಗ ತಾಲ್ಲೂಕು 
ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ 
ಇಲಾಖೆ, ಹೊಸದುರ್ಗ 


ಸಹಶಿಕ್ಷಕರು, ( ಗಣಿತ) ಸರ್ಕಾರಿ ಪ್ರೌಢಶಾಲೆ, 
ಕಂಗುವಳ್ಳಿ, ಹೊಸದುರ್ಗ ತಾಲ್ಲೂಕು. 
ಸಹಶಿಕ್ಷಕರು (ಹಿರಿಯ ) ಇಂಗ್ಲೀಷ್, 
ಸರ್ಕಾರಿ ಜೂನಿಯರ್‌ಕಾಲೇಜು, ( ಪೌಢಶಾಲೆ 
ವಿಭಾಗ), ಹೊಸದುರ್ಗ ತಾಲ್ಲೂಕು 


3 | 17 ರಿಂದ 23 


ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 30 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಆಗಸ್ಟ್ ೪, ೨೦೧೮ (ಶ್ರಾವಣ ೧೩ , ಶಕ ವರ್ಷ ೧೯೪೦) ನಂ . ೧೨೧೩ 
Part - III Bengaluru , Saturday , August 4 , 2018 ( Shravana 13 , Shaka Varsha 1940 ) No . 1213 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಪರಿಷ್ಕತ ಆದೇಶ 
ನಂ . ಚುನಾವಣೆ. ಸಿ. ಆ‌ : 33 /2018 - 19 , ದಿನಾಂಕ: 02 .08.2018 
ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆ - 2018ರ ಚುನಾವಣೆಗೆ ಚುನಾವಣಾಧಿಕಾರಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲು ರಾಜ್ಯ ಚುನಾವಣಾ ಆಯೋಗದ ಪತ್ರ ಸಂಖ್ಯೆ :ರಾಚುಆ:14. ಸಿಬ್ಬಂದಿ.2018 
ದಿನಾಂಕ:12.07.2018ರಲ್ಲಿ ಅನುಮತಿ ನೀಡಿರುತ್ತದೆ. ಅದರಂತೆ ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) 
ನಿಯಮಾವಳಿ 1977ರ ನಿಯಮ 4 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ , ವಿ . ವಿ.ಜ್ಯೋತೃ, ಜಿಲ್ಲಾಧಿಕಾರಿ , 
ಚಿತ್ರದುರ್ಗ ಜಿಲ್ಲೆ ಆದ ನಾನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರಸಭೆಗೆ ಈ ಕೋಷ್ಠಕದ ಅಂಕಣ (2) ರಲ್ಲಿ ಕಾಣಿಸಿದ 
ಮತಕ್ಷೇತ್ರಗಳಿಗೆ ( ವಾರ್ಡ್‌ಗಳಿಗೆ) ಅಂಕಣ ( 3 & 4) ರಲ್ಲಿ ಕಾಣಿಸಿರುವ ಅಧಿಕಾರಿ / ನೌಕರರುಗಳನ್ನು ಕ್ರಮವಾಗಿ ಚುನಾವಣಾಧಿಕಾರಿ 
ಮತ್ತು ಸಹಾಯಕ ಚುನಾವಣಾಧಿಕಾರಿಯಾಗಿ ಗೊತ್ತುಪಡಿಸಲಾಗಿದ್ದು, ದಿನಾಂಕ: 31. 07 .2018ರಂದು ತಹಶೀಲ್ದಾರ್‌, 
ಚಳ್ಳಕೆರೆರವರು ವಿವಿಧ ಕಾರಣಗಳಿಂದ ಚುನಾವಣಾಧಿಕಾರಿಗಳನ್ನು ಬದಲಾವಣೆ ಮಾಡಲು ಕೋರಿರುತ್ತಾರೆ. ಪ್ರಯುಕ್ತ ಈ 
ಕೆಳಕಂಡಂತೆ ಪರಿಷ್ಕತ ಆದೇಶ ಮಾಡಲಾಗಿದೆ. 

ಗೊತ್ತುಪಡಿಸಿದ ಅಧಿಕಾರಿಗಳು ಕರ್ನಾಟಕ ಮುನಿಸಿಪಾಲಿಟೀಸ್ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಾವಳಿ 1977ರ 
ನಿಯಮ 5 ರನ್ವಯ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾಗಿ ಕರ್ತವ್ಯಗಳನ್ನು ಚುನಾವಣಾ 
ವೇಳಾಪಟ್ಟಿಯಂತೆ ನಿರ್ವಹಿಸಲು ಸೂಚಿಸಿದೆ. ಚುನಾವಣೆ ನಡೆಸುವ ಸಂಬಂಧ ಯಾವುದೇ ಸಮೀಕರಣದ ಅವಶ್ಯಕತೆ ಬಂದಲ್ಲಿ 
ಚುನಾವಣೆ ಮುಕ್ತಾಯವಾಗುವವರೆಗೆ ಸಂಬಂಧಪಟ್ಟ ತಹಶೀಲ್ದಾರ್‌ರವರನ್ನು ಸಂಪರ್ಕಿಸಲು ಸಹ ಸೂಚಿಸಿದೆ. 
( ಕ್ರ. ಸಂ | ಮತಕ್ಷೇತ್ರಗಳ ಚುನಾವಣಾಧಿಕಾರಿ ಪದನಾಮ , ಕಚೇರಿ, ಸಹಾಯಕ ಚುನಾವಣಾಧಿಕಾರಿ ಪದನಾಮ , 
| ಸಂಖ್ಯೆ ( ವಾರ್ಡ್) ವಿಳಾಸ 

ಕಚೇರಿ, ವಿಳಾಸ 
| 1 | 2 | 

- 3 

4 
ಕಾರ್ಯಪಾಲಕ ಅಭಿಯಂತರರು, 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು , 
1 1 ರಿಂದ 08 
ಕೆ. ಆರ್. ಐ . ಡಿ . ಎ 

ಕೆ.ಆರ್. ಐ. ಡಿ. ಎಲ್ . ಚಳ್ಳಕೆರೆ. 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಕಾರ್ಯನಿರ್ವಾಹಕಾಧಿಕಾರಿಗಳು, ತಾಲ್ಲೂಕು 
2 9 ರಿಂದ 16 

ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ 
ಪಂಚಾಯತಿ, ಚಳ್ಳಕೆರೆ 

ಉಪವಿಭಾಗ, ಚಳ್ಳಕೆರೆ | 
3 

ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು, | ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
17 ರಿಂದ 24 
ವಾಣಿಜ್ಯ ಇಲಾಖೆ ಚಳ್ಳಕೆರೆ 

ಪಿ . ಡಬ್ಲೂಡಿ , ಚಳ್ಳಕೆರೆ. 
ಪ್ರಾಂಶುಪಾಲರು, ಎಸ್. ಜಿ . ಟಿ. ಸರ್ಕಾರಿ ಸಹಾಯಕ ಅಭಿಯಂತರರು, ಕೆ.ಆರ್. ಐ . ಡಿ . ಎಲ್ . 
- 4 | 25 ರಿಂದ 31 
ಪದವಿ ಪೂರ್ವ ಕಾಲೇಜು, ತಳಕು . ಚಳ್ಳಕೆರೆ . 

ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 30 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಆಗಸ್ಟ್ ೬ , ೨೦೧೮ ( ಶ್ರಾವಣ ೧೫ , ಶಕ ವರ್ಷ ೧೯೪೦) 
Bengaluru , Monday , August 6 , 2018 (Shravana 15 , Shaka Varsha 1940 ) 
- ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸುತ್ತೋಲೆ | 
ಸಂಖ್ಯೆ: ಸಿಆಸುಇ 277 ಸೇನೆನಿ 2018, ಬೆಂಗಳೂರು, ದಿನಾಂಕ : 06.08. 2018 


ನಂ . ೧೨೧೪ 
No. 1214 


ವಿಷಯ : ಸಿವಿಲ್ ಅಪೀಲ್ ಸಂಖ್ಯೆ : 2368 /2011ರಲ್ಲಿ ಮಾನ್ಯ ಸರ್ವೋಚ್ಛ ನ್ಯಾಯಾಲಯವುನೀಡಿರುವ 

ತೀರ್ಪಿನ ಹಿನ್ನೆಲೆಯಲ್ಲಿ ಪರಿಷ್ಕೃತ ಜೇಷ್ಠತಾ ಪಟ್ಟಿಯನ್ವಯ ವೇತನ ಪಾವತಿಸುವ ಬಗ್ಗೆ. 


ಉಲ್ಲೇಖ: (1) ದಿನಾಂಕ: 8.6.2018 ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 277 ಸೇನೆನಿ 2018 

(2) ಮಾನ್ಯ ಅಡ್ವಕೇಟ್ ಜನರಲ್, ಕರ್ನಾಟಕ ಇವರ ಅಭಿಪ್ರಾಯ ಸಂಖ್ಯೆ: 78 / ಎಜಿಓ / 

2018 - 19 , ದಿನಾಂಕ: 4 . 8.2018 . 


1. ಶ್ರೀ ಬಿ.ಕೆ. ಪವಿತ್ರರವರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ, 
ಪರಿಷ್ಕೃತ ಜೇಷ್ಠತಾ ಪಟ್ಟಿಯನ್ವಯ ವೇತನ ಮತ್ತು ನಿವೃತ್ತಿ ಸೌಲಭ್ಯವನ್ನು ಪಾವತಿಸುವ ಸಂಬಂಧ ಉಲ್ಲೇಖದಲ್ಲಿ ತಿಳಿಸಿರುವ 
ಆದೇಶದಲ್ಲಿ ಮುಂಬಡ್ತಿ/ ಹಿಂಬಡ್ತಿಗೊಂಡ ಅಧಿಕಾರಿ/ ನೌಕರರ ವೇತನವನ್ನು ಉಲ್ಲೇಖ(1) ರ ದಿನಾಂಕ:8.6. 2018ರ 
ಸುತ್ತೋಲೆಯಲ್ಲಿ ನಿಗದಿಗೊಳಿಸಲು ವಿವರವಾದ ಮಾರ್ಗಸೂಚನೆಗಳನ್ನು ನೀಡಲಾಗಿರುತ್ತದೆ. 


2. ದಿನಾಂಕ : 1.8. 2018ರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅಧಿಕಾರಿ / ನೌಕರರ 
ಹಲವಾರು ಸಂಘಟನೆಗಳ ಪ್ರತಿನಿಧಿಗಳು ಕಳೆದ ಮೂರು- ನಾಲ್ಕು ತಿಂಗಳಿನಿಂದ ವೇತನವನ್ನು ಪಾವತಿಸಿರುವುದಿಲ್ಲವೆಂಬ 
ಅಂಶವನ್ನು ಸಭೆಯ ಗಮನಕ್ಕೆ ತಂದಿರುತ್ತಾರೆ. 


3. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಷ್ಠಾನದ ಸಂದರ್ಭದಲ್ಲಿ ಸರ್ಕಾರ ಯಾವುದೇ ಅಧಿಕಾರಿ / 
ನೌಕರರಿಗೆ ವೇತನವನ್ನು ಪಾವತಿಸದಿರುವಂತೆ ಮೌಖಿಕವಾಗಿ / ಲಿಖಿತವಾಗಿ ಯಾವುದೇ ಸೂಚನೆಗಳನ್ನು ನೀಡಿರುವುದಿಲ್ಲ. 
ಉಲ್ಲೇಖ 2ರಲ್ಲಿ ಮಾನ್ಯ ಅಡ್ವಕೇಟ್ ಜನರಲ್‌ರವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯಲ್ಲಿ ವೇತನವನ್ನು 
ಬಿಡುಗಡೆ ಮಾಡಬಹುದೆಂದು ಅಭಿಪ್ರಾಯ ನೀಡಿರುತ್ತಾರೆ . 


4. ಮೇಲ್ಕಂಡಂತೆ ವಿವರಿಸಿರುವ ಹಿನ್ನೆಲೆಯಲ್ಲಿ, ಮಾನ್ಯ ಸರ್ವೋಚ್ಛ ನ್ಯಾಯಾಲಯವು ಶ್ರೀ ಬಿ.ಕೆ. ಪವಿತ್ರ ಪ್ರಕರಣದಲ್ಲಿ 
ನೀಡಿರುವ ತೀರ್ಪಿನಂತೆ ಪರಿಷ್ಕರಿಸಲ್ಪಟ್ಟ ಜೇಷ್ಟತಾ ಪಟ್ಟಿಯನ್ವಯ ಮುಂಬಡ್ತಿ / ಹಿಂಬಡ್ತಿ ಪಡೆದು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆಯ ವೇತನವನ್ನು ಕೂಡಲೇ ಪಾವತಿ ಮಾಡಲು ಸರ್ಕಾರದ ಎಲ್ಲಾ ಅಪರ ಮುಖ್ಯ 
ಕಾರ್ಯದರ್ಶಿ / ಸರ್ಕಾರದ ಪ್ರಧಾನ ಕಾರ್ಯದರ್ಶಿ / ಸರ್ಕಾರದ ಕಾರ್ಯದರ್ಶಿಗಳಿಗೆ ಸೂಚಿಸಲಾಗಿದೆ. 


5. ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು / ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು / ಸರ್ಕಾರದ 
ಕಾರ್ಯದರ್ಶಿಗಳು ತಮ್ಮ ಆಡಳಿತ ವ್ಯಾಪ್ತಿಗೊಳಪಡುವ ಕ್ಷೇತ್ರೀಯ ಇಲಾಖೆಗಳು | ಸ್ವಾಯತ್ತ ಸಂಸ್ಥೆಗಳು | 
ವಿಶ್ವವಿದ್ಯಾಲಯಗಳು / ಸಾರ್ವಜನಿಕ ಉದ್ದಿಮೆ / ಆಯೋಗ/ ನಿಗಮ / ಮಂಡಳಿಗಳು ಮತ್ತು ಸರ್ಕಾರದಿಂದ ಅನುದಾನ 
ಪಡೆಯುವ ಎಲ್ಲಾ ಸಂಸ್ಥೆಗಳಿಗೂ ಈ ಕುರಿತು ಕೂಡಲೇ ಸೂಚನೆ ನೀಡುವಂತೆ ತಿಳಿಸಲಾಗಿದೆ. 


ತಮ. ವಿಜಯ ಭಾಸ್ಕರ್ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 100 


VRNI No . KARBIL / 2001 / 47147 


ಕರ್ನಾಟಕ ರಾಜ್ಯಷತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ಪ್ರವಾಸೋದ್ಯಮ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪ್ರಣ 105 ಪ್ರವಾನಿ 2018, ಬೆಂಗಳೂರು, ದಿನಾಂಕ : 01 - 08 - 2018 


ನಂ . ೧೨೨೦ 
No . 1220 


ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ಈ ಕೆಳಕಂಡ 
ಅಧಿಕಾರಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಡಳಿತ ಮಂಡಳಿ 
ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. 


ನಿರ್ದೇಶಕರು 


ನಿರ್ದೇಶಕರು 


ಸರ್ಕಾರದ ಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ 
ಸರ್ಕಾರದ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ವೆಚ್ಚ) 
ವ್ಯವಸ್ಥಾಪಕ ನಿರ್ದೇಶಕರು 
ಅರಣ್ಯ , ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ 
ಬೆಂಗಳೂರು 
ಸರ್ಕಾರದ ಉಪಕಾರ್ಯದರ್ಶಿ 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 


ನಿರ್ದೇಶಕರು 


ನಿರ್ದೇಶಕರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಬಿ .ಎನ್. ಯತಿರಾಜ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪ್ರವಾಸೋದ್ಯಮ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ನಅಇ 17 ಎಂಎಲ್ಆರ್ 2018 (4), ಬೆಂಗಳೂರು, ದಿನಾಂಕ: 06 - 08 - 2018, 


( ನಂ . ೧೨೨೧ 

No . 1221 


ಸಂ . 


ಅಧಿಸೂಚನೆ ಸಂಖ್ಯೆ ನಅಇ 17 ಎಂಎಲ್ಆರ್ 2018( 4), ದಿನಾಂಕ 30 .07.2018ರಲ್ಲಿ ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ನೆಲಮಂಗಲ ಪುರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ 
ವಾರ್ಡುಗಳ ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕ್ರ | ವಾರ್ಡ್ ಸಂಖ್ಯೆ ಮತ್ತು ಹೆಸರು ಪ್ರಸ್ತುತ ನಿಗದಿಪಡಿಸಲಾದ ಮೀಸಲಾತಿ | ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 
| 1 | l - ಪ್ರಸನ್ನಾಂಜನೇಯ ಟ್ರಸ್ಟ್ 

- ಸಾಮಾನ್ಯ 

ಹಿಂದುಳಿದ ವರ್ಗ ( ಬಿ) 
2 - ರಾಯನ್‌ನಗರ ಹಿಂದುಳಿದ ವರ್ಗ ( ಎ ) ಮಹಿಳೆ 

ಸಾಮಾನ್ಯ 
4 4 -ಕೋಟೆ ಬೀದಿ, ಜಯದೇವ ಹಾಸ್ಟೆಲ್ ರಸ್ತೆ 

ಪರಿಶಿಷ್ಟ ಜಾತಿ 

ಸಾಮಾನ್ಯ 
| 6 6- ಮರಳೋಣಿ ರಸ್ತೆ 

ಸಾಮಾನ್ಯ 

ಹಿಂದುಳಿದ ವರ್ಗ ( ಎ) 
| 8 | 8- ಹಿಪ್ಪೇಆಂಜನೇಯ ಸ್ವಾಮಿ ಬಡಾವಣೆ ಹಿಂದುಳಿದ ವರ್ಗ ( ಬಿ) 

ಸಾಮಾನ್ಯ ಮಹಿಳೆ 
9 9 - ಎಂ . ಜಿ.ರಸ್ತೆ 

ಹಿಂದುಳಿದ ವರ್ಗ ( ಎ ) ಮಹಿಳೆ 

ಪರಿಶಿಷ್ಟ ಜಾತಿ 
11 | 11 - ಚನ್ನಪ್ಪ ಬಡಾವಣೆ 

ಸಾಮಾನ್ಯ 

ಸಾಮಾನ್ಯ ಮಹಿಳೆ 
| 12 | 12 - ಬ್ಯಾಂಕ್ ಕಾಲೋನಿ 

ಹಿಂದುಳಿದ ವರ್ಗ ( ಎ) 

ಸಾಮಾನ್ಯ 
13 13 -ವೀವರ್ ಕಾಲೋನಿ 

ಹಿಂದುಳಿದ ವರ್ಗ ( ಎ ) ಹಿಂದುಳಿದ ವರ್ಗ ( ಎ ) ಮಹಿಳೆ 
15 | 15 - ಗಣೇಶರಾವ್ ಬಡಾವಣೆ 

ಹಿಂದುಳಿದ ವರ್ಗ ( ಎ) ಮಹಿಳೆ | ಹಿಂದುಳಿದ ವರ್ಗ ( ಎ ) 
16 | 16 - ಸ್ಪಾನ್ಸಿಲ್ ಸುತ್ತ ಮುತ್ತ 

- ಸಾಮಾನ್ಯ ಮಹಿಳೆ ಹಿಂದುಳಿದ ವರ್ಗ ( ಎ ) ಮಹಿಳೆ 
21 | 21 - ಇಂದಿರಾನಗರ 

ಸಾಮಾನ್ಯ ಮಹಿಳೆ ಹಿಂದುಳಿದ ವರ್ಗ ( ಎ ) ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ನಅಇ 58 ಎಂಎಲ್ಆರ್ 2018(3), ಬೆಂಗಳೂರು, ದಿನಾಂಕ: 06 - 08 - 2018, 


| ನಂ . ೧೨೨೨ 

No . 1222 


ಅಧಿಸೂಚನೆ ಸಂಖ್ಯೆ ನಅಇ 58 ಎಂಎಲ್ಆರ್ 2018 ( 3), ದಿನಾಂಕ 30.07.2018ರಲ್ಲಿ ವಿಜಯಪುರ ಜಿಲ್ಲೆಯ 
ಮುದ್ದೇಬಿಹಾಳ ಪುರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು 

ಹೆಸರು 


ಪ್ರಸ್ತುತ ನಿಗದಿಪಡಿಸಲಾದ 

ಮೀಸಲಾತಿ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


ಹಿಂದುಳಿದ ವರ್ಗ ( ಎ ) 


ಸಾಮಾನ್ಯ ಮಹಿಳೆ 


4 - ಮಹಾಂತೇಶ ನಗರ 

ಎ. ಪಿ . ಎಂ . ಸಿ 
15 -ಮೋಮಿನ ಗಲ್ಲಿ 
ಕುಂಬಾ 


15 


ಸಾಮಾನ್ಯ ಮಹಿಳೆ 


ಹಿಂದುಳಿದ ವರ್ಗ ( ಎ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦) 
Bengaluru , Tuesday , August 7 , 2018 (Shravana 16 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ನಅಇ 18 ಎಂಎಲ್ಆರ್ 2018(1), ಬೆಂಗಳೂರು, ದಿನಾಂಕ : 06 - 08 - 2018, 


ನಂ . ೧೨೨೩ 
No . 1223 


ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ ನಅಇ 18 ಎಂಎಲ್ಆರ್ 2018(1), ದಿನಾಂಕ 01.08. 2018ರಲ್ಲಿ ಚಿತ್ರದುರ್ಗ 
ಜಿಲ್ಲೆಯ ಚಿತ್ರದುರ್ಗ ನಗರಸಭೆಗೆ ಸಂಬಂಧಿಸಿದಂತೆ ಹೊರಡಿಸಲಾದ ವಾರ್ಡುಗಳ ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ 
ಓದಿಕೊಳ್ಳತಕ್ಕದ್ದು. 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು 

ಹೆಸರು 


ನಿಗದಿಪಡಿಸಲಾದ ಮೀಸಲಾತಿ 


| 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


2 


| 


ಹಿಂದುಳಿದ ವರ್ಗ - ಎ 


ವಾರ್ಡ್ - 2 
ವಾರ್ಡ್ - 22 


ಹಿಂದುಳಿದ ವರ್ಗ - ಎ ಮಹಿಳೆ 

ಹಿಂದುಳಿದ ವರ್ಗ ಎ 


ಹಿಂದುಳಿದ ವರ್ಗ ಎ ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ನಅಇ 54 ಎಂಎಲ್ಆರ್ 2018 (1), ಬೆಂಗಳೂರು, ದಿನಾಂಕ: 06 - 08 -2018, 


ನಂ . ೧೨೨೪ 
No . 1224 


ಅಧಿಸೂಚನೆ ಸಂಖ್ಯೆ ನಅಇ 54 ಎಂಎಲ್ಆರ್ 2018(1), ದಿನಾಂಕ 30.07.2018ರಲ್ಲಿ ರಾಯಚೂರು ಜಿಲ್ಲೆಯ 
ರಾಯಚೂರು ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು 

ಹೆಸರು 


ಪ್ರಸ್ತುತ ನಿಗದಿಪಡಿಸಲಾದ 

ಮೀಸಲಾತಿ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


ವಾರ್ಡ್ ನಂ .07 | ಹಿಂದುಳಿದ ವರ್ಗ ( ಬಿ ) ಮಹಿಳೆ | ಸಾಮಾನ್ಯ ಮಹಿಳೆ 
ಅಂದ್ರೋನ್ಕಿಲ್ಲಾ -1 
ವಾರ್ಡ್ ನಂ . 25 ಸಾಮಾನ್ಯ ಮಹಿಳೆ ಹಿಂದುಳಿದ ವರ್ಗ ( ಬಿ ) ಮಹಿಳೆ 

* ಪೇಟೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦) 
Bengaluru , Tuesday , August 7 , 2018 (Shravana 16 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ನಅಇ 10 ಎಂಎಲ್ಆರ್ 2018(1), ಬೆಂಗಳೂರು, ದಿನಾಂಕ: 06 - 08 - 2018 , 


ನಂ . ೧೨೨೫ 
No. 1225 


ಅಧಿಸೂಚನೆ ಸಂಖ್ಯೆ ನಅಇ 10 ಎಂಎಲ್ಆರ್ 2018 (1) , ದಿನಾಂಕ 30.07.2018ರಲ್ಲಿ ಹಾಸನ ಜಿಲ್ಲೆಯ ಹಾಸನ 
ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕ್ರ. ಸಂ . ವಾರ್ಡ್ ಸಂಖ್ಯೆ ಮತ್ತು ಪ್ರಸ್ತುತ ನಿಗದಿಪಡಿಸಲಾದ ಮೀಸಲಾತಿ ತಿದ್ದಿ ಓದಿಕೊಳ್ಳಬೇಕಾದ ಮೀಸಲಾತಿ 

ಹೆಸರು 


| 12 | 
| 13 | 


12 
13 


| ಹಿಂದುಳಿದ ವರ್ಗ ( ಎ) ಮಹಿಳೆ || 
| ಸಾಮಾನ್ಯ 


ಸಾಮಾನ್ಯ 
ಹಿಂದುಳಿದ ವರ್ಗ ( ಎ ) ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು ( 67) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ನಅಇ 49 ಎಂಎಲ್ಆರ್ 2018 (2), ಬೆಂಗಳೂರು, ದಿನಾಂಕ: 06 - 08 - 2018, 


ನಂ . ೧೨೨೬ 
No . 1226 


ಅಧಿಸೂಚನೆ ಸಂಖ್ಯೆ ನಅಇ 49 ಎಂಎಲ್ಆರ್ 2018 ( 2), ದಿನಾಂಕ 30. 07.2018ರಲ್ಲಿ ಯಾದಗಿರಿ ಜಿಲ್ಲೆಯ 
ಯಾದಗಿರಿ ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ವಾರ್ಡ್ ಸಂಖ್ಯೆ ಮತ್ತು ಹೆಸರು 


ಪ್ರಸ್ತುತ ನಿಗದಿಪಡಿಸಲಾದ | ತಿದ್ದಿ ಓದಿಕೊಳ್ಳಬೇಕಾದ | 
ಮೀಸಲಾತಿ 

ಮೀಸಲಾತಿ 
ಹಿಂದುಳಿದ ವರ್ಗ ( ಎ) | ಹಿಂದುಳಿದ ವರ್ಗ ( ಬಿ) 


ಪರಿಶಿಷ್ಟ ಜಾತಿ ಮಹಿಳೆ 


ಸಾಮಾನ್ಯ 


ಬಂಡಿಗೇರಾ ರಿಂದ ರಂಗ ಮಹಲ್ 

2 - 5 - 40 ರಿಂದ 2 - 8 - 18ವರೆಗೆ . 
ಕೋಲಿವಾಡಾ ರಿಂದ ತಪ್ಪಡಗೇರಾ 
2 - 12 - 21/ ಎ ರಿಂದ 2 - 14 - 21/ ವರೆಗೆ 
ಬುಖಾರಿ ಮೊಹಲ್ಲಾ ರಿಂದ ಕುಂಬಾರವಾಡಿ 

3 - 1 - 1 ರಿಂದ 3 - 3 - 20 ವರೆಗೆ . 
ರಾಜೀವ ಗಾಂಧಿ ನಗರ ರಿಂದ ಅಂಬೇಡ್ಕರ 
ನಗರ, ಜೈನ್ ಕಾಲೋನಿ 4 -1 -1 ರಿಂದ 
4 -2 - 1394 ಮತ್ತು 5-1-1 ರಿಂದ 

5 - 1 -133 / 4ವರೆಗೆ 


ಹಿಂದುಳಿದ ವರ್ಗ ( ಬಿ) | ಹಿಂದುಳಿದ ವರ್ಗ ( ಎ ) 


17 


ಸಾಮಾನ್ಯ 


ಪರಿಶಿಷ್ಟ ಜಾತಿ ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7 ) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦ ) 
Bengaluru , Tuesday, August 7 , 2018 (Shravana 16 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ನಅಇ 49 ಎಂಎಲ್ಆರ್ 2018 (3), ಬೆಂಗಳೂರು, ದಿನಾಂಕ: 06 - 08 - 2018, 


ನಂ . ೧೨೨೭ 
No . 1227 


ಅಧಿಸೂಚನೆ ಸಂಖ್ಯೆ ನಅಇ 49 ಎಂಎಲ್ಆರ್ 2018( 3), ದಿನಾಂಕ 30 .07. 2018ರಲ್ಲಿ ಯಾದಗಿರಿ ಜಿಲ್ಲೆಯ 
ಗುರುಮಠಕಲ್ ಪುರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 


ಕ 


ಪ್ರಸ್ತುತ ನಿಗದಿಪಡಿಸಲಾದ 

ಮೀಸಲಾತಿ 
ಪರಿಶಿಷ್ಟ ಜಾತಿ ಮಹಿಳೆ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 
ಸಾಮಾನ್ಯ 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು 

ಹೆಸರು 
- ಮನೆ ಸಂಖ್ಯೆ 7 -1-1 

ರಿಂದ 7 -1 - 190 
ಮನೆ ಸಂಖ್ಯೆ 9 - 1 - 1 

ರಿಂದ 9 -1 - 113 | 
ಮನೆ ಸಂಖ್ಯೆ 12 -1 - 1 

ರಿಂದ 12 - 1 - 108 
ಮನೆ ಸಂಖ್ಯೆ 18 - 1-1 
ರಿಂದ 18 - 1 -115 


ಸಾಮಾನ್ಯ ಮಹಿಳೆ 


ಸಾಮಾನ್ಯ 


ಸಾಮಾನ್ಯ 


ಪರಿಶಿಷ್ಟ ಜಾತಿ ಮಹಿಳೆ 


ಸಾಮಾನ್ಯ 


ಸಾಮಾನ್ಯ ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ: ನಅಇ 56 ಎಂಎಲ್ಆರ್ 2018(1), ಬೆಂಗಳೂರು, ದಿನಾಂಕ : 06 - 08 - 2018, 


ನಂ . ೧೨೨೮ 
No. 1228 


ಅಧಿಸೂಚನೆ ಸಂಖ್ಯೆ ನಅಇ 56 ಎಂಎಲ್ಆರ್ 2018 (1), ದಿನಾಂಕ 30.07.2018ರಲ್ಲಿ ಬೀದರ್ ಜಿಲ್ಲೆಯ 
ಬೀದರ್ ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 


latt 


ವಾರ್ಡ್ ಸ 

ಹೆಸರು 


ತ ನಿಗದಿಪಡಿಸಲಾದ 
ಮೀಸಲಾತಿ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


| 


| 11 | 

29 | 


11 
29 


ಪರಿಶಿಷ್ಟ ಜಾತಿ ಮಹಿಳೆ 

ಸಾಮಾನ್ಯ 


ಸಾಮಾನ್ಯ 
ಪರಿಶಿಷ್ಟ ಜಾತಿ ಮಹಿಳೆ 


| 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ (ಶ್ರಾವಣ ೧೬ , ಶಕ ವರ್ಷ ೧೯೪೦) 
Bengaluru , Tuesday , August 7 , 2018 (Shravana 16 , Shaka Varsha 1940) 

ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ ಅಧಿಸೂಚನೆ 
ಸಂಖ್ಯೆ : ನಅಇ 51 ಎಂಎಲ್ಆರ್ 2018( 2), ಬೆಂಗಳೂರು, ದಿನಾಂಕ: 06 - 08 - 2018, 


ನಂ . ೧೨೨೯ 
No . 1229 


ಅಧಿಸೂಚನೆ ಸಂಖ್ಯೆ ನಅಇ 51 ಎಂಎಲ್ಆರ್ 2018 ( 2), ದಿನಾಂಕ 30.07.2018ರಲ್ಲಿ ಬೆಳಗಾವಿ ಜಿಲ್ಲೆಯ 
ನಿಪ್ಪಾಣಿ ನಗರಸಭೆಗೆ ಸಂಬಂಧಿಸಿದಂತೆ ಮೀಸಲಾತಿ ಅಧಿಸೂಚನೆಯ ಅನುಬಂಧದಲ್ಲಿ ಹೊರಡಿಸಲಾದ ವಾರ್ಡುಗಳ 
ಮೀಸಲಾತಿಯನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು . 


ಪ್ರಸ್ತುತ ನಿಗದಿಪಡಿಸಲಾದ 

ಮೀಸಲಾತಿ 


ತಿದ್ದಿ ಓದಿಕೊಳ್ಳಬೇಕಾದ 

ಮೀಸಲಾತಿ 


ಕ್ರ. ಸಂ . | ವಾರ್ಡ್ ಸಂಖ್ಯೆ ಮತ್ತು | 

| ಹೆಸರು 
| 21 || 21 | 
| 22 | 22 


ಸಾಮಾನ್ಯ ಮಹಿಳೆ 
ಸಾಮಾನ್ಯ 


ಸಾಮಾನ್ಯ 
ಸಾಮಾನ್ಯ ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯, ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 129 ಬಿಎಂಆರ್ 2018, ಬೆಂಗಳೂರು, ದಿನಾಂಕ : 06 - 08 - 2018 , 


ನಂ . ೧೨೩೨ 
No . 1232 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ( 3) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಪ್ರಾಧಿಕಾರವನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ 
ಆದೇಶಿಸಿದೆ: 


ಮಹಾನಗರ ಆಯುಕ್ತರು, 

ಅಧ್ಯಕ್ಷರು 
| ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರು. ಸದಸ್ಯ ಕಾರ್ಯದರ್ಶಿ 

ರ್ಯನಿವಾಹಕ ಅಧಿಕಾರಿ, ಬೆಂಗಳೂರು ಗ್ರಾಮಾಂತರ ಸದಸ್ಯರು 

ಚಾಯತ್ 
ಕಾರ್ಯಕಾರಿ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಸದಸ್ಯರು 
ಮಂಡಳಿ , ಬೆಂಗಳೂರು 
GM ( ATM ), ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ, ಸದಸ್ಯರು 
ದೇವನಹಳ್ಳಿ 
ಪ್ರಾಧಿಕಾರ ವ ಉಪವಿಭಾಗಾಧಿಕಾರಿ. 

ಸದಸ್ಯರು 
7. ಅಧ್ಯಕ್ಷರು, ಪುರಸಭೆ, ವಿಜಯಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸದಸ್ಯರು 
8. ಮುಖ್ಯಾಧಿಕಾರಿಗಳು, ಪುರಸಭೆ, ದೇವನಹಳ್ಳಿ, 

ಸದಸ್ಯರು 
| 9, ಮುಖ್ಯಾಧಿಕಾರಿಗಳು, ಪುರಸಭೆ, ವಿಜಯಪುರ. 

ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೧೨೩೩ 
No. 1233 


ಬೆಂಗಳೂರು, ಗುರುವಾರ, ಆಗಸ್ಟ್ ೯ , ೨೦೧೮ ( ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 128 ಬಿಎಂಆರ್ 2018, ಬೆಂಗಳೂರು, ದಿನಾಂಕ: 06 - 08 - 2018, 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ (3)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಚನ್ನಪಟ್ಟಣ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


ಅಧ್ಯಕ್ಷರು 


ಸದಸ್ಯ ಕಾರ್ಯದರ್ಶಿ 


1. | ಮಹಾನಗರ ಆಯುಕ್ತರು, 

ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
2. ನಗರ ಮತ್ತು ಗ್ರಾಮಾಂತರ ಯೋಜನಾ ಸಹಾಯಕ 

ನಿರ್ದೇಶಕರು . 
ಪೌರಾಯುಕ್ತರು, ಚನ್ನಪಟ್ಟಣ ನಗರಸಭೆ 

ಚನ್ನಪಟ್ಟಣ ನಗರಸಭೆಯ ಒಬ್ಬರು ಚುನಾಯಿತ ಪ್ರತಿನಿಧಿ 
5. ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ 

ಉಪವಿಭಾಗಾಧಿಕಾರಿಗಳು 


ಸದಸ್ಯರು 
ಸದಸ್ಯರು 
ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೧೨೩೪ 
No. 1234 


ಬೆಂಗಳೂರು, ಗುರುವಾರ, ಆಗಸ್ಟ್ ೯ , ೨೦೧೮ ( ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 127 ಬಿಎಂಆರ್ 2018, ಬೆಂಗಳೂರು, ದಿನಾಂಕ: 06 - 08 - 2018, 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ( 3) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಆನೇಕಲ್ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


1. | ಮಹಾನಗರ ಆಯುಕ್ತರು, 

ಅಧ್ಯಕ್ಷರು 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
2. ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ 

ರ್ಯದರ್ಶಿ 
ನಿರ್ದೇಶಕರು. 
ಮುಖ್ಯ ಕಾರ್ಯನಿವಾಹಕ ಅಧಿಕಾರಿ, ಬೆಂಗಳೂರು ನಗರ ಸದಸ್ಯರು 
ಜಿಲ್ಲಾ ಪಂಚಾಯತ್ 
ಕಾರ್ಯಕಾರಿ ಸದಸ್ಯರು, ಕರ್ನಾಟಕ ಕೈಗಾರಿಕಾ ಸದಸ್ಯರು 
ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು 
ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ 
ಉಪವಿಭಾಗಾಧಿಕಾರಿಗಳು 

ಸದಸ್ಯರು 
6. ಮುಖ್ಯಾಧಿಕಾರಿಗಳು, ಆನೇಕಲ್ ಪುರಸಭೆ , ಆನೇಕಲ್ , ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯, ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 126 ಬಿಎಂಆರ್ 2018, ಬೆಂಗಳೂರು, ದಿನಾಂಕ : 06 - 08 - 2018 , 


ನಂ . ೧೨೩೫ 
No. 1235 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ (3)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕನಕಪುರ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


1. | ಮಹಾನಗರ ಆಯುಕ್ತರು, 

ಅಧ್ಯಕ್ಷರು 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
2 . ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರು. ಸದಸ್ಯ ಕಾರ್ಯದರ್ಶಿ 
3. ಪೌರಾಯುಕ್ತರು, ಕನಕಪುರ ನಗರಸಭೆ 

ಸದಸ್ಯರು 
4 . ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ ಉಪವಿಭಾಗಾಧಿಕಾರಿಗಳು ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಸ್. ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯, ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 125 ಬಿಎಂಆರ್ 2018, ಬೆಂಗಳೂರು, ದಿನಾಂಕ : 06 - 08 - 2018 , 


ನಂ . ೧೨೩೬ 
No. 1236 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ( 3)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಹೊಸಕೋಟೆ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


ಅಧ್ಯಕ್ಷರು 


ರ್ಯದರ್ಶಿ 


ಮಹಾನಗರ ಆಯುಕ್ತರು, 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
ನಗರ ಮತ್ತು ಗ್ರಾಮಾಂತರ ಯೋಜನಾ 
ಜಂಟಿ ನಿರ್ದೇಶಕರು . 
ಉಪವಿಭಾಗಾಧಿಕಾರಿಗಳು 
ದೊಡ್ಡಬಳ್ಳಾಪುರ ಉಪವಿಭಾಗ, ದೊಡ್ಡಬಳ್ಳಾಪುರ 
ಉಪವಿಭಾಗಾಧಿಕಾರಿಗಳು 
ಬೆಂಗಳೂರುಉತ್ತರ ಉಪವಿಭಾಗ , ಬೆಂಗಳೂರು 
ಪೌರಾಯುಕ್ತರು, 
ಹೊಸಕೋಟೆ ನಗರಸಭೆ, ಹೊಸಕೋಟೆ 
ಶ್ರೀಮತಿ ಪಾರ್ವತಿ, ನಗರಸಭಾ ಸದಸ್ಯರು, ಹೊಸಕೋಟೆ 
ನಗರಸಭೆ. 


ಸದಸ್ಯರು 
ಸದಸ್ಯರು 
ಸದಸ್ಯರು 


6 . 


ಸದಸ್ಯರು 
(ಕೆ. ಟಿ.ಸಿ. ಪಿ. ಕಾಯ್ದೆ 1961 
ಕಲಂ 4ಸಿ (3)( ii ) ರಡಿ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯, ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 ( Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 124 ಬಿಎಂಆರ್ 2018 , ಬೆಂಗಳೂರು, ದಿನಾಂಕ : 06 - 08 - 2018 , 


ನಂ . ೧೨೩೭ 
No. 1237 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ (3)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನೆಲಮಂಗಲ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


ಅಧ್ಯಕ್ಷರು 


ಸದಸ್ಯ ಕಾರ್ಯದರ್ಶಿ 


ಮಹಾನಗರ ಆಯುಕ್ತರು, 
ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ 
ನಿರ್ದೇಶಕರು 
ಮುಖ್ಯಾಧಿಕಾರಿ , ಪುರಸಭೆ, ನೆಲಮಂಗಲ 
ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ 
ಉಪವಿಭಾಗಾಧಿಕಾರಿಗಳು 
ಶ್ರೀ ಹೆಚ್. ಜಿ.ರಾಜು, ಸದಸ್ಯರು, ವಾರ್ಡ್ ಸಂಖ್ಯೆ - 06, 
ನೆಲಮಂಗಲ ಪುರಸಭೆ. 


ಸದಸ್ಯರು 
ಸದಸ್ಯರು 


| ಸದಸ್ಯರು 
( ಕೆ. ಟಿ.ಸಿ. ಪಿ. ಕಾಯ್ದೆ 1961 
ಕಲಂ 4ಸಿ (3)( ii) ರಡಿ ) . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಕೆ.ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಗುರುವಾರ , ಆಗಸ್ಟ್ ೯ , ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) 
Bengaluru , Thursday , August 9 , 2018 (Shravana 18 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 123 ಬಿಎಂಆರ್ 2018, ಬೆಂಗಳೂರು, ದಿನಾಂಕ : 06 - 08 - 2018 , 


( ನಂ . ೧೨೩೮ 

No . 1238 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4 - ಸಿ (3)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಮಾಗಡಿ ಯೋಜನಾ ಪ್ರಾಧಿಕಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಈ ಕೆಳಗೆ ವಿವರಿಸಿರುವಂತೆ ಪುನರ್ ರಚಿಸಿ ಆದೇಶಿಸಿದೆ: 


ಅಧ್ಯಕ್ಷರು 


ಸದಸ್ಯ ಕಾರ್ಯದರ್ಶಿ 


1. | ಮಹಾನಗರ ಆಯುಕ್ತರು, 

ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ 
2 . ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ 

ನಿರ್ದೇಶಕರು. 
ಮುಖ್ಯಾಧಿಕಾರಿಗಳು, ಮಾಗಡಿ ಪುರಸಭೆ , ಮಾಗಡಿ 
ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವ 
ಉಪವಿಭಾಗಾಧಿಕಾರಿಗಳು 


| ಸದಸ್ಯರು 
ಸದಸ್ಯರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಕೆ.ಎಸ್ . ಜಗದೀಶರೆಡ್ಡಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


Part - III 


ರಾಜ್ಯ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಭಾಗ- III ಬೆಂಗಳೂರು, ಗುರುವಾರ , ಆಗಸ್ಟ್ ೯ , ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦) ನಂ . ೧೨೩೯ 
Bengaluru , Thursday , August 9 , 2018 ( Shravana 18 , Shaka Varsha 1940 ) No. 1239 

ನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ (ಹಿಂಬಾಗ) 1ನೇ ಮಹಡಿ, ನಂ .8, ಕನ್ನಿಂಗ್‌ಹ್ಯಾಂ ರಸ್ತೆ, ಬೆಂಗಳೂರು- 52 . 

ಆದೇಶ 
ಸಂಖ್ಯೆ : ರಾಚುಆ: 30:ಇಯುಬಿ:2018 , ಬೆಂಗಳೂರು, ದಿನಾಂಕ: 09 -08 -2018 
ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರನಿಗಮಗಳ ( ಚುನಾವಣಾ) ನಿಯಮಗಳು, 1979ರ ನಿಯಮ 
3 (1) ರಲ್ಲಿ ದತ್ತವಾಗಿರುವ ಅಧಿಕಾರದ ಮೇರೆಗೆ ಈ ಕೆಳಗೆ ನಮೂದಿಸಿರುವ ಮೂರು ಮಹಾನಗರಪಾಲಿಕೆಗಳಿಗೆ ಕೆಳಕಂಡ 
ಚುನಾವಣಾ ವೇಳಾಪಟ್ಟಿಯಂತೆ ಸಾರ್ವತ್ರಿಕ ಚುನಾವಣೆಯನ್ನು ನಡೆಸಲು ಆದೇಶಿಸಿದೆ. 


ಸಂ . 


ಜಿಲ್ಲೆ 


- 
[ 1 ] ಮೈಸೂರು 
2 ಶಿವಮೊಗ್ಗ 
3 | ತುಮಕೂರು 


ನಗರ ಸ್ಥಳೀಯ ಸಂಸ್ಥೆ 
ಮೈಸೂರು ಮಹಾನಗರ ಪಾಲಿಕೆ 
ಶಿವಮೊಗ್ಗ ಮಹಾನಗರ ಪಾಲಿಕೆ 
ತುಮಕೂರು ಮಹಾನಗರ ಪಾಲಿಕೆ 


ಚುನಾವಣಾ ವೇಳಾ ಪಟ್ಟಿ 


1 ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 


2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


13 - 08 - 2018 
(ಸೋಮವಾರ ) 
20 - 08 - 2018 
(ಸೋಮವಾರ) 
21 - 08 - 2018 
( ಮಂಗಳವಾರ) 
23 - 08 - 2018 
( ಗುರುವಾರ) 
31 - 08 - 2018 

( ಶುಕ್ರವಾರ) 
02 - 09 - 2018 
( ಭಾನುವಾರ) 


4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


5 . 


ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ | 
( ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ ( ಸಮಯ | 
ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ ) 


6 


. 


ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ) (ಕೇಂದ್ರ | | 03 - 09 - 2018 
ಸ್ಥಾನದಲ್ಲಿ) 

(ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ | 03 - 09 - 2018 
ಮತ್ತು ದಿನ 

(ಸೋಮವಾರ) 


ಚುನಾವಣೆ ನಡೆಯುವ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಚುನಾವಣಾ ನೀತಿ ಸಂಹಿತೆಯು ತಕ್ಷಣದಿಂದ ಜಾರಿಗೆ ಬಂದಿದ್ದು 
ದಿನಾಂಕ: 03 - 09 - 2018 ರವರೆಗೆ ಜಾರಿ 

- ಜಿಲ್ಲಾಧಿಕಾರಿಗಳು ಆಯೋಗವು ಆದೇಶಿಸಿದ ಚುನಾವಣಾ ವೇಳಾಪಟ್ಟಿಯನ್ನು ಅನುಸರಿಸಿ ಕರ್ನಾಟಕ 
ಪೌರನಿಗಮಗಳ ( ಚುನಾವಣಾ) ನಿಯಮಗಳು, 1979ರ ನಿಯಮ 10 ರಡಿಯಲ್ಲಿ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದ 
ಚುನಾವಣಾ ಅಧಿಸೂಚನೆಯನ್ನು ಪ್ರಪತ್ರ - 1 ರಲ್ಲಿ ಹೊರಡಿಸತಕ್ಕದ್ದು, ಚುನಾವಣಾ ಅಧಿಸೂಚನೆಯಲ್ಲಿ ಚುನಾವಣೆ 
ನಡೆಯುವ ನಗರ ಸ್ಥಳೀಯ ಸಂಸ್ಥೆಯ ಹೆಸರು, ವಾರ್ಡಿನ ಸಂಖ್ಯೆ, ಮೀಸಲಾತಿ ವಿವರಗಳನ್ನು ಸ್ಪಷ್ಟವಾಗಿ 
ನಮೂದಿಸುವುದು . ಹೊರಡಿಸಲಾದ ಅಧಿಸೂಚನೆಯನ್ನು ಅದೇ ದಿನದಂದು ವಿಶೇಷ ರಾಜ್ಯ ಪತ್ರದಲ್ಲಿ ಪ್ರಕಟಿಸತಕ್ಕದ್ದು. 
ಅಧಿಸೂಚನೆಯ ಪ್ರತಿಗಳನ್ನು ಜಿಲ್ಲಾಧಿಕಾರಿಗಳ ಕಛೇರಿ, ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳ ಕಛೇರಿ ಹಾಗೂ ಇನ್ನಿತರ 
ಮುಖ್ಯ ಸ್ಥಳಗಳಲ್ಲಿಯೂ ಸಹಾ ಪ್ರದರ್ಶಿಸತಕ್ಕದ್ದು ಹಾಗೂ ಆಯೋಗಕ್ಕೆ ಅಂದೇ ಇ -ಮೇಲ್ ಮೂಲಕ ಕಳುಹಿಸುವುದು. 

ಅಧಿಸೂಚನೆಯ ಪ್ರತಿಯನ್ನು ಸಂಬಂಧಿಸಿದ ಚುನಾವಣಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟು ಅದೇ ದಿನದಂದು 
ಚುನಾವಣಾಧಿಕಾರಿಗಳು ಪ್ರಪತ್ರ - 1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವಂತೆ ಹಾಗೂ ಚುನಾವಣೆ ಪ್ರಕ್ರಿಯೆಯನ್ನು 
ಪ್ರಾರಂಭಿಸುವಂತೆ ಸೂಚಿಸುವುದು. ಚುನಾವಣಾ ವೇಳಾಪಟ್ಟಿಯನ್ನು ಸಾರ್ವಜನಿಕರ ಮಾಹಿತಿಗಾಗಿ ದಿನಪತ್ರಿಕೆಗಳಲ್ಲಿ ಹಾಗೂ 
ಸ್ಥಳೀಯ ಪತ್ರಿಕೆಗಳಲ್ಲಿ ( ವೆಚ್ಚ ಬಾರದಂತೆ) ಪ್ರಕಟಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 
ವಿಶೇಷ ಸೂಚನೆ : 
1. ಈಗಾಗಲೇ ನೀಡಿರುವ ನಿರ್ದೇಶನಗಳಂತೆ, ಚುನಾವಣೆ ನಡೆಯಲಿರುವ ಮಹಾನಗರ ಪಾಲಿಕೆಗೆ ಸಂಬಂಧಿಸಿದಂತೆ 

ಹಾಲಿ ಚಾಲ್ತಿಯಲ್ಲಿರುವ ವಿಧಾನಸಭಾ ಮತದಾರರ ಪಟ್ಟಿಯನ್ನು ಅಳವಡಿಸಿಕೊಂಡು ತಯಾರಿಸಲಾಗುವ 

ಮತದಾರರ ಪಟ್ಟಿಯಂತೆ ಚುನಾವಣೆ ನಡೆಸುವುದು, 
2 . ಚುನಾವಣೆ ನಡೆಸಲಾಗುವ ಮಹಾನಗರ ಪಾಲಿಕೆಗಳ ಚುನಾವಣಾಧಿಕಾರಿ ಹಾಗೂ ಸಹಾಯಕ 

ಚುನಾವಣಾಧಿಕಾರಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡುವುದು ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ಅಗತ್ಯ 

ಮಾಹಿತಿ , ಸುತ್ತೋಲೆ ಹಾಗೂ ನಿರ್ದೇಶನ ಪತ್ರಗಳ ಪ್ರತಿಯನ್ನು ನೀಡುವುದು. 
3, ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳು ಗಮನಕ್ಕೆ ಬಂದಾಗ ಆಯೋಗದ ಆದೇಶ ಸಂಖ್ಯೆ : ಎಸ್‌ಇಸಿ.10 . 

ಎಂಐಎಸ್ಸಿ. 2016 ದಿನಾಂಕ: 29 - 06 - 2016 ಹಾಗೂ ತಿದ್ದುಪಡಿ ದಿನಾಂಕ:06 - 07 - 2016 ರಂತೆ 
ಕ್ರಮವಹಿಸುವುದು, 
4. ಕಾಲಕಾಲಕ್ಕೆ ಚುನಾವಣೆಗೆ ಸಂಬಂಧಿಸಿದ ವರದಿಯನ್ನು ಆಯೋಗಕ್ಕೆ ಸಲ್ಲಿಸುವುದು. 
5. ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ: ರಾಚುಆ.14 .ಇಯುಬಿ. 2017 ದಿನಾಂಕ:10 - 03 - 2017 ರಂತೆ 

ಮತಪತ್ರದಲ್ಲಿ (NOTA ” ಅವಕಾಶ ಕಲ್ಪಿಸುವುದು. 
6. ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ : ರಾಚುಆ.28.ಇಯುಬಿ.2018 ದಿನಾಂಕ: 01 - 06 - 2018 ರಂತೆ 

ಮತಪತ್ರದಲ್ಲಿ ಎಲ್ಲಾ ಅಭ್ಯರ್ಥಿಗಳ ಹೆಸರಿನ ಮುಂದೆ ಅವರ ಇತ್ತೀಚಿನ ಭಾವಚಿತ್ರ ಮುದ್ರಿಸುವಂತೆ ಕ್ರಮ 
ಕೈಗೊಳ್ಳುವುದು . 

ಚುನಾವಣೆ ಪ್ರಕ್ರಿಯೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸದಾಚಾರ ಸಂಹಿತೆಯು ಯಾವುದೇ 
ರೀತಿಯಲ್ಲೂ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳತಕ್ಕದ್ದು. 


bb 


ಆದೇಶಾನುಸಾರ 


ಅರ್ಚನ ಎಂ .ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಗುರುವಾರ, ಆಗಸ್ಟ್ ೯ , ೨೦೧೮ (ಶ್ರಾವಣ ೧೮, ಶಕ ವರ್ಷ ೧೯೪೦ ) 
Bengaluru , Thursday , August 9 , 2018 (Shravana 18 , Shaka Varsha 1940 ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 

ಅಧಿಸೂಚನೆ 
ಇ 119 ಇಎಪಿ 2018 ಬೆಂಗಳೂರು, ದಿನಾಂಕ : 09 - 08 - 2018 


ನಂ . ೧೨೪೦ 
No. 1240 


1 . ಪಿಪಿಪಿ - ಡಿಬಿಎಫ್‌ಓಟಿ- ವಿಜಿಎಫ್ (ಟೋಲ್) ಆಧಾರದ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಲು ಕಲ್ಕಲಾ - ಶಿಗ್ಗಾಂವ್ ರಾಜ್ಯ 

ಹೆದ್ದಾರಿ - 23 ರ ಗಿಣಿಗೇರಾ- ಗಂಗಾವತಿ - ಸಿಂಧನೂರು ರಸ್ತೆಯ 83 ಕಿಮೀ (ಕಿಮೀ 79 . 00 ರಿಂದ ಕಿಮೀ 162. 00 
ರವರೆಗೆ) ಉದ್ದದ ರಸ್ತೆಗೆ ರಿಯಾಯಿತಿ ಕರಾರನ್ನು ಆಗಸ್ಟ್ 2012 , 24 ನೇ ದಿನದಂದು ಕರ್ನಾಟಕ ರಾಜ್ಯಪಾಲರ 
ಪರವಾಗಿ ಪ್ರಧಾನ ಕಾರ್ಯದರ್ಶಿಗಳು , ಲೋಕೋಪಯೋಗಿ, ಬಂದರು ಮತ್ತು ಒಲನಾಡು ಜಲಸಾರಿಗೆ ಇಲಾಖೆ, 
ವ್ಯಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಹಾಗೂ ಮೆ || ಸಿಂಧನೂರು 
ಗಂಗಾವತಿ ಟೋಲ್‌ವೇ ಪ್ರೈ . ಲಿ., ನಡುವೆ ಸಹಿ ಮಾಡಲಾಗಿದೆ . 


2. ರಿಯಾಯಿತಿ ಅವಧಿಯು ದಿನಾಂಕ : 24 - 08 -2012 ರಿಂದ ಪ್ರಾರಂಭಗೊಂಡು 24 ( ಇಪ್ಪತ್ತನಾಲ್ಕು ವರ್ಷಗಳ ವರೆಗೆ 

ಇರುತ್ತದೆ. 


3 . ರಿಯಾಯಿತಿ ಕರಾರಿನ ಆರಿಕಲ್ 27, ರನ್ವಯ ಬಳಕೆದಾರರ ಶುಲ್ಕ ಅಧಿಸೂಚನೆಯನ್ನು ಲೋಕೋಪಯೋಗಿ 

ಇಲಾಖೆಯ ವತಿಯಿಂದ ಕರ್ನಾಟಕ ರಾಜ್ಯದ ರಾಜ್ಯಪತ್ರದಲ್ಲಿ ಹೊರಡಿಸಲಾಗಿದೆ. ರಿಯಾಯಿತಿ ಕರಾರಿನ ಹಾಗೂ 
ಅಧಿಸೂಚನೆ ಸಂಖ್ಯೆ : ಲೋಇ 141 ಇಎಪಿ 2015 ಬೆಂಗಳೂರು, ದಿನಾಂಕ: 23 - 09 - 2015 ( ಪ್ಯಾರಾ 5 ) ರ ಪ್ರಕಾರ 
ಪರಿಷ್ಕೃತ ದರಗಳನ್ನು ಲೆಕ್ಕಾಮಾಡಿ ರಿಯಾಯಿತಿ ಕರಾರಿನ ಅಂತ್ಯದ ವರೆಗೆ ಪ್ರತಿ ವರ್ಷ ಪ್ರಕಟಿಸಬೇಕಾಗಿದೆ. 


4 . ಅದರಂತೆ , ಆರಿಕಲ್‌ 27.2 .1, ರನ್ವಯ ದಿನಾಂಕ: 01 - 04 - 2018 ರಿಂದ 31 - 03 - 2019 ರವರೆಗೆ ಅನುಬಂಧ- 1 

ರಲ್ಲಿನಂತೆ ಅನ್ವಯವಾಗುವ ಪರಿಷ್ಕೃತ ದರಗಳನ್ನು ಲೆಕ್ಕಮಾಡಲಾಗಿದೆ ಹಾಗೂ ಈ ಅಧಿಸೂಚನೆಯು 
ಪಿಪಿಪಿ- ಡಿಬಿಎಫ್ಓಟಿ- ವಿಜಿಎಫ್ (ಟೋಲ್) ಆಧಾರದ ಅಡಿಯಲ್ಲಿ ಅಭಿವೃದ್ದಿ ಪಡಿಸಲಾದ ಕಲಾ- ಶಿಗ್ಗಾಂವ್ 
ರಾಜ್ಯ ಹೆದ್ದಾರಿ - 23 ರ ಗಿಣಿಗೇರಾ- ಗಂಗಾವತಿ - ಸಿಂಧನೂರು ರಸ್ತೆಯ 83 ಕಿಮೀ ( ಕಿಮೀ 79 . 00 ರಿಂದ ಕಿಮೀ 
162. 00 ರವರೆಗೆ) ಉದ್ದದ ರಸ್ತೆಗೆ ಮಾತ್ರ ಅನ್ವಯವಾಗುತ್ತದೆ. 


ಪಿ . ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 
ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 
ಲೋಕೋಪಯೋಗಿ, ಬಂ ಹಾಗೂ ಒ . ಜ . ಸಾ ಇಲಾಖೆ. 


ಅನುಬಂಧ - 1 
- ಅಧಿಸೂಚನೆ ಸಂಖ್ಯೆ .ಲೋಣ119 ಇಎಪಿ 2018 ಬೆಂಗಳೂರು, ದಿನಾಂಕ: 09 - 08 - 2018 
ಯೋಜನಾ ರಸ್ತೆಯ ಹೆಸರು: ಪಿಪಿಪಿ- ಡಿಬಿಎಫ್ಓಟಿ- ವಿಜಿಎಫ್ (ಟೋಲ್) ಆಧಾರದ ಅಡಿಯಲ್ಲಿ ಅಭಿವೃದ್ದಿ ಪಡಿಸಲಾದ 
ಕಲ್ಕಲಾ- ಶಿಗ್ಗಾಂವ್ ರಾಜ್ಯ ಹೆದ್ದಾರಿ - 23 ರ ಗಿಣಿಗೇರಾ- ಗಂಗಾವತಿ - ಸಿಂಧನೂರು 83 ಕಿಮೀ ( ಕಿಮೀ 79.00 ರಿಂದ ಕಿಮೀ 162 .00 
ರವರೆಗೆ) ಉದ್ದದ ರಸ್ತೆ. 

ಯೋಜನಾ ರಸ್ತೆಗೆ ಅನ್ವಯವಾಗುವ ಶುಲ್ಕದ ದರ 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 

ಕೋಷ್ಟಕ - 1 
ಟಿಪಿ - 1 ಮರಳಿ ಗ್ರಾಮದ ಸ . ಟಿಪಿ -2 ಎಮ್ಮಿಗುಡ್ಡ ಗ್ರಾಮದ ಸ. 
119 . 950 ( 42 . 75 ಕಿಮೀ ) ಹತ್ತಿರ 141 . 000 ( 40. 25 ಕಿಮೀ ) ಹತ್ತಿರ 

ಶುಲ್ಕ ಸಂಗ್ರಹಣೆ ಮಾಡಲು ಟೋಲ್ | ಶುಲ್ಕ ಸಂಗ್ರಹಣೆ ಮಾಡಲು ಟೋಲ್ 
ವಾಹನ ಮಾದರಿ 

ದರಗಳು 

ದರಗಳು 
2 - ಪಥ = 42 .135 ಕಿಮೀ 

2 - ಪಥ = 38.150 ಕಿಮೀ 
4 - ಪಥ = 0 . 615 ಕಿಮೀ 

4 - ಪಥ = 2 .100 ಕಿಮೀ 
ಟೋಲ್ ಪ್ಲಾಜಾ - 1 ದಾಟಲು ಟೋಲ್ ಪ್ಲಾಜಾ - 2 ದಾಟಲು 


2 


. 


30 


35 
50 


45 . 


ಕಾರು, ಜೀಪು, ವ್ಯಾನು ಅಥವಾ ಲಘು ವಾಹನ 
ಲಘು ವಾಣಿಜ್ಯ ವಾಹನ, ಗೂಡ್ಸ್ ಹಾಗೂ ಮಿನಿ ಬಸ್ 
ಬಸ್ ಅಥವಾ ಟ್ರಕ್ ( ಎರಡು ಆಕ್ಸಲ್‌ ) 

100 

95 
ಭಾರಿ ನಿರ್ಮಾಣ ಯಂತ್ರೋಪಕರಣ ( HCM), 
ಅರ್ಥ್ ಮೂವಿಂಗ್ ಎಕ್ವಿಪ್ಮೆಂಟ್ ( EME) 

150 

140 
ಅಥವಾ ಮಲ್ಟಿ ಆಕ್ಟಲ್ ವಾಹನ ( MAV ) (ಮೂರ 

ರಿಂದ ಆರು ಆಕ್ಸಲ್) 
ಭಾರಿ ವಾಹನಗಳು ( ಏಳ ರಿಂದ ಹೆಚ್ಚು ಆಕ್ಸಲ್‌) 

195 

190 
ಪದೇ ಪದೇ ಉಪಯೋಗಿಸಲು ಅನ್ವಯವಾಗುವ ಶುಲ್ಕದ ದರ ( ಪುನರಾಗಮನ) 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 

ಕೋಷ್ಟಕ - 2 
ಟಿಪಿ -1 ಮರಳಿ ಗ್ರಾಮದ ಸ. 119 .950 | ಟಿಪಿ - 2 ಎಮ್ಮಿಗುಡ್ಡ ಗ್ರಾಮದ ಸ. | 
( 42 .75 ಕಿಮೀ ) ಹತಿರ ಶುಲ, ಸಂಗ್ರಹಣೆ | 141. 000 ( 40 . 25 ಕಿಮೀ ) ಹತ್ತಿರ ಶುಲ್ಕ 
ಮಾಡಲು ಟೋಲ್ ದರಗಳು 

ಸಂಗ್ರಹಣೆ ಮಾಡಲು ಟೋಲ್ ದರಗಳು 
ವಾಹನ ಮಾದರಿ 2 - ಪಥ = 42 .135 ಕಿಮೀ 

2 - ಪಥ = 38. 150 ಕಿಮೀ 
4 - ಪಥ = 0. 615 ಕಿಮೀ 

4 -ಪಥ = 2 .100 ಕಿಮೀ 
ಟೋಲ್ ಪ್ಲಾಜಾ -1 ದಾಟಲು ಟೋಲ್ ಪ್ಲಾಜಾ - 2 ದಾಟಲು 


50 


45 


ಕಾರು, ಜೀಪು, ವ್ಯಾನು ಅಥವಾ ಲಘು ವಾಹನ 
ಲಘು ವಾಣಿಜ್ಯ ವಾಹನ, ಗೂಡ್ಸ್ ಹಾಗೂ ಮಿನಿ 


ಬಸ್ 


150 


- ಬಸ್ ಅಥವಾ ಟ್ರಕ್ (ಎರಡು ಆಕ್ಸಲ್‌) 
ಭಾರಿ ನಿರ್ಮಾಣ ಯಂತ್ರೋಪಕರಣ ( HCM ), 
ಅರ್ಥ್ ಮೂವಿಂಗ್ ಎಕ್ವಿಪ್ಮೆಂಟ್ (EME) 
ಅಥವಾ ಮಲ್ಟಿ ಆಕ್ಟಲ್ ವಾಹನ ( MAV) 

(ಮೂರ ರಿಂದ ಆರು ಆಕ್ಸಲ್‌) 
ಭಾರಿ ವಾಹನಗಳು (ಏಳ ರಿಂದ ಹೆಚ್ಚು ಆಕ್ಸಲ್ ) 


- 295 


280 


ಪದೇ ಪದೇ ಉಪಯೋಗಿಸಲು ಅನ್ವಯವಾಗುವ ಶುಲ್ಕದ ದರ ( ಮಾಸಿಕ ಪಾಸ್) 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 

ಕೋಷ್ಟಕ - 3 
ಟಿಪಿ -1 ಮರಳಿ ಗ್ರಾಮದ ಸ. 1 ಟಿಪಿ - 2 ಎಮ್ಮಿಗುಡ್ಡ ಗ್ರಾಮದ ಸ. 
119 .950 ( 42 .75 ಕಿಮೀ ) 141. 000 (40. 25 ಕಿಮೀ ) ಹತ್ತಿರ 

ಹತ್ತಿರ ಶುಲ್ಕ ಸಂಗ್ರಹಣೆ ಶುಲ್ಕ ಸಂಗ್ರಹಣೆ ಮಾಡಲು 
ವಾಹನ ಮಾದರಿ ಮಾಡಲು ಟೋಲ್ ದರಗಳು 

ಟೋಲ್ ದರಗಳು 
2 - ಪಥ = 42 .135 ಕಿಮೀ 

2 - ಪಥ = 38 . 150 ಕಿಮೀ 
4 -ಪಥ = 0. 615 ಕಿಮೀ 

4 - ಪಥ = 2 .100 ಕಿಮೀ 
ಟೋಲ್ ಪ್ಲಾಜಾ - 1 ದಾಟಲು | ಟೋಲ್ ಪ್ಲಾಜಾ - 2 ದಾಟಲು | 

2 . 
ಕಾರು, ಜೀಪು, ವ್ಯಾನು ಅಥವಾ ಲಘು ವಾಹನ 

1090 

1035 
ಲಘು ವಾಣಿಜ್ಯ ವಾಹನ, ಗೂಡ್ಸ್ ಹಾಗೂ ಮಿನಿ 

1640 

1570 
ಬಸ್ 
ಬಸ್ ಅಥವಾ ಟ್ರಕ್ ( ಎರಡು ಆಕ್ಸಲ್‌) 

3280 

3145 
ಭಾರಿ ನಿರ್ಮಾಣ ಯಂತ್ರೋಪಕರಣ ( HCM ), 
ಅರ್ಥ್ ಮೂವಿಂಗ್ ಎಕ್ವಿಪ್ಮೆಂಟ್ (EME) | 
ಅಥವಾ ಮಲ್ಟಿ ಆಕ್ಟಲ್ ವಾಹನ (MAV ) (ಮೂರ 

4930 

4735 
ರಿಂದ ಆರು ಆಕ್ಸಲ್‌) 
ಭಾರಿ ವಾಹನಗಳು ( ಏಳ ರಿಂ 

6555 

6265 


ಸ್ಥಳೀಯ ವಾಹನಗಳಿಗೆ ಅನ್ವಯವಾಗುವ ಶುಲ್ಕದ ದರ ( ಮಾಸಿಕ ಪಾಸ್) 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 

ಕೋಷ್ಟಕ - 4 

ಮೂಲ ಶುಲ್ಕ ದರಗಳು 1 ನೇ ಏಪ್ರಿಲ್ 2016 ರ ದಿನದಂತೆ | 


(WPI ಪ್ರಕಾರ ) 


ಟಿಪಿ -1 ಮರಳಿ ಗ್ರಾಮದ ಸ. 119 . 950 (42 .75 ಕಿಮೀ ) ಹತ್ತಿರ 

ಶುಲ್ಕ ಸಂಗ್ರಹಣೆ ಮಾಡಲು ಟೋಲ್ ದರಗಳು | 


ವಾಹನ ಮಾದರಿ 


ಟಿಪಿ - 2 ಎಮ್ಮಿಗುಡ್ಡ ಗ್ರಾಮದ ಸ. 141 .000 ( 40. 25 ಕಿಮೀ ) 

ಗ್ರಹಣೆ ಮಾಡಲು ಟೋಲ್ ದರಗಳು 
ಟೋಲ್ ಪ್ಲಾಜಾ ದಾಟಲು 


ಕಾರು, ಜೀಪು, ವ್ಯಾನು ಅಥವಾ ಲಘು ವಾಹನ 


| 


- 2 
290 


ಪಿ . ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 
ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 
ಲೋಕೋಪಯೋಗಿ, ಬಂ ಹಾಗೂ ಒ . ಜ . ಸಾ ಇಲಾಖೆ. 


PUBLIC WORKS, PORTS & INLAND TRANSPORT DEPARTMENT 

NOTIFICATION 
No. PWD 119 EAP 2017 Bengaluru , Dated : 09 -08 - 2018 


The concession Agreement for the development of road from Ginigera-Gangavati -Sindhanur on 
Kalmala- Shiggaon State Highway -23 for a length of 83 Km (from km 79 .00 to km 162 .00 ) under PPP -DBFOT 
VGF( Toll) was signed on 24th day of August 2012 between Governor of Karnataka represented by Principal 
Secretary , Public Works, Ports and Inland Water Transport Department, Managing Director, Karnatka Road 
Development Corporation Ltd., Bangalore and M /s Sindhnur Gangavathi Tollway Pvt.Ltd . Bangalore. 


The concession period is for a period of 24 ( twenty four) years commencing from 24 -08 -2012. 


As per Article 27 of Concession Agreement the user fee Notification is published by the PWD in the Official 
Gazztte of the State of Karnataka. The revision of user fee is to be computed and notified every year upto the end 
of concession period in accordance with the agreement and the Fee Notification No.PWD 141 EAP 2015 
Bangalore dated . 23-09-2015 (vide Para 5). 


Accordingly , the revised user fee schedule is computed as per Article 27 .2 .1 for the period effective from 01 -04 
2018 till 31 -03 -2019 as per Annexure-1 and this Notification is applicable to Ginigera -Gangavati -Sindhanur on 
Kalmala -Shiggaon State Highway -23 for a length of 83 Km (from km 79.00 to km 162 .00 ) under PPP -DBFOT 
VGF( Toll ). 


P . R . THARA 
Under Secretary to Government 

External Aided Projects (EAP ) 
Public Works, Ports & Inland Water Transport Department. 


Annexure - 1 


For Notification no. PWD 119 EAP 2018 Bengaluru , dated : 09 - 08 - 2018 


Name of Project : Ginigera -Gangavati -Sindhanur on Kalmala -Shiggaon State Highway -23 for a length of 83 Km 
(from km 79.00 to km 162.00 ) under PPP -DBFOT-VGF (Toll ) 


Toll Rate applicable for the project road 
(Applicable between 1st April 2018 to 31stMarch 2019 ) 

Table- 1 


Type of vehicle 


Toll charges to be collected for 
crossing TP - 1 near Marali village 
at ch 119 .950 ( 42 .75 kms) 

2 - Lane = 42 . 135 Kms 
4 - Lane = 0.615 Kms 
Crossing Toll Plaza - 1 

2 . 
35 


Toll charges to be collected for 
crossing TP - 2 near Yemmigudda 
village at ch 141 .000 (40 .25 kms) 

2 -Lane = 38 .150 Kms 
4 -Lane = 2 . 100 Kms 
Crossing Toll Plaza- 2 


Car, Jeep , Van or Light Motor Vehicle 
Light Commercial Vehicle , LightGoods 
Vehicle or Mini Bus 


50 


Type of vehicle 


Toll charges to be collected for 
crossing TP - 1 near Marali village 
at ch 119 .950 (42 . 75 kms) 
2 -Lane = 42 . 135 Kms 
4 -Lane = 0 .615 Kms 
Crossing Toll Plaza- 1 

2 


Toll charges to be collected for 
crossing TP -2 near Yemmigudda 
village at ch 141 .000 (40 .25 kms) 

2 -Lane = 38 .150 Kms 
4 -Lane = 2 .100 Kms 
Crossing Toll Plaza -2 


3 


100 


95 


Bus or Truck ( Two Axles ) 
Heavy Construction Machinery (HCM ) or 
Earth Moving Equipment ( EME) or Multi 
Axle Vehicle (MAV ) ( three to six axles) 
Over -sized vehicles (seven ormore axles ) 


150 


140 


195 


190 


Toll charges applicable for the Frequent User (Daily Return ) 
Toll Charges applicable for the period 1st April 2018 to 31stMarch 2019 

Table – 2 


Type of vehicle 


Toll charges to be collected for Toll charges to be collected for 
crossing TP - 1 near Marali village crossing TP - 2 near Yemmigudda 
at ch 119 . 950 (42.75 kms) village at ch 141.000 ( 40 . 25 kms) 
2 -Lane = 42 . 135 Kms 

2 -Lane = 38 .150 Kms 
4 -Lane = 0 .615 Kms 

4 -Lane = 2 . 100 Kms 
Crossing Toll Plaza - 1 

Crossing Toll Plaza -2 


2 


50 


45 


Car, Jeep , Van or Light Motor Vehicle 
Light Commercial Vehicle, LightGoods 
Vehicle or Mini Bus 


75 


150 


Bus or Truck ( Two Axles ) 
Heavy Construction Machinery (HCM ) or 
Earth Moving Equipment (EME) or Multi 
Axle Vehicle (MAV ) (three to six axles ) 
Over -sized vehicles (seven or more axles ) 


220 


215 


295 


280 


Toll charges applicable for the Frequent User (Monthly Pass) 
Toll Charges applicable for the period 1st April 2018 to 31st March 2019 

Table – 3 


Toll charges to be collected for 
crossing TP - 1 near Marali village 
at ch 119.950 (42.75 kms) 

2- Lane = 42 .135 Kms 
4 -Lane = 0 .615 Kms 


Type of vehicle 


Toll charges to be collected for 

crossing TP -2 near 
Yemmigudda village at ch 

141.000 (40.25 kms) 
2 -Lane = 38 . 150 Kms 
4 - Lane = 2. 100 Kms 
Crossing Toll Plaza -2 


Crossing Toll Plaza - 1 


2 


Car, Jeep , Van or Light Motor Vehicle 


1090 


1035 


1640 


1570 


Light Commercial Vehicle, LightGoods 
Vehicle or Mini Bus 
Bus or Truck ( Two Axles ) 


3280 


3145 


Toll charges to be collected for 
crossing TP - 1 near Marali village 
at ch 119 .950 (42 .75 kms) 

2- Lane = 42. 135 Kms 
4 - Lane = 0 .615 Kms 


Toll charges to be collected for 

crossing TP -2 near 
Yemmigudda village at ch 

141.000 (40 .25 kms) 
2 -Lane = 38 .150 Kms 
4 -Lane = 2 . 100 Kms 


Type of vehicle 


Crossing Toll Plaza - 1 


Crossing Toll Plaza-2 


2 


3 


4930 


4735 


Heavy Construction Machinery (HCM ) or 
Earth Moving Equipment (EME) or Multi 
Axle Vehicle (MAV ) ( three to six axles ) 
Over- sized vehicles (seven or more axles ) 


6555 


6265 


Toll charges applicable for the Local traffic (Monthly Pass ) 
Toll Charges applicable for the period 1st April 2018 to 31stMarch 2019 


Table – 4 


Basic Toll charge as on 1st April 2016 (adjusted for 

WPI) 


Toll charges to be collected for crossing TP - 1 near 

Marali village at ch119 .950 


Vehicle Type 


Toll charges to be collected for crossing TP -2 near 
Yemmigudda village at ch 141.000 
Crossing Toll Plaza 

2 
290 


Car, Jeep , Van or Light Motor Vehicle 


P . R . THARA 
Under Secretary to Government 

External Aided Projects (EAP ) 
Public Works, Ports & Inland Water Transport Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯ , ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 


ಭಾಗ- III 
Part - III 


ನಂ . ೧೨೪೧. 
No. 1241 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರಪತ್ರ - 1 
[8(1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 
ಸಂಖ್ಯೆ ರಾಚು ಸಿಆರ್ .7(1)/2018 - 19 ದಿನಾಂಕ : 10 - 8 - 2018, 
1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಚನ್ನಗಿರಿ ಪುರಸಭೆಯ 23 
ವಾರ್ಡುಗಳಿಂದ ಸದರಿ ಪುರಸಭೆಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ನೀಡಲಾಗಿರುವ 
ವಿವರಗಳಂತೆ ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ 
ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಿ.ಎಸ್ . ರಮೇಶ್, ಭಾ . ಆ. ಸೇ ., ಎಂಬ ಹೆಸರಿನ ನಾನು ಚನ್ನಗಿರಿ ಪುರಸಭೆಯ 23 
ವಾರ್ಡ್‌ಗಳ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 

1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 17 - 08 - 2018 ( ಶುಕ್ರವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 ( ಶನಿವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು 

| 20 - 08 - 2018 (ಸೋಮವಾರ) 
ಕೊನೆಯ ದಿನಾಂಕ ಮತ್ತು ದಿನ 

29 - 08 - 2018 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

ಬೆಳಿಗ್ಗೆ 7.00 ಗಂಟೆಯಿಂದ 
ದಿನಾಂಕ, ದಿನ ಮತ್ತು ಸಮಯ 

ಸಾಯಂಕಾಲ 5. 00 ಗಂಟೆಯವರೆಗೆ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

03 - 09 - 2018 (ಸೋಮವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


( ಡಿ. ಎಸ್ . ರಮೇಶ್) 

ಜಿಲ್ಲಾಧಿಕಾರಿ, 
ದಾವಣಗೆರೆ ಜಿಲ್ಲೆ. 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್.7(1)/ 2018 - 19 ದಿನಾಂಕ 10 -8 - 2018ಕ್ಕೆ ಅನುಬಂಧ 


ಪುರಸಭೆ, ಚನ್ನಗಿರಿ 


ಕ್ರಸಂ | ವಾರ್ಡ್ ಸಂಖ್ಯೆ ಹಾಗೂ ಹೆಸರು 
1. 1. ಆಶ್ರಯ ಬಡಾವಣೆ 
2. 2. ಅಂತರಘಟ್ಟಮ್ಮ ದೇವಸ್ಥಾನ ಬಡಾವಣೆ 
3. 3. ಟಿಪ್ಪು ನಗರ ಬಡಾವಣೆ 
4. 4. ದುರ್ಗಮ್ಮ ದೇವಸ್ಥಾನ ಬಡಾವಣೆ 
5. 15. ಹೊಸ ಸಂತೇಮೈದಾನ ಬಡಾವಣೆ 
6. 16. ಟಿ. ಎ . ಪಿ . ಸಿ. ಎಂ . ಸಿ.ಎಸ್. ಬಡಾವಣೆ 
7. 7. ಎ .ಕೆ.ಕಾಲೋನಿ ಬಡಾವಣೆ 
8. 8. ಸರ್ಕಾರಿ ನೌಕರರ ಕಾಲೋನಿ ಬಡಾವಣೆ 
9 . 9 . ಸೈದರ್‌ಕೇರಿ ಬಡಾವಣೆ 
10 . | 10 . ಕೌಸರ್ ಮಸೀದಿ ಬಡಾವಣೆ 
11, 11, ಲಷರ್ ಮೊಹಲಾ ಬಡಾವಣೆ 
12. 12 . ಖಾಜೀ ಮೊಹಲ್ಲಾ ಬಡಾವಣೆ 
13. | 13. ದೊಂಬರ ಕಾಲೋನಿ ಬಡಾವಣೆ 
14. 14 . ಸಿಹಿ ನೀರು ಬಾವಿ ರಸ್ತೆ ಬಡಾವಣೆ 
15. 15. ಗೌರಮ್ಮನಬೀದಿ ಬಡಾವಣೆ 
16 . | 16 , ನೂರಾನಿ ಮಸೀದಿ ಬಡಾವಣೆ 
17. 17. ನಾಡಿಗರ ಬೀದಿ ಬಡಾವಣೆ . 
18 . 18 . ನಾಯಕರ ಬೀದಿ ಬಡಾವಣೆ 
19. 19 . ರಾಘವೇಂದ್ರನಗರ ಬಡಾವಣೆ 
20 , 20 , ಬೀರಲಿಂಗೇಶ್ವರ ದೇವಸ್ಥಾನ ಬಡಾವಣೆ 
21. 21. ಜೆ.ಹೆಚ್. ಪಟೇಲ್ ಬಡಾವಣೆ 
22 . 22 . ಕುಕ್ಕುವಾಡದಮ್ಮ ದೇವಸ್ಥಾನ ಬಡಾವಣೆ, 
23 . 23 . ಕಣದಸಾಲು ಬಡಾವಣೆ 


ಮೀಸಲಾತಿ 
ಹಿಂದುಳಿದ ವರ್ಗ ( ಎ ) ಮಹಿಳೆ 

ಸಾಮಾನ್ಯ 

ಸಾಮಾನ್ಯ 
ಹಿಂದುಳಿದ ವರ್ಗ ( ಎ ) ಮಹಿಳೆ 

ಪರಿಶಿಷ್ಟ ಜಾತಿ 
ಸಾಮಾನ್ಯ ಮಹಿಳೆ | 
ಹಿಂದುಳಿದ ವರ್ಗ ( ಬಿ) 
ಹಿಂದುಳಿದ ವರ್ಗ ( ಎ ) 

ಸಾಮಾನ್ಯ 

ಸಾಮಾನ್ಯ 
ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ ಮಹಿಳೆ 

ಸಾಮಾನ್ಯ 

ಪರಿಶಿಷ್ಟ ಪಂಗಡ 
ಹಿಂದುಳಿದ ವರ್ಗ ( ಎ) ಮಹಿಳೆ 
ಸಾಮಾನ್ಯ ಮಹಿಳೆ 

ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ ಮಹಿಳೆ 
- ಪರಿಶಿಷ್ಟ ಜಾತಿ 

ಸಾಮಾನ್ಯ ಮಹಿಳೆ 
ಪರಿಶಿಷ್ಟ ಜಾತಿ ಮಹಿಳೆ 


( ಡಿ.ಎಸ್ . ರಮೇಶ್) 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯ , ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 


ಭಾಗ- III 
Part - III 


ನಂ . ೧೨೪೨ 
No . 1242 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 

ಪ್ರಪತ್ರ - 1 
[8(1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 
ಸಂಖ್ಯೆ ರಾಚು ಸಿಆರ್.7(2 )/2018 - 19 ದಿನಾಂಕ : 10 - 8 - 2018 


1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಹೊನ್ನಾಳಿ ಪಟ್ಟಣ 
ಪಂಚಾಯತಿಯ 18 ವಾರ್ಡುಗಳಿಂದ ಸದರಿ ಪಟ್ಟಣ ಪಂಚಾಯತಿಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ 
ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ 
ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಿ .ಎಸ್ . ರಮೇಶ್, ಭಾ . ಆ. ಸೇ ., ಎಂಬ ಹೆಸರಿನ ನಾನು ಹೊನ್ನಾಳಿ ಪಟ್ಟಣ ಪಂಚಾಯತಿಯ 
18 ವಾರ್ಡ್‌ಗಳ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 


1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 17- 08 - 2018 ( ಶುಕ್ರವಾರ) 
ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 ( ಶನಿವಾರ) 
| ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು 

20 - 08 - 2018 (ಸೋಮವಾರ) 
ಕೊನೆಯ ದಿನಾಂಕ ಮತ್ತು ದಿನ 

29 - 08 - 2018 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ 

ಬೆಳಿಗ್ಗೆ 7 .00 ಗಂಟೆಯಿಂದ 
ದಿನಾಂಕ , ದಿನ ಮತ್ತು ಸಮಯ 

ಸಾಯಂಕಾಲ 5 .00 ಗಂಟೆಯವರೆಗೆ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

03 - 09 - 2018 (ಸೋಮವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


( ಡಿ.ಎಸ್ . ರಮೇಶ್) 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ . 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್ .7 (2)/ 2018 - 19 ದಿನಾಂಕ 10 - 8 - 2018ಕ್ಕೆ ಅನುಬಂಧ 


ಪಟ್ಟಣ ಪಂಚಾಯತಿ, ಹೊನ್ನಾಳಿ 


ಮೀಸಲಾತಿ 


ಕ್ರಸಂ | ವಾರ್ಡ್ ಸಂಖ್ಯೆ ಹಾಗೂ ಹೆಸರು 
1. 1. ತುಂಗಭದ್ರ ಬಡಾವಣೆ ದಕ್ಷಿಣಭಾಗ 
2. 2. ತುಂಗಭದ್ರ ಬಡಾವಣೆ ಉತ್ತರಭಾಗ 
3. 3. ದುರ್ಗಿಗುಡಿ ಬಡಾವಣೆ ಉತ್ತರಭಾಗ 
| 4 . ದುರ್ಗಿಗುಡಿ ಬಡಾವಣೆ ಮಧ್ಯಭಾಗ -1 

5. ದುರ್ಗಿಗುಡಿ ಮಧ್ಯಭಾಗ - 2 
16. ದುರ್ಗಿಗುಡಿ ದಕ್ಷಿಣಭಾಗ 

7. ಹೊಸಕೇರಿ 
8. 8. ಸರ್ವ‌್ರ ಕೇರಿ 
9. 9. ಸೊಪ್ಪಿನಕೇರಿ 
10 . 10. ಕಕ್ಕೇರಿ, 
11. 11. ಆಗ್ರಹಾರ, 
12. 12. ಮಂಡಕ್ಕಿ ಕೇರಿ 

13 . ಪೇಟೆ 
14. 14 . ಕುಂಬಾರಗುಂಡಿ ಕೇರಿ 

15 . ಖಾಜಿಮೊಹಲ್ಲಾ 
16 . ( 16 . ಪುಟ್ಟಕೆಂಚಣ್ಣಾರ ಕೇರಿ 

17 ಮಾರ್ಕೆಟ್ ಏರಿಯಾ 
18 ಕೋಟೆ 


ಪರಿಶಿಷ್ಟ ಜಾತಿ 

ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) ಮಹಿಳೆ 

ಪರಿಶಿಷ್ಟ ಪಂಗಡ 
ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಎ) 

ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಬಿ) | 
ಹಿಂದುಳಿದ ವರ್ಗ ( ಎ) ಮಹಿಳೆ 

ಸಾಮಾನ್ಯ 

ಸಾಮಾನ್ಯ 
- ಹಿಂದುಳಿದ ವರ್ಗ ( ಎ) . 

ಸಾಮಾನ್ಯ ಮಹಿಳೆ 
- ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 


- ಸಾಮಾನ್ಯ 


ಸಾಮಾನ್ಯ ಮಹಿಳೆ 
ಸಾಮಾನ್ಯ ಮಹಿಳೆ 


( ಡಿ.ಎಸ್. ರಮೇಶ್) 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦, ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 


ಭಾಗ- III 
Part - III 


ನಂ . ೧೨೪೩ 
No. 1243 


ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ , ದಾವಣಗೆರೆ ಜಿಲ್ಲೆ, ದಾವಣಗೆರೆ . 

ಪ್ರಪತ್ತ - 1 
[8(1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 
ಸಂಖ್ಯೆ ರಾಚು ಸಿಆರ್ .7(3)/ 2018 -19 ದಿನಾಂಕ : 10 - 8 -2018 


1964 ರ ಕರ್ನಾಟಕ ಪೌರಸಭೆಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ಜಗಳೂರು ಪಟ್ಟಣ 
ಪಂಚಾಯತಿಯ 18 ವಾರ್ಡುಗಳಿಂದ ಸದರಿ ಪಟ್ಟಣ ಪಂಚಾಯತಿಗೆ ಚುನಾಯಿತ ಸದಸ್ಯರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ 
ಅನುಬಂಧದಲ್ಲಿ ನೀಡಲಾಗಿರುವ ವಿವರಗಳಂತೆ ತುಂಬಲು ಚುನಾವಣೆ ನಡೆಸಬೇಕಾಗಿರುವುದರಿಂದ 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರ್‌ಗಳ ಚುನಾವಣೆ) ನಿಯಮಗಳು 1977 ರ 8ನೇ ನಿಯಮಕ್ಕೆ ಅನುಸಾರವಾಗಿ 
ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಡಿ.ಎಸ್ . ರಮೇಶ್, ಭಾ . ಆ. ಸೇ ., ಎಂಬ ಹೆಸರಿನ ನಾನು ಜಗಳೂರು ಪಟ್ಟಣ ಪಂಚಾಯತಿಯ 
18 ವಾರ್ಡ್‌ಗಳ ಚುನಾವಣೆಗೆ ಸಂಬಂಧಿಸಿದ ಈ ಕೆಳಕಂಡ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 

1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 17 - 08 - 2018 ( ಶುಕ್ರವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 ( ಶನಿವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು 

20 - 08 - 2018 (ಸೋಮವಾರ ) 
ಕೊನೆಯ ದಿನಾಂಕ ಮತ್ತು ದಿನ 

29 - 08 - 2018 ( ಬುಧವಾರ) 
ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ 

ಬೆಳಿಗ್ಗೆ 7.00 ಗಂಟೆಯಿಂದ 
ದಿನಾಂಕ , ದಿನ ಮತ್ತು ಸಮಯ 

ಸಾಯಂಕಾಲ 5 . 00 ಗಂಟೆಯವರೆಗೆ 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ 

03 - 09 - 2018 (ಸೋಮವಾರ) 
ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ ಮತ್ತು ದಿನ 


3 . 


( ಡಿ.ಎಸ್. ರಮೇಶ್) 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ. 


ಈ ಕಛೇರಿಯ ಅಧಿಸೂಚನೆ ಸಂಖ್ಯೆ ರಾಚು ಸಿಆರ್.7( 3)/ 2018 - 19 ದಿನಾಂಕ 10 - 8 - 2018 ಕ್ಕೆ ಅನುಬಂಧ 


ಪಟ್ಟಣ ಪಂಚಾಯತಿ, ಜಗಳೂರು 


ಮೀಸಲಾತಿ 


ಕ್ರಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು 
1. 1. ಜಿಡ್ಡಿಕೆರೆ | 
[ 2. 2. ಹೊರಕೆರೆ | 
3, 3. ಪಟೇಲ್ ಬೀದಿ 

4. ನಾಯಕರ ಕಾಲೋನಿ| 
15. ಶ್ರೀರಾಮ ಕಾಲೋನಿ 
16. ಮಂಜುನಾಥ ಬಡಾವಣೆ 

7. ಭುವನೇಶ್ವರಿ ವೃತ್ತ 
8, 8, ಮುಸ್ಲಿಂ ಕಾಲೋನಿ 

9. ಅಶ್ವತ್ ಬಡಾವಣೆ 
10. 10. ಓಂಕಾರೇಶ್ವರ ಬಡಾವಣೆ 
11. 11 . ಜೆ. ಸಿ.ಆರ್. ಬಡಾವಣೆ - 02 

12 . ವಿದ್ಯಾನಗರ 
13. ಜೆ. ಸಿ.ಆರ್. ಬಡಾವಣೆ - 01 


ಹಿಂದುಳಿದ ವರ್ಗ ( ಎ) ಮಹಿಳೆ 
ಪರಿಶಿಷ್ಟ ಪಂಗಡ ಮಹಿಳೆ 

ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಪಂಗಡ 

ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) | 

ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಬಿ) | 

ಸಾಮಾನ್ಯ 
ಸಾಮಾನ್ಯ ಮಹಿಳೆ 
- ಸಾಮಾನ್ಯ 
ಪರಿಶಿಷ್ಟ ಜಾತಿ ಮಹಿಳೆ 
ಸಾಮಾನ್ಯ ಮಹಿಳೆ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 
ಸಾಮಾನ್ಯ ಮಹಿಳೆ 
ಪರಿಶಿಷ್ಟ ಪಂಗಡ | 


14 . ಇಂದಿರಾ ಬಡಾವಣೆ ಪೂರ್ವ 


15 . ಇಮಾಂ ಬಡಾವಣೆ 


16 . | 16 , ಇಂದಿರಾ ಬಡಾವಣೆ ಪಶ್ಚಿಮ 

17. ತುಮಾಟ ಬಡಾವಣೆ 
18. | 18, ಆಶ್ವತ್‌ರೆಡ್ಡಿ ನಗರ ( ಆಶ್ರಯ ಕಾಲೋನಿ) 


( ಡಿ . ಎಸ್ . ರಮೇಶ್) 

ಜಿಲ್ಲಾಧಿಕಾರಿ , 
ದಾವಣಗೆರೆ ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦, ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10, 2018 ( Shravana 19 , Shaka Varsha 1940) . 

ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 


ಭಾಗ- III 
Part - III 


ನಂ . ೧೨೪೪ 
No. 1244 


ನಂ . ಚು (2) ವಿವ/ 15 / 2018 - 19 ದಿನಾಂಕ: 09.08.2018 


ಪರಿಷ್ಕೃತ ಆದೇಶ 


2018ನೇ ಸಾಲಿನಲ್ಲಿ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ, ಕರ್ನಾಟಕ 
ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977ರ ನಿಯಮ 4ರಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ 
ದಿನಾಂಕ 19. 07. 2018 ರಂದು ಹೊರಡಿಸಲಾಗಿದ್ದ ತುಮಕೂರು ಮಹಾನಗರಪಾಲಿಕೆಯ ವಾರ್ಡ್ ನಂ . 01 ರಿಂದ 35 ರವರೆಗಿನ 
ಕೌನ್ಸಿಲರ್‌ಗಳ ಚುನಾವಣೆ ನಡೆಸಲು ಚುನಾವಣಾಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾಧಿಕಾರಿಗಳ ನೇಮಕಾತಿ ಆದೇಶವನ್ನು 
ಪರಿಷ್ಕರಿಸಿ ಕರ್ನಾಟಕ ಪೌರನಿಗಮಗಳ ( ಚುನಾವಣೆ) ನಿಯಮಗಳು 1979 ರ ನಿಯಮ 4ರಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಡಾ : ರಾಕೇಶ್ ಕುಮಾರ್, ಕೆ., ಭಾ . ಆ. ಸೇ ., ಜಿಲ್ಲಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು ತುಮಕೂರು 
ಮಹಾನಗರಪಾಲಿಕೆಯ ಅಂಕಣ (3) ರಲ್ಲಿನ ವಾರ್ಡ್‌ಗಳಿಗೆ ಚುನಾವಣೆ ನಡೆಸಲು ಅಂಕಣ ( 4) ರಲ್ಲಿ ನಮೂದಿಸಿರುವಂತೆ 
ಚುನಾವಣಾಧಿಕಾರಿಗಳನ್ನು ಮತ್ತು ಅಂಕಣ (5) ರಲ್ಲಿ ನಮೂದಿಸಿರುವಂತೆ ಸಹಾಯಕ ಚುನಾವಣಾಧಿಕಾರಿಗಳನ್ನು ಗೊತ್ತುಪಡಿಸಿದ್ದೇನೆ. 

ಕೋಷ್ಟಕ 
ಚುನಾವಣಾಧಿಕಾರಿಯಾಗಿ 

ಸಹಾಯಕ ಚುನಾವಣಾಧಿಕಾರಿಯಾಗಿ | 
ಕ್ರ | ನಗರ ಸ್ಥಳೀಯ | ವಾರ್ಡ್‌ಗಳ | 
ಸಂ | ಸಂಸ್ಥೆಗಳ ಹೆಸರು | ಸಂಖ್ಯೆ 

| ಗೊತ್ತುಪಡಿಸಿರುವ ಅಧಿಕಾರಿ , ಪದನಾಮ | ಗೊತ್ತುಪಡಿಸಿರುವ ಅಧಿಕಾರಿ, ಪದನಾಮ 
- ಮತ್ತು ಕಛೇರಿ 

ಮತ್ತು ಕಛೇರಿ 
2 3 . 

5 
ಮಹಾನಗರ | 01 ರಿಂದ 05 | ಶ್ರೀ ಮಂಟೇಸ್ವಾಮಿ , 

ಶ್ರೀ ವಿನಯ್ಕುಮಾರ್ , ಜೆ . 
ಪಾಲಿಕೆ, 

ಉಪನಿರ್ದೇಶಕರು, ಆಹಾರ, ನಾಗರೀಕ ಸಹಾಯಕ ನಿರ್ದೇಶಕರು , 
ತುಮಕೂರು ಸರಬರಾಜು ಮತ್ತು ಗ್ರಾಹಕ 

ತೋಟಗಾರಿಕೆ ಇಲಾಖೆ, ತುಮಕೂರು 
ವ್ಯವಹಾರಗಳ ಇಲಾಖೆ, ತುಮಕೂರು ( 9844174972) 

(9448992049) 
[ 06 ರಿಂದ 10 ಶ್ರೀ ರಮೇಶ್, ಎನ್., 

ಶ್ರೀಮತಿ ಟಿ. ಜಿ . ಮಹಾಲಕ್ಷ್ಮಿ 
ಉಪನಿರ್ದೇಶಕರು, ಕೃಷಿ ಇಲಾಖೆ, ಹಿರಿಯ ಸಹಾಯಕ ನಿರ್ದೇಶಕರು , 
ತುಮಕೂರು ( 8277932801 ) 

ತೋಟಗಾರಿಕೆ ಇಲಾಖೆ, ತುಮಕೂರು 

( 9902930854 ) 
11 ರಿಂದ 15 ಶ್ರೀ ವಿಜಯ್ಕುಮಾರ್, ಜಿ . ಆರ್‌., ಶ್ರೀ ರಾಘವೇಂದ್ರ. 

ಸಹಕಾರ ಸಂಘಗಳ ಉಪನಿಬಂಧಕರು, ಸಹಾಯಕ ನಿರ್ದೇಶಕರು, 
ತುಮಕೂರು ( 9742631426) 

ಮೀನುಗಾರಿಕೆ ಇಲಾಖೆ, ತುಮಕೂರು 
( 9742277819) 


4 


. 


ಚುನಾವಣಾಧಿಕಾರಿಯಾಗಿ 

ಸಹಾಯಕ ಚುನಾವಣಾಧಿಕಾರಿಯಾಗಿ 
ಕ್ಯ | ನಗರ ಸ್ಥಳೀಯ | ವಾರ್ಡ್‌ಗಳ 

| ಗೊತ್ತುಪಡಿಸಿರುವ ಅಧಿಕಾರಿ, ಪದನಾಮ ಗೊತ್ತುಪಡಿಸಿರುವ ಅಧಿಕಾರಿ, ಪದನಾಮ 
ಸಂ ಸಂಸ್ಥೆಗಳ ಹೆಸರು | ಸಂಖ್ಯೆ 

ಮತ್ತು ಕಛೇರಿ 

ಮತ್ತು ಕಛೇರಿ 
2 . 

5 
16 ರಿಂದ 20 ಶ್ರೀ ರಂಗೇಗೌಡ, 

ಡಾ : ಚಂದ್ರಕುಮಾರ್. ಹೆಚ್.ಎಲ್. 
ಜಿಲ್ಲಾ ಅಧಿಕಾರಿ, ಹಿಂದುಳಿದ ವರ್ಗಗಳ ಸಹಾಯಕ ಕೃಷಿ ನಿರ್ದೇಶಕರು, 
ಕಲ್ಯಾಣ ಇಲಾಖೆ, ತುಮಕೂರು ಕೃಷಿ ಇಲಾಖೆ, ತುಮಕೂರು 
(9964331318) 

( 8277932924) 
21 ರಿಂದ 25 ಶ್ರೀ ಮುರಳೀಧರ, 

ಶ್ರೀ ಕೆ. ಆರ್. ನಾಗರಾಜು, 
ಸಹಾಯಕ ನಿರ್ದೇಶಕರು , ಟೌನ್ ಅಂಡ್ ತಹಸೀಲ್ದಾರ್‌, ತುಮಕೂರು ತಾಲ್ಲೂಕು 
ಕಂಟ್ರಿ ಪ್ಲಾನಿಂಗ್ , ತುಮಕೂರು 

( 9741569089 ) 
(9448518218) 
26 ರಿಂದ 30 | ಶ್ರೀ ಮುರಳೀಧರ, ಎಂ . 

ಶ್ರೀ ಗುರುಪ್ರಸಾದ್, ಎಂ . 
ಉಪನಿರ್ದೇಶಕರು, ಕೈಗಾರಿಕಾ ಮತ್ತು ಸಹಾಯಕ ನಿಯಂತ್ರಕರು , ಕಾನೂನು 
ವಾಣಿಜ್ಯ ಇಲಾಖೆ, ತುಮಕೂರು ಮಾಪನ ಇಲಾಖೆ, ತುಮಕೂರು 
( 9740389959) 

(9980462275) | 
( 31 ರಿಂದ 35 1 ಶ್ರೀ ವಿರೂಪಾಕ್ಷಪ್ಪ, ಎಸ್., 

ಶ್ರೀ ಅಶ್ವತ್ಥ ನಾರಾಯಣ, ವೈ . 
ಉಪನಿರ್ದೇಶಕರು, ಕೈಮಗ್ಗ ಮತ್ತು ಕೃಷಿ ಅಧಿಕಾರಿ, ಜಂಟಿ ಕೃಷಿ 
ಜವಳಿ ಇಲಾಖೆ, ತುಮಕೂರು ನಿರ್ದೇಶಕರ ಕಛೇರಿ, ತುಮಕೂರು 
(9986392953 ) 

( 8277932806) 


ಮೇಲ್ಕಂಡ ಗೊತ್ತುಪಡಿಸಿದ ಅಧಿಕಾರಿಗಳು, ರಾಜ್ಯ ಚುನಾವಣಾ ಆಯೋಗದ ಸೂಚನೆಗಳಿಗನುಸಾರವಾಗಿ, 
ನೇಮಕಗೊಂಡಿರುವ ವಾರ್ಡುಗಳ ಚುನಾವಣೆಯನ್ನು ನಿಯಮಾನುಸಾರ ನಡೆಸತಕ್ಕದ್ದು. 


( ಡಾ : ರಾಕೇಶ್ ಕುಮಾರ್ , ಕೆ.) 

ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦, ೨೦೧೮ ( ಶ್ರಾವಣ ೧೯ , ಶಕ ವರ್ಷ ೧೯೪೦) 


ಭಾಗ- III 
Part - III 


ನಂ . ೧೨೪೫ 


Bengaluru , Friday , August 10 , 2018 (Shravana 19 , Shaka Varsha 1940 ) 


No. 1245 


ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ಪ್ರಪತ್ತ - 1 

(ನಿಯಮ 8 (1) ನೋಡಿ) 
ನಂ . ಚು ( 2 ) ವಿವ/ 46( ಮಧುಗಿರಿ) / 2018 - 19 ದಿನಾಂಕ:10 .08 .2018 

ಅಧಿಸೂಚನೆ 
1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಮಧುಗಿರಿ 
ಪುರಸಭೆಯ 23 ವಾರ್ಡ್‌ಗಳಿಂದ ಪುರಸಭಾ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ 
ಪುರಸಭಾ ಕೌನ್ಸಿಲ್‌ನ 1 ರಿಂದ 23 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ 1977 ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್, ಕೆ, ಭಾ. ಆ.ಸೇ ., ಆದ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 


ದಿನಾಂಕ 


ಕ್ರ. ಸಂ . 
1) 


10 - 08 - 2018 


ಚುನಾವಣಾ ಚಟುವಟಿಕೆ 
ಚುನಾವಣಾಧಿಕಾರಿಗಳು ಪ್ರಪತ್ರ - 1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ 
ದಿನಾಂಕ ಮತ್ತು ದಿನ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


2) 


3) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


4) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


5 ) 


( ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 
ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು 
ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8.00 ಗಂಟೆಯಿಂದ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 
ದಿನಾಂಕ ಮತ್ತು ದಿನ | 


( ಶುಕ್ರವಾರ) 
17 - 08 - 2018 

( ಶುಕ್ರವಾರ) 
18 - 08 - 2018 

( ಶನಿವಾರ) 
20 - 08 - 2018 
(ಸೋಮವಾರ) 
29 - 08 - 2018 
( ಬುಧವಾರ) 
31 - 08 - 2018 
( ಶುಕ್ರವಾರ) 
03 - 09 - 2018 
(ಸೋಮವಾರ) 
03 - 09 - 2018 
(ಸೋಮವಾರ) 


ಪುರಸಭೆ, ಮಧುಗಿರಿ 
ಪ್ರಪತ್ರ- 1 ರ ಅನುಬಂಧ 


( ವಾರ್ಡ್ವಾರು ಮೀಸಲಾತಿ ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ 

ನಂ . ನಅಇ 14 ಎಂಎಲ್ಆರ್ 2018 (4), ಬೆಂಗಳೂರು, ದಿನಾಂಕ: 30.07.2018ರ ಮೇರೆಗೆ) 


ವಾರ್ಡ್ 


ಮೀಸಲಾತಿ 


ಮೀಸಲಾತಿ 


ಸಂಖ್ಯೆ 


ವಾರ್ಡ್ 
ಸಂಖ್ಯೆ 


1 . ಸಾಮಾನ್ಯ ಮಹಿಳೆ 
- 2 ಪರಿಶಿಷ್ಟ ಜಾತಿ 

ಹಿಂದುಳಿದ ವರ್ಗ ( ಎ ) ಮಹಿಳೆ 
4 ] ಸಾಮಾನ್ಯ 

| ಸಾಮಾನ್ಯ 
ಹಿಂದುಳಿದ ವರ್ಗ ( ಬಿ) 
ಪರಿಶಿಷ್ಟ ಜಾತಿ ಮಹಿಳೆ 
ಪರಿಶಿಷ್ಟ ಪಂಗಡ ಮಹಿಳೆ 
ಹಿಂದುಳಿದ ವರ್ಗ ( ಎ ) | 
ಹಿಂದುಳಿದ ವರ್ಗ ( ಎ ) ಮಹಿಳೆ 
| ಸಾಮಾನ್ಯ ಮಹಿಳೆ | 
ಸಾಮಾನ್ಯ ಮಹಿಳೆ 


| 
| 
| 


ಹಿಂದುಳಿದ ವರ್ಗ ( ಎ ) 
ಸಾಮಾನ್ಯ ಮಹಿಳೆ 
ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ ಮಹಿಳೆ 
ಸಾಮಾನ್ಯ 
ಸಾಮಾನ್ಯ ಮಹಿಳೆ 
ಪರಿಶಿಷ್ಟ ಪಂಗಡ 
ಸಾಮಾನ್ಯ ಮಹಿಳೆ 
ಸಾಮಾನ್ಯ 


( ಡಾ : ರಾಕೇಶ್ ಕುಮಾರ್ . ಕೆ) 

- ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯ , ಶಕ ವರ್ಷ ೧೯೪೦) ನಂ . ೧೨೪೬ 
Part - III 

Bengaluru , Friday , August 10 , 2018 (Shravana 19 , Shaka Varsha 1940 ) No . 1246 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಪ್ರಪತ್ರ - 1 

(ನಿಯಮ 8 (1) ನೋಡಿ) 
ನಂ . ಚು ( 2) ವಿವ /46( ಚಿಕ್ಕನಾಯಕನಹಳ್ಳಿ)/2018 - 19 ದಿನಾಂಕ :10 . 08 . 2018 

ಅಧಿಸೂಚನೆ 
1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಿಕ್ಕನಾಯಕನಹಳ್ಳಿ 
ಪುರಸಭೆಯ 23 ವಾರ್ಡ್‌ಗಳಿಂದ ಪುರಸಭಾ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ 
ಪುರಸಭಾ ಕೌನ್ಸಿಲ್‌ನ 1 ರಿಂದ 23 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ 1977 ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್ , ಕೆ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1) | ಚುನಾವಣಾಧಿಕಾರಿಗಳು ಪ್ರಪತ್ರ-1ಎ ರಲ್ಲಿ ಚುನಾವಣಾ ನೋಟೀಸನ್ನು ಪ್ರಕಟಿಸುವ 
10 - 08 - 2018 
ದಿನಾಂಕ ಮತ್ತು ದಿನ 

( ಶುಕ್ರವಾರ) 
| 2) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 

17 - 08 - 2018 

( ಶುಕ್ರವಾರ) 
1 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
| 4) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
5 ) | ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 

29 - 08 - 2018 
ದಿನ(ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ ) 

( ಬುಧವಾರ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ ( ಸಮಯ 31 - 08 - 2018 
ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 

( ಶುಕ್ರವಾರ) 
1 ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8. 00 ಗಂಟೆಯಿಂದ) (ತಾಲ್ಲೂಕಿನ 03 - 09 - 2018 
ಕೇಂದ್ರ ಸ್ಥಳದಲ್ಲಿ ) 

(ಸೋಮವಾರ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

03 - 09 - 2018 
ದಿನಾಂಕ ಮತ್ತು ದಿನ 

(ಸೋಮವಾರ) 


ಪುರಸಭೆ, ಚಿಕ್ಕನಾಯಕನಹಳ್ಳಿ 

ಪ್ರಪತ್ರ -1 ರ ಅನುಬಂಧ 
ವಾರ್ಡ್ವಾರು ಮೀಸಲಾತಿ ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ 

ನಂ . ನಅಇ 14 ಎಂಎಲ್ಆರ್ 2018 ( 6), ಬೆಂಗಳೂರು, ದಿನಾಂಕ: 30.07.2018ರ ಮೇರೆಗೆ) 


ವಾರ್ಡ್ 


ಮೀಸಲಾತಿ 


ಸಂಖ್ಯೆ 


13 


14 


ವಾರ್ಡ್ 

ಮೀಸಲಾತಿ 
ಸಂಖ್ಯೆ 
1 | ಸಾಮಾನ್ಯ 

ಹಿಂದುಳಿದ ವರ್ಗ ( ಎ ) ಮಹಿಳೆ 
ಹಿಂದುಳಿದ ವರ್ಗ ( ಬಿ) ಮಹಿಳೆ 

ಪರಿಶಿಷ್ಟ ಜಾತಿ 
5 ಸಾಮಾನ್ಯ 

ಪರಿಶಿಷ್ಟ ಪಂಗಡ 
ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಎ) 
ಹಿಂದುಳಿದ ವರ್ಗ ( ಬಿ ) 


16 


18 


| 


ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ 
ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ ಮಹಿಳೆ 
ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಎ) ಮಹಿಳೆ 
ಸಾಮಾನ್ಯ 
ಪರಿಶಿಷ್ಟ ಜಾತಿ ಮಹಿಳೆ 
ಸಾಮಾನ್ಯ ಮಹಿಳೆ 


19 


20 


21 


22 


ಹಿಂದುಳಿದ ವರ್ಗ ( ಎ ) ಮಹಿಳೆ 
ಸಾಮಾನ್ಯ ಮಹಿಳೆ 
ಸಾಮಾನ್ಯ 


23 


12 


( ಡಾ : ರಾಕೇಶ್ ಕುಮಾರ್ . ಕೆ ) 


ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯, ಶಕ ವರ್ಷ ೧೯೪೦) ನಂ . ೧೨೪೭ 
Part - III Bengaluru , Friday , August 10 , 2018 (Shravana 19 , Shaka Varsha 1940 ) No. 1247 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

- ಪ್ರಪತ್ರ - 1 

(ನಿಯಮ 8 (1) ನೋಡಿ) 
ನಂ . ಚು (2) ವಿವ/ 46( ಗುಬ್ಬಿ)/ 2018 - 19 ದಿನಾಂಕ : 10 .08.2018 

ಅಧಿಸೂಚನೆ | 
1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಗುಬ್ಬಿ ಪಟ್ಟಣ 
ಪಂಚಾಯತಿಯ 19 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ 
ಸದರಿ ಪಟ್ಟಣ ಪಂಚಾಯತಿ ಕೌನ್ಸಿಲ್‌ನ 1 ರಿಂದ 19 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ 1977 ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್ , ಕೆ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1 ) ಚುನಾವಣಾಧಿಕಾರಿಗಳು ಪ್ರಪತ್ರ- 1ಎ ರಲ್ಲಿ ಚುನಾವಣಾ ನೋ 

ಪ್ರಕಟಿಸುವ ದಿನಾಂಕ 10 - 08 - 2018 
ಮತ್ತು ದಿನ 

( ಶುಕ್ರವಾರ) 
2) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

17 - 08 - 2018 

( ಶುಕ್ರವಾರ) 
3) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
4) | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ (ಸಮಯ 29 - 08 - 2018 
ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5 .00 ಗಂಟೆವರೆಗೆ) 

( ಬುಧವಾರ ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ (ಸಮಯ ಬೆಳಗ್ಗೆ 31 - 08 - 2018 
7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 

( ಶುಕ್ರವಾರ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8. 00 ಗಂಟೆಯಿಂದ) ( ತಾಲ್ಲೂಕಿನ ಕೇಂದ್ರ 03 - 09 - 2018 
ಸ್ಥಳದಲ್ಲಿ) 

( 

ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ ದಿನಾಂಕ 03 - 09 - 2018 
ಮತ್ತು ದಿನ 

(ಸೋಮವಾರ) 


ಪಟ್ಟಣ ಪಂಚಾಯತಿ, ಗುಬ್ಬಿ 

ಪ್ರಪತ್ರ - 1 ರ ಅನುಬಂಧ 
( ವಾರ್ಡ್ವಾರು ಮೀಸಲಾತಿ ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ 

ನಂ . ನಅಇ 14 ಎಂಎಲ್ಆರ್ 2018 (8), ಬೆಂಗಳೂರು, ದಿನಾಂಕ: 30 .07.2018ರ ಮೇರೆಗೆ) 


ಮೀಸಲಾತಿ 


ವಾರ್ಡ್ 
ಸಂಖ್ಯೆ 


ಹಿಂದುಳಿದ ವರ್ಗ ( ಎ ) ಮಹಿಳೆ 


2 
3 


4 


ಸಾಮಾನ್ಯ ಮಹಿಳೆ 
ಸಾಮಾನ್ಯ 
| ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ 
ಸಾಮಾನ್ಯ 
. ಹಿಂದುಳಿದ ವರ್ಗ ( ಎ ) ಮಹಿಳೆ 


ವಾರ್ಡ್ 

ಮೀಸಲಾತಿ 
ಸಂಖ್ಯೆ 

ಸಾಮಾನ್ಯ 
ಹಿಂದುಳಿದ ವರ್ಗ ( ಎ) 
ಸಾಮಾನ್ಯ ಮಹಿಳೆ 
ಸಾಮಾನ್ಯ 
ಸಾಮಾನ್ಯ ಮಹಿಳೆ 

ಸಾಮಾನ್ಯ ಮಹಿಳೆ 
- ಸಾಮಾನ್ಯ ಮಹಿಳೆ 

ಪರಿಶಿಷ್ಟ ಜಾತಿ ಮಹಿಳೆ 
ಪರಿಶಿಷ್ಟ ಪಂಗಡ 


5 


7 


8 


9 


ಹಿಂದುಳಿದ ವರ್ಗ ( ಬಿ) 
ಪರಿಶಿಷ್ಟ ಜಾತಿ 
ಪರಿಶಿಷ್ಟ ಜಾತಿ 


10 


( ಡಾ : ರಾಕೇಶ್ ಕುಮಾರ್ . ಕೆ) 


ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ನಂ . ೧೨೪೮ 
No . 1248 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಪ್ರಪತ್ರ - 1 

(ನಿಯಮ 8 (1) ನೋಡಿ) 
ನಂ . ಚು ( 2) ವಿವ / 46 (ಕೊರಟಗೆರೆ) / 2018 - 19 ದಿನಾಂಕ : 10 .08.2018 


ಅಧಿಸೂಚನೆ 


1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಕೊರಟಗೆರೆ ಪಟ್ಟಣ 
ಪಂಚಾಯತಿಯ 15 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ 
ಸದರಿ ಪಟ್ಟಣ ಪಂಚಾಯತಿ ಕೌನ್ಸಿಲ್‌ನ 1 ರಿಂದ 15 ವಾರ್ಡ್‌ಗಳಿಂದ ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ, 

ಈಗ 1977 ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್ , ಕೆ, ಭಾ . ಆ. ಸೇ ., ಆದ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
ಕ್ರ . ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1) | ಚುನಾವಣಾಧಿಕಾರಿಗಳು ಪ್ರಪತ್ರ - 1ಎ ರಲ್ಲಿ ಚುನಾವಣಾ ನೋಟೀಸನ್ನು 

10 - 08 - 2018 
ಪ್ರಕಟಿಸುವ ದಿನಾಂಕ ಮತ್ತು ದಿನ 

( ಶುಕ್ರವಾರ) 
2) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

17 - 08 - 2018 

( ಶುಕ್ರವಾರ) 
3) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
4) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು 20 - 08 - 2018 
ದಿನ 

(ಸೋಮವಾರ) 
5) | ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 29 - 08 - 2018 

ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) ( ಬುಧವಾರ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು 31 - 08 - 2018 
ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) ( ಶುಕ್ರವಾರ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8. 00 ಗಂಟೆಯಿಂದ) | 03 - 09 - 2018 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ 03 - 09 - 2018 
ಆ ದಿನಾಂಕ ಮತ್ತು ದಿನ 

(ಸೋಮವಾರ) 


ಪಟ್ಟಣ ಪಂಚಾಯತಿ, ಕೊರಟಗೆರೆ 

ಪ್ರಪತ್ರ - 1 ರ ಅನುಬಂಧ 


( ವಾರ್ಡ್ವಾರು ಮೀಸಲಾತಿ ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ 

ನಂ . ನಅಇ 14 ಎಂಎಲ್ಆರ್ 2018( 7), ಬೆಂಗಳೂರು, ದಿನಾಂಕ: 30. 07.2018ರ ಮೇರೆಗೆ) 


ವಾರ್ಡ್ 


ಮೀಸಲಾತಿ 


ಮೀಸಲಾತಿ 


ಸಂಖ್ಯೆ 


ವಾರ್ಡ್ 
ಸಂಖ್ಯೆ 


ಸಾಮಾನ್ಯ ಮಹಿಳೆ 

ಸಾಮಾನ್ಯ ಮಹಿಳೆ 
3 . ಪರಿಶಿಷ್ಟ ಜಾತಿ ಮಹಿಳೆ 

ಪರಿಶಿಷ್ಟ ಜಾತಿ 
5 | 

ಪರಿಶಿಷ್ಟ ಜಾತಿ 
ಸಾಮಾನ್ಯ 

ಹಿಂದುಳಿದ ವರ್ಗ ( ಎ) 
8 | ಪರಿಶಿಷ್ಟ ಪಂಗಡ ಮಹಿಳೆ 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ ಮಹಿಳೆ 
ಪರಿಶಿಷ್ಟ ಪಂಗಡ 
ಪರಿಶಿಷ್ಟ ಪಂಗಡ 
ಸಾಮಾನ್ಯ ಮಹಿಳೆ 


15 


( ಡಾ : ರಾಕೇಶ್ ಕುಮಾರ್ . ಕೆ) 

- ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ , ತುಮಕೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯ , ಶಕ ವರ್ಷ ೧೯೪೦) ನಂ . ೧೨೪೯ 
Bengaluru , Friday , August 10 , 2018 ( Shravana 19 , Shaka Varsha 1940 ) No . 1249 

ರಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ (ಹಿಂಬಾಗ) 1ನೇ ಮಹಡಿ, ನಂ .8, ಕನ್ನಿಂಗ್ಹ್ಯಾಂ ರಸ್ತೆ, ಬೆಂಗಳೂರು-52. 

ತಿದ್ದುಪಡಿ ಆದೇಶ 
ಸಂಖ್ಯೆ: ರಾಚುಆ.30.ಆಯುಬಿ.2018, ಬೆಂಗಳೂರು, ದಿನಾಂಕ: 09 - 08 - 2018 


ರಾಜ 


ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 3(1) ರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಆದೇಶ ಸಂಖ್ಯೆ : 
ರಾಚುಆ:30:ಇಯುಬಿ:2018 , ದಿನಾಂಕ: 02 .08.2018 ರಂದು ರಾಜ್ಯದ 105 ( 29 ನಗರಸಭೆಗಳು , 53 ಪುರಸಭೆಗಳು 
ಹಾಗೂ 23 ಪಟ್ಟಣ ಪಂಚಾಯಿತಿಗಳು ) ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿ ಚುನಾವಣೆ 
ನಡೆಸಲು ಆದೇಶಿಸಲಾಗಿತ್ತು. ಸದರಿ ವೇಳಾಪಟ್ಟಿಯಂತೆ ಮತಗಳ ಎಣಿಕೆಯನ್ನು ದಿನಾಂಕ: 01.09 .2018 ( ಶನಿವಾರ) ರಂದು 
ನಿಗಧಿಪಡಿಸಲಾಗಿತ್ತು. 


ಈ ಮಧ್ಯೆ ಮಾನ್ಯ ಉಚ್ಚನ್ಯಾಯಾಲಯ ಬೆಂಗಳೂರು ಇಲ್ಲಿ ದಾಖಲಾಗಿದ್ದ ಪ್ರಕರಣವು ದಿನಾಂಕ: 09 . 08 .2018 
ರಂದು ಇತ್ಯರ್ಥವಾಗಿರುವುದರಿಂದ ಮೈಸೂರು, ಶಿವಮೊಗ್ಗ ಮತ್ತು ತುಮಕೂರು ಮಹಾನಗರ ಪಾಲಿಕೆಗಳಿಗೆ 
ಚುನಾವಣೆಯನ್ನು ಘೋಷಿಸಿದ್ದು, ಮತದಾನವನ್ನು ದಿನಾಂಕ: 31.08.2018 ( ಶುಕ್ರವಾರ) ದಂದು ನಡೆಸಲಾಗುತ್ತಿದೆ. 
ಚುನಾವಣೆ ಘೋಷಿಸಿರುವ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಮತಗಳ ಎಣಿಕೆಯನ್ನು ಏಕಕಾಲದಲ್ಲಿ ನಡೆಸುವ 
ಉದ್ದೇಶದಿಂದ, ಮತಗಳ ಎಣಿಕೆಯನ್ನು ದಿನಾಂಕ: 01.09.2018 ( ಶನಿವಾರ) ರ ಬದಲಿಗೆ ದಿನಾಂಕ: 03.09 .2018 
(ಸೋಮವಾರ ) ರಂದು ನಡೆಸಲು ಆದೇಶಿಸಿದೆ. ಚುನಾವಣೆ ನೀತಿ ಸಂಹಿತೆ ದಿನಾಂಕ: 03. 09 .2018ರ ವರೆಗೆ 
ಜಾರಿಯಲ್ಲಿರುತ್ತದೆ. ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಆದೇಶಾನುಸಾರ 


ಅರ್ಚನ ಎಂ . ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯, ಶಕ ವರ್ಷ ೧೯೪೦) ನಂ . ೧೨೫೧ 
Part - III Bengaluru , Friday , August 10 , 2018 (Shravana 19 , Shaka Varsha 1940 ) No . 1251 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಪ್ರಪತ್ತ - 1 
[8(1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 

ಚುನಾವಣೆ. ಸಿಆರ್ .59 / 3 / 2018 - 19 ದಿನಾಂಕ:10 .08. 2018 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಳ್ಳಕೆರೆ 
ನಗರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ನಗರಸಭೆಯ ವಿವಿಧ ವಾರ್ಡ್‌ಗಳಿಂದ 
ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ವಿ.ಜ್ಯೋತ್ಸ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

17. 08. 2018 ( ಶುಕ್ರವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18.08.2018 (ಶನಿವಾರ) 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : | 20.08.2018 (ಸೋಮವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ : 

29 . 08.2018 ( ಬುಧವಾರ) 
(ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

31. 08 .2018 ( ಶುಕ್ರವಾರ) 
(ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
6 . | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8. 00 ಗಂಟೆಯಿಂದ 

03 . 09 .2018 (ಸೋಮವಾರ) 
(ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
7. | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ : 

03. 09 .2018 (ಸೋಮವಾರ) 
ದಿನಾಂಕ ಮತ್ತು ದಿನ 


( ವಿ. ವಿ .ಜ್ಯೋತ್ಸ) 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಅನುಬಂಧ 

ಚಳ್ಳಕೆರೆ ನಗರಸಭೆ 
ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 
- 2 


ಪ್ರವರ್ಗ /ಮೀಸಲಾತಿ 


3 


ಹಿಂದುಳಿದ ವರ್ಗ ( ಎ) ಮಹಿಳೆ | 


ಮೈರಾಡ ಕಾಲೋನಿ ಹಾಗೂ ಕಾಟಪ್ಪನಹಟ್ಟಿ 


ಸಾಮಾನ್ಯ 


ಕಾಟಪ್ಪನಹಟ್ಟಿ, ಗೊಲ್ಲರಹಟ್ಟಿ ಹಾಗೂ ಬೋವಿ 

ಕಾಲೋನಿ 


ಪರಿಶಿಷ್ಟ ಪಂಗಡ 


ಹಳೇ ಟೌನ್ ಹಾಗೂ ಪಾದಗಟ್ಟೆ 


4 


. 


ಸಾಮಾನ್ಯ 


ಹಳೇ ಟೌನ್, ಹಳೇ ಬಿ.ಡಿ.ಓ ಕಛೇರಿ ಹಾಗೂ 

ತೇರು ಬೀದಿ 


ಹಿಂದುಳಿದ ವರ್ಗ ( ಎ) 


ಗರ ಹಾಗೂ ಡಿ . ಎಸ್. ನಗರ 


ಸಾಮಾನ್ಯ ಮಹಿಳೆ 


ಚಿತ್ರಯ್ಯನಹಟ್ಟಿ 


ಸಾಮಾನ್ಯ 


ಚಿತ್ರಯ್ಯನಹಟ್ಟಿ 


ಪರಿಶಿಷ್ಟ ಪಂಗಡ ಮಹಿಳೆ 


ಶಾಂತಿ ನಗರ ಹಾಗೂ ರಹೀಂ ನಗರ 


9 


ಸಾಮಾನ್ಯ 


ಅಸರ್ ಮೊಹಲ್ಲಾ, ಉಡುಸಲಮ್ಮನ ಬೀದಿ 
ಹಾಗೂ ಬಿ .ಕೆ. ಟಿ ಮಿಲ್ ಕಾಂಪೌಂಡ್ ಹತ್ತಿರ 

- 10 
ವಾಲ್ಮೀಕಿ ನಗರ ಹಾಗೂ ಹೊಸಬೇಡರಹಟ್ಟಿ 


ಸಾಮಾನ್ಯ ಮಹಿಳೆ 


ಸಾಮಾನ್ಯ 


ಟಿ. ಅರ್ . ನಗರ ಹಾಗೂ ಹೌಸಿಂಗ್ ಬೋರ್ಡ್ 

ಕಾಲೋನಿ 

12 
ಟಿ.ಅರ್. ನಗರ ಹಾಗೂ ಎಲ್. ಐ . ಸಿ. ಆಫೀಸ್ ರಸ್ತೆ 

13 
ಜ್ಯೋತಿ ಪ್ರಕಾಶ್ ಹೋಟೆಲ್, ಸಾರ್ವಜನಿಕ ಆಸ್ಪತ್ರೆ 
ಹಾಗೂ ತಾಲ್ಲೂಕು ಕಛೇರಿ ಹಿಂಭಾಗ 

14 
ಗಾಂಧಿನಗರ 


ಸಾಮಾನ್ಯ 
ಪರಿಶಿಷ್ಟ ಪಂಗಡ ಮಹಿಳೆ 


ಪರಿಶಿಷ್ಟ ಪಂಗಡ 


ಸಾಮಾನ್ಯ ಮಹಿಳೆ 


ಗಾಂಧಿನಗರ 

16 
ಗುಮಾಸ್ತರ ಬೀದಿ, ಜನತಾ ಕಾಲೋನಿ ಹಾಗೂ 

ಅಂಬೇಡ್ಕರ್ ಭವನ 


ಪರಿಶಿಷ್ಟ ಪಂಗಡ ಮಹಿಳೆ 


ಪರಿಶಿಷ್ಟ ಜಾತಿ ಮಹಿಳೆ 


ಜನತಾ ಕಾಲೋನಿ ಹಾಗೂ ಅಂಬೇಡ್ಕರ್ ಭವನ 

18 
ಅಂಬೇಡ್ಕರ್ ನಗರ 


ಸಾಮಾನ್ಯ 


ವಾರ್ಡ್ ಸಂಖ್ಯೆ 
ಮತ್ತು ಹೆಸರು 


ಪ್ರವರ್ಗ /ಮೀಸಲಾತಿ 
ಪರಿಶಿಷ್ಟ ಪಂಗಡ ಮಹಿಳೆ 


19 


ವಿದ್ಧಲ ನಗರ 

20 
ಕೊರಚರ ಹಟ್ಟಿ ಹಾಗೂ ಇಂದಿರಾ ನಗರ 


ಪರಿಶಿಷ್ಟ ಜಾತಿ ಮಹಿಳೆ 


ಸಾಮಾನ್ಯ ಮಹಿಳೆ 


ಕುಬೇರ ನಗರ 


ಸಾಮಾನ್ಯ ಮಹಿಳೆ 


ಗಾಂಧಿ ನಗರ 


23 . 


ಪರಿಶಿಷ್ಟ ಪಂಗಡ 


ಗಾಂಧಿ ನಗರ 

24 
ಹಳೇಟೌನ್ ಹಾಗೂ ಜಗಜೀನವರಾಂ ನಗರ 


ಸಾಮಾನ್ಯ ಮಹಿಳೆ 


25 


ಪರಿಶಿಷ್ಟ 


ಮದಕರಿನಗರ 


26 


ಸಾಮಾನ್ಯ 


ಮದಕರಿನಗರ 


27 


ಪರಿಶಿಷ್ಟ ಪಂಗಡ 


ಪರಿಶಿಷ್ಟ ಜಾತಿ 


ಮದಕರಿನಗರ ಹಾಗೂ ವಾಸವಿ ಕಾಲೋನಿ 

28 
ಗಾಂಧಿ ನಗರ 

29 
ಆಂಬೇಡ್ಕರ್ ನಗರ ಹಾಗೂ ವಿದ್ಧಲ ನಗರ 


ಪರಿಶಿಷ್ಟ ಜಾತಿ 
ಸಾಮಾನ್ಯ ಮಹಿಳೆ 


30 


ಟಿ. ಅರ್. ನಗರ 

31 
ಸೂಜಿಮಲ್ಲೇಶ್ವರ ನಗರ 


ಸಾಮಾನ್ಯ ಮಹಿಳೆ 


( ವಿ . ವಿ .ಜ್ಯೋತ್ಸವ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, (ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦, ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) ( ನಂ . ೧೨೫೨ 

Bengaluru , Friday , August 10 , 2018 (Shravana 19 , Shaka Varsha 1940 ) No. 1252 
- ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ 

ಪ್ರಪತ್ತ - 1 
[8 (1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 

ಚುನಾವಣೆ.ಸಿಆರ್‌. 59 / 3 / 2018 - 19 ದಿನಾಂಕ:10. 08. 2018 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಿತ್ರದುರ್ಗ 
ನಗರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ನಗರಸಭೆಯ ವಿವಿಧ ವಾರ್ಡ್‌ಗಳಿಂದ 
ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ . ವಿ.ಜ್ಯೋತ್ಸ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 

17. 08.2018 ( ಶುಕ್ರವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18.08.2018 ( ಶನಿವಾರ) - 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : 1 20.08.2018 (ಸೋಮವಾರ) . 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ : 

29.08. 2018 ( ಬುಧವಾರ) 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
| ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

31. 08 . 2018 ( ಶುಕ್ರವಾರ) 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ 

03. 09 .2018 (ಸೋಮವಾರ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

03. 09 . 2018 (ಸೋಮವಾರ) 
ದಿನಾಂಕ ಮತ್ತು ದಿನ 


( ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಅನುಬಂಧ 

ಚಿತ್ರದುರ್ಗ ನಗರಸಭೆ 
- ಕ್ರ. ಸಂ | ವಾರ್ಡ್ ಸಂಖ್ಯೆ ಮತ್ತು ಹೆಸರು | 

ಮೀಸಲಾತಿ 
- 2 
ವಾರ್ಡ್ 1 

ಪರಿಶಿಷ್ಟ ಪಂಗಡ 
ವಾರ್ಡ್ 2 

ಹಿಂದುಳಿದ ವರ್ಗ - ಎ ಮಹಿಳೆ 
ವಾರ್ಡ್ 3 

ಹಿಂದುಳಿದ ವರ್ಗ - ಎ ಮಹಿಳೆ 
ವಾರ್ಡ್ 4 

ಸಾಮಾನ್ಯ 
ವಾರ್ಡ್ 5 ಸಾಮಾನ್ಯ 
ವಾರ್ಡ್ 6 

ಸಾಮಾನ್ಯ ಮಹಿಳೆ 
ವಾರ್ಡ್ 7 ಸಾಮಾನ್ಯ ಮಹಿಳೆ 
ವಾರ್ಡ್ 8 

ಸಾಮಾನ್ಯ 
ವಾರ್ಡ್ 9 ಸಾಮಾನ್ಯ ಮಹಿಳೆ 
ವಾರ್ಡ್ 10 | ಪರಿಶಿಷ್ಟ ಜಾತಿ ಮಹಿಳೆ 
ವಾರ್ಡ್ 11 

ಹಿಂದುಳಿದ ವರ್ಗ ( ಬಿ ) ಮಹಿಳೆ 
ವಾರ್ಡ್ 12 

ಸಾಮಾನ್ಯ ಮಹಿಳೆ 
ವಾರ್ಡ್ 13 | 

ಪರಿಶಿಷ್ಟ ಜಾತಿ ಮಹಿಳೆ 
ವಾರ್ಡ್ 14 

ಹಿಂದುಳಿದ ವರ್ಗ - ಬಿ | 
ವಾರ್ಡ್ 15 

ಹಿಂದುಳಿದ ವರ್ಗ - ಎ 
ವಾರ್ಡ್ 16 

ಸಾಮಾನ್ಯ 
ವಾರ್ಡ್ 17 ಸಾಮಾನ್ಯ 
ವಾರ್ಡ್ 18 ಸಾಮಾನ್ಯ 
ವಾರ್ಡ್ 19 

ಪರಿಶಿಷ್ಟ ಪಂಗಡ ಮಹಿಳೆ 
ವಾರ್ಡ್ 20 

ಸಾಮಾನ್ಯ ಮಹಿಳೆ | 
ವಾರ್ಡ್ 21 

ಸಾಮಾನ್ಯ ಮಹಿಳೆ 
ವಾರ್ಡ್ 22 

ಹಿಂದುಳಿದ ವರ್ಗ - ಎ 
ವಾರ್ಡ್ 23 

ಸಾಮಾನ್ಯ 
ವಾರ್ಡ್ 24 

ಸಾಮಾನ್ಯ 
ವಾರ್ಡ್ 25 

ಹಿಂದುಳಿದ ವರ್ಗ - ಎ 
26 | ವಾರ್ಡ್ 26 

ಸಾಮಾನ್ಯ ಮಹಿಳೆ 
27 ವಾರ್ಡ್ 27 

ಸಾಮಾನ್ಯ 
ವಾರ್ಡ್ 28 ] ಹಿಂದುಳಿದ ವರ್ಗ - ಎ ಮಹಿಳೆ 
ವಾರ್ಡ್ 29 ( ಸಾಮಾನ್ಯ ಮಹಿಳೆ 
ವಾರ್ಡ್ 30 

ಪರಿಶಿಷ್ಟ ಜಾತಿ 
ವಾರ್ಡ್ 31 

ಪರಿಶಿಷ್ಟ ಪಂಗಡ 
ವಾರ್ಡ್ 32 

ಪರಿಶಿಷ್ಟ ಜಾತಿ ಮಹಿಳೆ 
ವಾರ್ಡ್ 33 

ಸಾಮಾನ್ಯ ಮಹಿಳೆ 
ವಾರ್ಡ್ 34 | ಪರಿಶಿಷ್ಟ ಜಾತಿ 
ವಾರ್ಡ್ 35 

ಪರಿಶಿಷ್ಟ ಜಾತಿ 


28 


| 


29 


( ವಿ. ವಿ.ಜ್ಯೋತ್ಸ) 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ (ಶ್ರಾವಣ ೧೯, ಶಕ ವರ್ಷ ೧೯೪೦) ನಂ . ೧೨೫೩ 
Part - III 

Bengaluru , Friday , August 10 , 2018 (Shravana 19 , Shaka Varsha 1940 ) No . 1253 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಪ್ರಪತ್ತ - 1 
[8 (1) ನೇ ನಿಯಮವನ್ನು ನೋಡಿ] 

ಅಧಿಸೂಚನೆ 

ಚುನಾವಣೆ.ಸಿಆರ್‌ .59 / 6 / 2018 - 19 ದಿನಾಂಕ:10.08. 2018 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಹೊಸದುರ್ಗ ಪುರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಅಧಿಸೂಚನೆಯ ಅನುಬಂಧದಲ್ಲಿ ಹೇಳಿದ ಸದರಿ ಪುರಸಭೆಯ ವಿವಿಧ 
ವಾರ್ಡ್‌ಗಳಿಂದ ತುಂಬಲು ಚುನಾವಣೆ ನಡೆಸಬೇಕಾಗಿರುತ್ತದೆ. 

ಈಗ 1977 ಕರ್ನಾಟಕ ಮುನಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 8ನೇ ನಿಯಮದ ಅನುಸಾರವಾಗಿ 
ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ. ವಿ .ಜ್ಯೋತ್ಸ ಭಾ . ಆ . ಸೇ ಎಂಬ ಹೆಸರಿನ ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ 
ಕೆಳಕಂಡ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

17.08.2018 ( ಶುಕ್ರವಾರ) | 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

18.08.2018 ( ಶನಿವಾರ) 
3. |ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : | 20.08.2018 (ಸೋಮವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ : | 

29 .08.2018 ( ಬುಧವಾರ) 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) . 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

31 . 08 .2018 ( ಶುಕ್ರವಾರ) 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
6. ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ 

03. 09.2018 (ಸೋಮವಾರ) 
(ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ : | 

03. 09 . 2018 (ಸೋಮವಾರ) 
ದಿನಾಂಕ ಮತ್ತು ದಿನ 


( ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಅನುಬಂಧ 
ಹೊಸದುರ್ಗ ಪುರಸಭೆ 


ಕ್ರ. ಸಂ 


ವಾರ್ಡ್ ಸಂಖ್ಯೆ ಮತ್ತು 

ಮೀಸಲಾತಿ 
ಹೆಸರು 

2 
ವಾರ್ಡ್ 1 | ಪರಿಶಿಷ್ಟ ಜಾತಿ 
ವಾರ್ಡ್ 2 

ಸಾಮಾನ, ಮಹಿಳೆ 
ವಾರ್ಡ್ 3 | ( ಹಿಂದುಳಿದ ವರ್ಗ ( ಎ) ಮಹಿಳೆ 
ವಾರ್ಡ್ 4 ಸಾಮಾನ್ಯ ಮಹಿಳೆ 
ವಾರ್ಡ್ 5 ಪರಿಶಿಷ್ಟ ಜಾತಿ ಮಹಿಳೆ 
ವಾರ್ಡ್ 6 | ಹಿಂದುಳಿದ ವರ್ಗ ( ಎ) 
ವಾರ್ಡ್ 7 ಸಾಮಾನ್ಯ 
ವಾರ್ಡ್ 8 ಸಾಮಾನ್ಯ 
ವಾರ್ಡ್ 9 | ಹಿಂದುಳಿದ ವರ್ಗ - ಎ ಮಹಿಳೆ | 
ವಾರ್ಡ್ 10 | ಸಾಮಾನ್ಯ 
ವಾರ್ಡ್ 11 ಸಾಮಾನ್ಯ 
ವಾರ್ಡ್ 12 

ಸಾಮಾ 

ಮಹಿಳೆ 
ವಾರ್ಡ್ 13 ಹಿಂದುಳಿದ ವರ್ಗ - ಎ 
ವಾರ್ಡ್ 14 ಹಿಂದುಳಿದ ವರ್ಗ - ಎ ಮಹಿಳೆ 
* ವಾರ್ಡ್ 15 ಸಾಮಾನ್ಯ ಮಹಿಳೆ 
ವಾರ್ಡ್ 16 | ಪರಿಶಿಷ್ಟ ಜಾತಿ 
ವಾರ್ಡ್ 17 ಹಿಂದುಳಿದ ವರ್ಗ - ಬಿ 
ವಾರ್ಡ್ 18 | ಪರಿಶಿಷ್ಟ ಪಂಗಡ 
ವಾರ್ಡ್ 19 | ಸಾಮಾನ್ಯ ಮಹಿಳೆ 
ವಾರ್ಡ್ 20 

ಸಾಮಾನ್ಯ 
ವಾರ್ಡ್ 21 | ಸಾಮಾನ್ಯ ಮಹಿಳೆ 
ವಾರ್ಡ್ 22 ಸಾಮಾನ್ಯ 
ವಾರ್ಡ್ 23 | ಹಿಂದುಳಿದ ವರ್ಗ - ಎ 


17 


| 


| 
| 


21 


| 


| 


| 


( ವಿ. ವಿ.ಜ್ಯೋತ್ಸ) 
ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. (ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯ , ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 67 ಎಂಎಲ್ಆರ್ 2018(1), ಬೆಂಗಳೂರು, ದಿನಾಂಕ:10.08.2018 


ನಂ . ೧೨೫೫ 
No . 1255 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ :ನಅಇ 240 ಎಂಎಲ್ಆರ್ 2013 ದಿನಾಂಕ:02.02 .2015ರಲ್ಲಿ 
ಸಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ - 7ರ ಉಪಕಲಂ ( 2)(3) ಮತ್ತು (4) ರನ್ವಯ ಹಾಗೂ ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 13 ಶಾಸನ 2012 , ದಿನಾಂಕ:30. 08 . 2012 ( Karnataka Act No. 32 of 2012) ರನ್ವಯ 2011ರ 
ಜನಗಣತಿಯ ಆಧಾರದ ಮೇರೆಗೆ ಬಳ್ಳಾರಿ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು ಕರಡು 
ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ:ನಅಇ 67 ಎಂಎಲ್ಆರ್ 2018 (1), ದಿನಾಂಕ: 26.06.2018 ರನ್ನು 
ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ: 897 ರಲ್ಲಿ ದಿನಾಂಕ:26 .06.2018 ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 

ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ ( Karnataka Act No. 14 of 1977) ಕಲಂ - 7ರ 
ಉಪಕಲಂ (2 )( 3) ಮತ್ತು (4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಬಳ್ಳಾರಿ ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 


N 


1. ಬಳ್ಳಾರಿ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ: 39 (ಮೂವತ್ತೊಂಬತ್ತು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ 4 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ 5 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಜಿಲ್ಲೆ: ಬಳ್ಳಾರಿ 


ಅನುಬಂಧ 
ಬಳ್ಳಾರಿ ಮಹಾನಗರಪಾಲಿಕೆ 


ಕ ವಾರ್ಡ್ ದಿಕ್ಕುಗಳು 


ಸಂ . ಸಂಖ್ಯೆ 


ವಾರ್ಡಿನ ವ್ಯಾಪ್ತಿಯ ವಿವರ 


ಮೀಸಲಾತಿ 


| 1 | 


1 


ಪರಿಶಿಷ್ಟ ಜಾತಿ 


ಉತ್ತರ 


ಪೂರ್ವ 


ಹಳೇ ಶ್ರೀಧರ ಗಡ್ಡೆ ರಸ್ತೆ ಈಶಾನ್ಯ ಮೂಲೆಯಿಂದ ಸರ್ವೇ ನಂ .250 /ಪಿ , ರಿಂದ 
| ಉತ್ತರ ಪ್ರಾರಂಭಗೊಂಡು ಸರ್ವೇ ನಂ . 250 / ಪಿ ಈಶಾನ್ಯ ಮೂಲೆಯಿಂದ ಪೂರ್ವದಲ್ಲಿ 

ಮುಂದುವರೆದು 217/ ಪಿ ಕಪ್ಪಗಲ್ ರಸ್ತೆ ವಾಯುವ್ಯ ಮೂಲೆ ತಲುಪುವುದು. 
ದುರ್ಗಮ್ಮ ಗುಡಿ ವಾಯುವ್ಯ ಮೂಲೆಯಿಂದ ಪ್ರಾರಂಭಗೊಂಡು ಪಾರ್ವತಿ ನಗರ ಮುಖ್ಯ 

ರಸ್ತೆಯಲ್ಲಿ ಮುಂದುವರೆದು ತಾಳೂರು ಮುಖ್ಯ ರಸ್ತೆಯ ವಾಯುವ್ಯ ಮೂಲೆ (ಸೋನಿ 
ಪೂರ್ವ 

ಸೆಂಟರ್ ಮುಂದುಗಡೆ ) ತಾಳೂರು ರಸ್ತೆ ಬಲಭಾಗದಲ್ಲಿ ಮುಂದುವರೆದು ಎಲ್.ಎಲ್. ಸಿ . 

ಕಾಲುವೆ ಸರ್ವೇ ನಂ . 217 / ಪಿ ವಾಯುವ್ಯ ಮೂಲೆ ತಲುಪುವುದು. 
| 

ಅಂಬೇಡ್ಕರ್ ವೃತ್ತ ರೈಲ್ವೇ ಮೇಲುಸೇತುವೆ ಈಶಾನ್ಯ ಮೂಲೆಯಿಂದ ಪ್ರಾರಂಭಗೊಂಡು | 
ದಕ್ಷಿಣ ಪೂರ್ವದಿಂದ ಮುಂದುವರದು ರೈಲ್ವೆ ಸ್ಟೇಷನ್ ಗಡಿಗೆ ಚೆನ್ನಪ್ಪ ವೃತ್ತ ದುರ್ಗಮ್ಮ ಗುಡಿ 

ಕೆಳಸೇತುವೆ ಮಾರ್ಗವಾಗಿ ದುರ್ಗಮ್ಮ ದೇವಸ್ಥಾನದ ವಾಯುವ್ಯ ಮೂಲೆ ತಲುಪುವುದು. 
ಅಂಬೇಡ್ಕರ್ ವೃತ್ತ ಮೇಲುಸೇವೆ ವಾಯುವ್ಯ ಮೂಲೆಯಿಂದ ಪ್ರಾರಂಭಗೊಂಡು ಉತ್ತರಕ್ಕೆ 

ಸಿರುಗುಪ್ಪ ರಸ್ತೆ ಎಸ್. ಪಿ. ವೃತ್ತ, ಹಳೇ ಶ್ರೀಧರಗಡ್ಡೆ ಎಲ್.ಎಲ್.ಸಿ. ಕಾಲುವೆ ಮಾರ್ಗವಾಗಿ 
ಪಶ್ಚಿಮ 

ಮುಂದುವರೆದು ಹರಿಶ್ಚಂದ್ರ ನಗರ ರಸ್ತೆ ಹಾಗೂ ಸರ್ವೇ ನಂ . 250/ ಪಿ ಈಶಾನ್ಯ ಮೂಲೆ 
ತಲುಪುವುದು. 
ರಾಯಲ್ ವೃತ್ತ ಹಾಗೂ ಬೆಂಗಳೂರು ರಸ್ತೆ ಕೂಡುವ ಬಿಂದುವಿನ ಸ್ಥಳ ಮೌರ್ಯ ಸ್ವೀಟ್ 
ಅಂಗಡಿಯಿಂದ ಪಶ್ಚಿಮ ದಿಕ್ಕಿಗೆ ರಾ . ಹೆ.- 63ರ ಮಾರ್ಗವಾಗಿ ಮೋತಿ ವೃತ್ತದ ರೈಲ್ವೇ 
ಮೇಲ್ವೇತುವೆ ಕೆಳಗಿನ ರಾಯದುರ್ಗ ರೈಲು ಮಾರ್ಗದ ಬಿಮದುವಿನ ಕೂಡುವ ಸ್ಥಳವನ್ನು 
ಸೇರುವುದು . 
ರಾಯಲ್ ವೃತ್ತ ಹಾಗೂ ಬೆಂಗಳೂರು ರಸ್ತೆ ಕೂಡುವ ಬಿಂದುವಿನ ಸ್ಥಳ ಮೌರ್ಯ ಸ್ವೀಕಟ್ 
ಅಂಗಡಿಯಿಂದ ಕ್ಷಿಣ ದಿಕ್ಕಿಗೆ ಬೆಂಗಳೂರು ರಸ್ತೆ ಮಾರ್ಗವಾಗಿ ಬೆಂಗಳೂರು ರಸ್ತೆ ಹಾಗೂ 
ಕಾಳಮ್ಮ ರಸ್ತೆ ಕೂಡುವ ಸ್ಥಳದಲ್ಲಿ ಅನುಪಮ ಮೆಡಿಕಲ್ ಅಂಗಡಿವರೆಗೆ ಕೂಡುವ 
ಬಿಂದುವಿನ ಸ್ಥಳವನ್ನು ಸೇರುವುದು. 
ಬೆಂಗಳೂರು ರಸ್ತೆ ಹಾಗೂ ಕಾಳಮ್ಮ ರಸ್ತೆ ಕೂಡುವ ಬಿಂದುವಿನ ಸ್ಥಳ ಅನುಪಮ ಮೆಡಿಕಲ್ 
ಅಂಗಡಿಯಿಂದ ಪಶ್ಚಿಮ ದಿಕ್ಕಿಗೆ ಹೋಗುವ ಕಾಳಮ್ಮಕ ಬೀದಿ ಹಾಗೂ ಬ್ರಾಹ್ಮಣ ಬೀದಿ 
ಕೂಡುವ ಬಿಂದುವಿನ ಸ್ಥಳದಿಂದ ಪ್ರಶಾಂತ್ ಮೆಡಿಕಲ್ ಸ್ಟೋರ್, ಕಾಳಮ್ಮ ಬೀದಿ ಹಾಗೂ 
ಬ್ರಾಹ್ಮಣ ಬೀದಿ ಕೂಡುವ ಬಿಂದುವಿನ ಪ್ರಶಾಂತ್ ಮೆಡಿಕಲ್ ದಿಂದ ದಕ್ಷಿಣ ದಿಕ್ಕಿಗೆ ಬ್ರಾಹ್ಮಣ 
ಬೀದಿ ಮಾರ್ಗವಾಗಿ ತೇರು ಬೀದಿ ಹಾಗೂ ಬ್ರಾಹ್ಮಣ ಬೀದಿ ಕೂಡುವ ಬಿಂದುವಿನ 

ಸ್ಥಳವಾದ ಲಕ್ಷ್ಮೀ ಪೇಪರ್ ಮಾರ್ಟ್ ( ನಾಗೇಶ್ವರ ದೇವಸ್ಥಾನ) ವರೆಗಿನ ಕೂಡುವ 
| | 

ಬಿಂದುವಿನ ಸ್ಥಳದಿಂದ ಪಶ್ಚಿಮ ದಿಕ್ಕಿಗೆ ತೇರು ಬೀದಿ ರಸ್ತೆ ಮಾರ್ಗವಾಗಿ ತಿಯೋಪಿಜಿಕಲ್ 

ಲಾಡ್ಸ್ ಹಾಗೂ ತೇರು ಬೀದಿ ಕೂಡುವ ಬಿಂದುವಿನ ಸ್ಥಳ ಎನ್.ಎಕ್ಸ್ ಟೈಲರಿಂಗ್ ಅಂಗಡಿ 
ದಕ್ಷಿಣ ಕೂಡುವು ಸ್ಥಳದಿಂದ ದಕ್ಷಿಣಕ್ಕೆ ತಿಯಾಫಿಜಿಕಲ್ ಲಾಡ್ಸ್ ರಸ್ತೆ ಮಾರ್ಗವಾಗಿ ತಿರುಮಲ ಕೇಡಿ 

ಹಾಗೂ ತಿಯೋಪಿಜಿಕಲ್ ರಸ್ತೆ ಕೂಡುವ ಸ್ಥಳ ಕ್ರಿಷ್ಣ ಮನೆ ತಿರುಮಲ ಕೇಡಿ ರಸ್ತೆ ಮತ್ತು 
ತಿಯೋಫಿಜಿಕಲ್ ಲಾಡ್ ರಸ್ತೆಯ ಬಿಂದುವುನಿಂದ ಪಶ್ಚಿಮಕ್ಕೆ ತಿರುಮಲ ಕೇಡಿ ಮಾರ್ಗವಾಗಿ 
ತಿಉಮಲ ಕೇಡಿ ರಸ್ತೆ ಹಾಗೂ ಟಯಾಂಕ್ ಬಂಡೆ ರಸ್ತೆ ಕುಡುವ ಬಿಂದುವಿನ ಸ್ಥಳವಾದ 
ರಾಜ್ ಫ್ಯಾಷನ್ ಮನೆ( ಸವರಿಂಗ್ ಕೂಲ್ ಡ್ರಿಂಕ್ಸ್ ) ಯಿಂದ ಪಶ್ಚಿಮ ದಿಕ್ಕಿನ ಮಾರ್ಗವಾಗಿ 
ಟ್ಯಾಂಕ್ ಬಮಡ್ ರಸ್ತೆ ಕ್ರಾಸ್ ಮಾಡುವ ಮೂಲಕ ಕೆ.ಎಸ್.ಆರ್. ಟಿ. ಸಿ. ಬಸ್ ನಿಲ್ದಾಣ 
ಹಾಗೂ ರಂಗ ಮಂದಿರದ ಮಧ್ಯದಲ್ಲಿನ ರಸ್ತೆಯಿಂದ ರಂಗಮಂದಿರ ಕಾಂಪೌಂಡ್ 
ಮಾರ್ಗವಾಗಿ ರಾಯದುರ್ಗ ರೈಲು ಮಾರ್ಗ , ಕೂಡುವ ಬಿಂದುವಿನ ಸ್ಥಳ ಎಫ್. ಪಿ.ಎ .ಐ . 
ಸೇರುವುದು. 
ಕೆ.ಎಸ್. ಆರ್. ಟಿ. ಸಿ. ಬಸ್ ನಿಲ್ದಾಣ ಮತ್ತು ರಂಗಮಂದಿರ ಮಧ್ಯದಲ್ಲಿ ರಸ್ತೆ ಹಾಗೂ 
ರಾಯದುರ್ಗ ರೈಲ್ವೇ ಮಾರ್ಗ ಕೂಡುವ ಬಿಂದುವಿನ ಸ್ಥಳ ಎಫ್. ಪಿ . ಎ . ಐ . ರಿಂದ ಉತ್ತರ 
ದಿಕ್ಕಿಗೆ ರಾಯದುರ್ಗ ರೈಲು ಮಾರ್ಗವಾಗಿ ಮೋತಿ ರೈಲ್ವೇ ಮೇಲು ಸೇತುವೆ ರಾ . ಹೆ.-63 
ರಸ್ತೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 


| 2 | 


2 


ಹಿಂದುಳಿದ 
ವರ್ಗ ( ಎ) 
ಮಹಿಳೆ 


ಪಶ್ಚಿಮ 


| 3 | 


3 


ಬೆಂಗಳೂರು ರಸ್ತೆ ಮತ್ತು ತೇರು ಬೀದಿ ಕೂಡುವ ಬಿಂದುವಿನ ಸ್ಥಳ ಸಂದೇಶ್ ಬಿಲ್ಲಿಂಗ್ 
ಸ್ಥಳದಿಂದ ಪಶ್ಚಿಮ ದಿಕ್ಕಿಗೆ ತೇರು ಬೀದಿ ರಸ್ತೆ ಮಾರ್ಗವಾಗಿ ತಿಯೋಫಿಜಿಕಲ್ ಲಾಡ್ ಬೀದಿ 
ಮತ್ತು ತೇರು ಬೀದಿ ಕೂಡುವ ಬಿಂದುವಿನ ಸ್ಥಳವಾದ ಮಾರುತಿ ಮ್ಯಾನ್ ಫಕ್ಟರರ್ಸ್ ರಿಂದ 

ದಕ್ಷಿಣ ದಿಕ್ಕಿಗೆ ತಿಯೋಫಿಜಿಕಲ್ ಲಾಡ್ಸ್ ರಸ್ತೆ ಮಾರ್ಗವಾಗಿ ತಿರುಮಲ ಕೇಡಿ ರಸ್ತೆ ಕೂಡುವ 
ಉತ್ತರ ಬಿಂದುವಿನ ಸ್ಥಳ ಪಂಪನಗೌಡ ಬಿಲ್ಲಿಂಗ್ ಸ್ಥಳದವರೆಗೆ ಮುಂದುವರೆದು ತಿರುಮಲಕೇಡಿ ರಸ್ತೆ 

ಪಶ್ಚಿಮ ದಿಕ್ಕಿನ ಮಾರ್ಗವಾಗಿ ಟ್ಯಾಂಕ್ ಬಂಡ್ ರಸ್ತೆ ಹಾಗೂ ತಿರುಮಲ ಕೇಡಿ ರಸ್ತೆ 
ಕೂಡುವ ಬಿಂದುವಿನ ಸಥಳದಿಂದ ಟ್ಯಾಂಕ್ ಬಂಡೆ ರಸ್ತೆ ಕ್ರಾಸ್ ಮಾಡಿ ಕೆ.ಎಸ್. ಆರ್. ಟಿ. ಸಿ . 
ಬಸ್ ನಿಲ್ದಾಣ ಮತ್ತು ರಂಗಮಂದಿರ ಮಧ್ಯದ ಭಾಗ ರಸ್ತೆ ಮಾರ್ಗವಾಗಿ ರಸ್ತೆ ರೈಲು 
ಮಾರ್ಗದ ಎಫ್. ಪಿ. ಎ. ಐ . ವರೆಗೆ, 
ಬೆಂಗಳೂರು ರಸ್ತೆ ಹಾಗೂ ತೇರು ಬೀದಿ ಕೂಡುವ ಬಿಂದುವಿನ ಸ್ಥಳ ನಂದೀಶ್ ಬಿಲ್ಡಿಂಗ್ | 
ಸ್ಥಳದಿಂದ ದಕ್ಷಿಣ ದಿಕ್ಕಿಗೆ ಬೆಂಗಳೂರು ರಸ್ತೆ ಮಾರ್ಗವಾಗಿ ಬೆಂಗಳೂರು ರಸ್ತೆ ಮತ್ತು 
ಕಮೇಲ ರಸ್ತೆ ಕೂಡುವ ಬಿಂದುವಿನ ಸ್ಥಳವಾದ ಗೌಸಿಯಾ ಬೇಗಂ ಬಿಲ್ಲಿಂಗ್ ವರೆಗೆ , 
ಮುಂದುವರೆದು ಕಮೇಲ ರಸ್ತೆ ಮಾರ್ಗವಾಗಿ ಪೂರ್ವ ದಿಕ್ಕಿಗೆ ಕಮೇಲ ರಸ್ತೆ ಹಾಗೂ 

ಕೊರಚಗೇರಿ ಮುಖ್ಯ ರಸ್ತೆ ಕೂಡುವ ಬಿಂದುವಿನ ಸ್ಥಳವಾದ ಆಲ್ ಅನ್ವರ್ - ಇದಾರೆ - ಇ 
| ಶರಿಯಾ ಬಿಲ್ಲಿಂಗ್‌ವರೆಗೆ ಮುಂದುವರೆದು ದಕ್ಷಿಣ ದಿಕ್ಕಿಗೆ ಕೊರಚಗೇರಿ ಮುಖ್ಯ ರಸ್ತೆ | 

ಸಾಮಾನ್ಯ 
ಮಾರ್ಗವಾಗಿ ಕಡಕ್ ಗಲ್ಲಿ ಹಾಗೂ ಕೊರಚಗೇರಿ ರಸ್ತೆಯಲ್ಲಿರುವ ಲೋಕೇಶ್ ಮನೆ 
ಪೂರ್ವ 

ಕೂಡುವ ಬಿಂದುವಿನ ಸ್ಥಳದವರೆಗೆ ಮತ್ತು ಪಶ್ಚಿಮ ದಿಕ್ಕಿನ ಕಡಕ್ ಗಲ್ಲಿ ರಸ್ತೆ ಹಾಗೂ 
ಕೊಲ್ಲಾಪುರಮ್ಮ ದೇವಸ್ಥಾನ ರಸ್ತೆ ಮಾರ್ಗವಾಗಿ ಸುಲೇಮಾನ್ ಖಾನ್ ಬೀದಿಯ ವಡ್ಡ 
ಹನುಮಂತಪ್ಪ ಮನೆವರೆಗೆ ಮುಂದುವರೆದ ಪಶ್ಚಿಮ ದಿಕ್ಕಿಗೆ ಸುಲೇಮಾನ್ ಖಾನ್ ಬೀದಿ 
ಮಾರ್ಗವಾಗಿ ಸುಲೇಮಾನ್ ಖಾನ್ ಬೀದಿ ಹಾಗೂ ಬೆಂಗಳೂರು ರಸ್ತೆ ಕೂಡುವ 
ಬಿಂದುವಿನ ಸ್ಥಳವಾದ ಸಾನಿಯ ಹಜ್ ಸರ್ವಿಸಸ್ ಬಿಲ್ಲಿಂಗ್ ಮುಂದುವರೆದು ದಕ್ಷಿಣ ದಿಕ್ಕಿನ 
ಬೆಂಗಳೂರು ರಸ್ತೆ ಮಾರ್ಗವಾಗಿ ಟ್ಯಾಂಕ್ ಬಂಡ್ ರಸ್ತೆ ಹಾಗೂ ಬೆಂಗಳೂರು ರಸ್ತೆ 
ಕೂಡುವ ಬಿಂದುವಿನ ಸ್ಥಳ ವೆಂಕಟೇಶ್ ಗೌಡ ಬಿಲ್ಲಿಂಗ್ ವರೆಗೆ (ಎ. ಪಿ. ಎಂ .ಸಿ. ವೃತ್ತ) 

ಎ . ಪಿ. ಎಂ .ಸಿ.ವೃತ್ತದಿಂದ ಟ್ಯಾಂಕ್ ಬಂಡ್ ರಸ್ತೆ ಕೂಡುವ ಬಿಂದುವಿನ ಸ್ಥಳದಿಂದ ಪಶ್ಚಿಮ 
ದಕ್ಷಿಣ ದಿಕ್ಕಿಗೆ ಟ್ಯಾಂಕ್ ಬಂಡ್ ರಸ್ತೆ ಮಾರ್ಗವಾಗಿ ಮುಸ್ಲಿಂ ಸ್ಮಶಾನ ಕಾಂಪೌಂಡ್ ಗೋಡೆಯಿಂದ 

ರಾಯದುರ್ಗ ರೈಲು ಮಾರ್ಗ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 

ರಾಯದುರ್ಗ ರೈಲ್ವೆ ಮಾರ್ಗ ಮುಸ್ಲಿಂ ಸ್ಮಶಾನ ಕಾಂಪೌಂಡ್ ಗೋಡೆಯ ಉತ್ತರ ದಿಕ್ಕಿಗೆ | 
ಪಶ್ಚಿಮ ರಾಯದುರ್ಗ ರೈಲ್ವೇ ಮಾರ್ಗದ ಮಾರ್ಗವಾಗಿ ಕೆ.ಎಸ್.ಆರ್. ಟಿ. ಸಿ. ಹಾಗೂ ರಂಗಮಂದಿರ 

ಮಧ್ಯದ ರಸ್ತೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 
ಎ. ಪಿ. ಎಂ .ಸಿ. ಸರ್ಕಲ್ ಹಾಗೂ ಟ್ಯಾಂಕ್ ಬಂಡ್ ರಸ್ತೆ ಕೂಡುವ ಬಿಂದು ಸ್ಥಳದಿಂದ ಉತ್ತರ 
ದಿಕ್ಕಿನ ರಾಯದುರ್ಗ ರೈಲ್ವೆ ಮಾರ್ಗವಾಗಿ ಈಶಾನ್ಯ ಮೂಲೆಯ ಸರ್ವೇ ನಂ .964 , 
ಮುಂದುವರೆದು ಪಶ್ಚಿಮ ದಿಕ್ಕಿಗೆ ಸರ್ವೇ ನಂ . 964 ಮಾರ್ಗವಾಗಿ ಈದ್ಗಾ ಮೈದಾನದ 
ಕಾಂಪೌಂಡ್ ಗೋಡೆಯ ನೈರುತ್ಯ ಮೂಲೆವರೆಗೆ ಮುಂದುವರೆದು ದಕ್ಷಿಣ ದಿಕ್ಕಿಗೆ ಇದ್ದಾ 

ಮೈದಾನದ ಕಾಂಪೌಂಡ್ ಗೋಡೆ ಮಾರ್ಗವಾಗಿ ಲಿಂಗಾಯಿತ ಸ್ಮಶಾನದವರೆಗೆ 
ಉತ್ತರ 

ಮುಂದುವರೆದು ಪಶ್ಚಿಮ ದಿಕ್ಕಿಗೆ ಲಿಂಗಾಯಿತ ಸ್ಮಶಾನದ ಉತ್ತರ ದಿಕ್ಕಿನ ಕಾಂಪೌಂಡ್ 
ಗೋಡೆ, ಮುಂದುವರೆದು ದಕ್ಷಿಣ ದಿಕ್ಕಿಗೆ ಹಳೇ ಬೈಪಾಸ್ ರಸ್ತೆ ಕೂಡುವ ಬಿಂದುವಿನ ಸ್ಥಳ , 
ಮುಂದುವರೆಗೆ ದಕ್ಷಿಣ ದಿಕ್ಕಿಗೆ ಸರ್ವೇ ನಂ .1058 ರ ಮಾರ್ಗವಾಗಿ ಪಶ್ಚಿಮ ದಿಕ್ಕಿನ ನಗರ 
ಪಾಲಿಕೆ ಸರಹದ್ದು ಸರ್ವೇ ನಂ .1054 & 1076 ಮತ್ತು ವಾಯುವ್ಯ ಮೂಲೆಯ ಸರ್ವೇ 
ನಂ .1014 ಕೂಡುವ ಸ್ಥಳ ಸೇರುವುದು 

ಪರಿಶಿಷ್ಟ ಜಾತಿ 
ಎ. ಪಿ. ಎಂ .ಸಿ. ವೃತ್ತ ಹಾಗೂ ರಾಯದುರ್ಗ ರೈಲ್ವೆ ಮಾರ್ಗ ಕೂಡುವ ಬಿಂದುವಿನ | ಮಹಿಳೆ 
ಸ್ಥಳದಿಂದ ದಕ್ಷಿಣ ರಾಯದುರ್ಗ ರೈಲ್ವೆ ಮಾರ್ಗವಾಗಿ ಹಲಕುಂದಿ ಮಠ ನಗರ ಪಾಲಿಕೆ 
ಸರಹದ್ದು ಸರ್ವೇ ನಂ .80 ಕೂಡುವ ಸ್ಥಳ ಸೇರುವುದು. 


| 4 | 


4 | 


(ಪೂರ್ವ 


ರಾಯದುರ್ಗ ರೈಲ್ವೆ ಮಾರ್ಗ ಹಾಗೂ ಹಲಕುಂದಿ ಮಠ ಕೂಡುವ ಸ್ಥಳ ಬಿಂದುವಿನ ಸ್ಥಳ | 
ದಕ್ಷಿಣ ಸರ್ವೇ ನಂ . 80 ,138,137,135 ಪಶ್ಚಿಮ ದಿಕ್ಕಿನ ಮಾರ್ಗವಾಗಿ ಪಾಲಿಕೆ ಸರಹದ್ದು ಸರ್ವೇ 

ನಂ .1088 ಕುಡುವ ಬಿಂದುವಿನ ಸ್ಥಳವನ್ನು ಸೇಉರುವುದು. 

ಸರ್ವೇ ನಂ .1088 ಪಾಲಿಕೆ ಸರಹದ್ದು ಕೂಡುವ ಸ್ಥಳದಿಂದ ದಿಕ್ಕಿಗೆ ಸರ್ವೇ ನಂ .1068 ರಿಂದ 
ಪಶ್ಚಿಮ | ಮುಂದುವರೆದ ಪಶ್ಚಿಮ ದಿಕ್ಕಿನ ಸರ್ವೇ ನಂ .1067 / ,1066,1033,1106,1102 ಹಾಗೂ 

ನೈರುತ್ಯ ಮೂಲೆಯ ಸರ್ವೇ ನಂ .1101 ಮುಂದುವರೆದು ಉತ್ತರ ದಿಕ್ಕಿನ ಸರ್ವೇ 


| 5 | 


5 


ಪಶ್ಚಿಮ 


ನಂ . 1032 ,1033,1025,1019,1015 ಹಾಗೂ ಈಶಾನ್ಯ ಮೂಲೆಯ ಸರ್ವೇ ನಂ .501,1014 | 
ಸೇರುವುದು. 

ರಾಯದುರ್ಗ ರೈಲ್ವೆ ಮಾರ್ಗ ಮತ್ತು ರಾಜ ಕಾಲುವೆಯ ಕೂಡುವ ಸ್ಥಳದಿಂದ ಪೂರ್ವ 
ಉತ್ತರ ದಿಕ್ಕಿಗೆ ರಾಜ ಕಾಲುವೆ ಮಾರ್ಗವಾಗಿ ಆರ್‌.ಕೆ. ಮಿಲ್ ರಸ್ತೆ ಹಾಗೂ ರಾಜಕಾಲುವೆ ಕೂಡುವ 

ಬಿಂದುವಿನ ಸ್ಥಳವನ್ನು ಸೇರುವುದು. 
ರಾಜ ಕಾಲುವೆ ಮತ್ತು ಆರ್.ಕೆ. ಮಿಲ್ ರಸ್ತೆ ಕೂಡುವ ಬಿಂದುವಿನ ಸ್ಥಳದಿಂದ ದಕ್ಷಿಣ ದಿಕ್ಕಿಗೆ 
ಆರ್.ಕೆ.ಮಿಲ್ ರಸ್ತೆ ಮಾರ್ಗವಾಗಿ ಬೈಪಾಸ್ ರಸ್ತೆ ಹಾಗೂ ಆರ್.ಕೆ. ಮಿಲ್ ರಸ್ತೆ ಕೂಡುವ 
ಬಿಂದುವಿನಿಂದ ಪುನಃ ದಕ್ಷಿಣ ದಿಕ್ಕಿಗೆ ನಗರ ಸರಹದ್ದು ಸರ್ವೇ ನಂ .44,47 & 60 
ಮಾರ್ಗವಾಗಿ ಪಶ್ಚಿಮ ದಿಕ್ಕಿಗೆ ಸರ್ವೇ ನಂ .58 ಮುಂದುವರೆದು ದಕ್ಷಿಣ ದಿಕ್ಕಿನ ಸರ್ವೇ 
ನಂ . 217,215,213 ,212 & 208 ಪುನಃ ಪಶ್ಚಿಮ ದಿಕ್ಕಿನಿಂದ ಸರ್ವೇ ನಂ . ಏ72 , ಏ62 
ಮಾರ್ಗವಾಗಿ ಸರ್ವೇ ನಂ . ವರೆಗೆ ಮುಂದುವರೆದು ದಕ್ಷಿಣ ದಿಕ್ಕಿಗೆ ಸರ್ವೇ ನಂ . 
ಮಾರ್ಗವಾಗಿ ಆಗ್ನೆಯ ಮೂಲೆಯ ಸರ್ವೇ ನಂ . ವರೆಗೆ ಸ್ಥಳವನ್ನು ಸೇರುವುದು, 

ಪರಿಶಿಷ್ಟ 

ಪಂಗಡ 
ಆಗ್ನೆಯ ಮೂಲೆಯ ಸರ್ವೇ ನಂ . ಕೂಡುವ ಸ್ಥಳದಿಂದ ಪಶ್ಚಿಮ ದಿಕ್ಕಿನ ಸರ್ವೇ 
ನಂ .68,67,60,58 &51 ಮಾರ್ಗವಾಗಿ ಮುಂದುವರೆದು ಉತ್ತರ ದಿಕ್ಕಿಗೆ ಸರ್ವೇ 

ನಂ .50 ,51 ,49,48, 45 & 42ರ ಮಾರ್ಗವಾಗಿ ರಾಜ ಕಾಲುವೆ ಕೂಡುವ ಸ್ಥಳದವರೆಗೆ ಮನಃ 
ದಕ್ಷಿಣ 

ಪಶ್ಚಿಮ ದಿಕ್ಕಿಗೆ ಸರ್ವೇ ನಂ .34,12,13, 05,04,49,47 & 46ರ ಮಾರ್ಗವಾಗಿ ಬೆಂಗಳೂರು 
ರಸ್ತೆ ಹತ್ತಿರ ಹಲಕುಂದಿ ಮಠ ಹಾಗೂ ರಾಯದುರ್ಗ ರೈಲ್ವೆ ಮಾರ್ಗವಾಗಿ ಸರ್ವೇ ನಂ .60 
ಸ್ಥಳವನ್ನು ಸೇರುವುದು. 
ಹಲಕುಂದ ಮಠ ಹಾಗೂ ರಾಯದುರ್ಗ ರೈಲ್ವೆ ಮಾರ್ಗವಾಗಿ ಕೂಡುವ ಸ್ಥಳ ಸರ್ವೇ 
ನಂ . 60 ಉತ್ತರ ದಿಕ್ಕಿನ ರಾಯದುರ್ಗ ರೈಲ್ವೆ ಮಾರ್ಗವಾಗಿ ರಾಜಕಾಲುವೆ ಹಾಗೂ 
ರಾಯದುರ್ಗ ರೈಲ್ವೆ ಲೈನ್ ಕೂಡುವ ಸರ್ವೇ ನಂ .741 ಸ್ಥಳವನ್ನು ಸೇರುವುದು. 
ಬೆಂಗಳೂರು ರಸ್ತೆ ಹಾಗೂ ಸುಲೇಮಾನ್ ಖಾನ್ ಬೀದಿ ಕೂಡುವ ಬಿಂದುವಿನ ಸ್ಥಳ 
ಪಿಂಜಾರ್ ಮಕಾನ್ ನಿಂದ ಪೂರ್ವ ದಿಕ್ಕಿಗೆ ಹೋಗುವ ಕೊಲ್ಲಾಪುರಂ ದೇವಸ್ಥಾನ ಹಾಗೂ 

ಸುಲೇಮಾನ್ ಖಾನ್ ಬೀದಿ ಮಾರ್ಗವಾಗಿ ನಾರಾಯಣಪ್ಪ ಮನೆಯವರೆಗೆ ಪುನಃ ಉತ್ತರಕ್ಕೆ 
ಉತ್ತರ 

ಕೊಲ್ಲಾಪುರಂ ದೇವಸ್ಥಾನ ಹಾಗೂ ಕಡಕ್ ಗಲ್ಲಿ ಮಾರ್ಗವಾಗಿ ಸಲೀಂ ಬಿಲ್ಲಿಂಗ್ ವರೆಗೆ 
ಪೂರ್ವ ದಿಕ್ಕಿಗೆ ಮಾರ್ಗವಾಗಿ ಲೋಕೆಶ್ ಮನೆವರೆಗೆ, ಕೊರಚ ಮುಖ್ಯ ರಸ್ತೆಯ ಹಾಗೂ 
ಕಡಕ್ ಗಲ್ಲಿ ಕೂಡುವ ಬಿಂದುವಿನ ಸ್ಥಳ ಸೇರುವುದು . 
ಕೊರಚ ಗೇರಿ ಹಾಗೂ ಕಡಕ್ ಗಲ್ಲಿ ಕೂಡುವ ಬಿಂದುವಿನ ಸ್ಥಳ ಅನುಕಂಪವಾಗಿ ಲೋಕೇಶ್ 
ಮನೆಯಿಂದ ದಕ್ಷಿಣ ದಿಕ್ಕಿಗೆ ಕೊರಚ ಗೇರಿ ರಸ್ತೆ ಮಾರ್ಗವಾಗಿ ಎ. ಪಿ. ಎಂ .ಸಿ. ಪಕ್ಕದಲ್ಲಿ 
ಮಾರ್ಗವಾಗಿ ಪಿಂಜಾರ್ ಮಕಾನ್ ವರೆಗೆ ಪುನಃ ಪೂರ್ವ ದಿಕ್ಕಿಗೆ ಎ. ಪಿ. ಎಂ .ಸಿ. ಪಕ್ಕದಲ್ಲಿ 
ರಸ್ತೆಯಿಂದ ಇಂದಿರಾನಗರ ರಸ್ತೆ ಮಾರ್ಗವಾಗಿ ತಿಪ್ಪಯ್ಯ ಮನೆಯವರೆಗೆ, ಪುನಃ ದಕ್ಷಿಣ 

ಹಿಂದುಳಿದ 
ದಿಕ್ಕಿಗೆ ಇಂದಿರಾ ನಗರ ರಸ್ತೆ ಮಾರ್ಗವಾಗಿ ಬಳ್ಳಾರಪ್ಪ ಕಾಲೋನಿ ಮುಖ್ಯ ರಸ್ತೆವರೆಗೆ 

ವರ್ಗ ( ಬಿ) 
ಇಂದಿರಾನಗರ ಹಾಗೂ ಬಳ್ಳಾರಪ್ಪ ಕಾಲೋನಿ ಕೂಡುವ ಬಿಂದುವಿನ ಸ್ಥಳದಿಂದ ಶೇಖ್ 

ಮಹಿಳೆ 
ಪೂರ್ವ ಮದಾರ್ ಸಾಬ್ ಮನೆಯವರೆಗೆ, ಮುಂದುವರೆದು ಪೂರ್ವ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ 

ಬಳ್ಳಾರಪ್ಪ ಕಾಲೋನಿ ಮುಖ್ಯ ರಸ್ತೆ ಮಾರ್ಗವಾಗಿ ವೆಂಕಟೇಶ್ ಮನೆಯವರೆಗೆ, ಪುನಃ 
ಪೂರ್ವ ದಿಕ್ಕಿನಲ್ಲಿ ಬಳ್ಳಾರಪ್ಪ ಕಾಲೋನಿ ಮುಖ್ಯ ರಸ್ತೆ ಮಾರ್ಗವಾಗಿ ಈಶಾನ್ಯ ಮೂಲೆಯ 
ರಾಮಚಂದ್ರಪ್ಪ ಮನೆವರೆಗೆ, ಮನಃ ದಕ್ಷಿಣ ದಿಕ್ಕಿಗೆ ಬಳ್ಳಾರಪ್ಪ ಕಾಲೋನಿ ರಸ್ತೆ ಮಾರ್ಗವಾಗಿ 
ಶ್ರೀ ಸಾಯಿಪವನ್ ರೈಸ್ ಮಿಲ್, ಮನಃ ಪೂರ್ವ ದಿಕ್ಕಿಗೆ ಶ್ರೀ ಸಾಯಿ ಪವನ್ ರಸ್ತೆ 
ಮಾರ್ಗವಾಗಿ ಆರ್‌.ಕೆ. ಮಿಲ್ ರಸ್ತೆ ಹಾಗೂ ಶ್ರೀ ಸಾಯಿ ಪವನ್ ರೈಸ್ ಮಿಲ್ ರಸ್ತೆ ಖಲೀಲ್ 
ಮನೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು . 

ಆರ್‌.ಕೆ.ಮಿಲ್ ರಸ್ತೆ ಹಾಗೂ ರಾಜಾ ಕಾಲುವೆ ಕೂಡುವ ಬಿಂದುವಿನ ಸೇರುವುದು ಪಶ್ಚಿಮ 
ದಕ್ಷಿಣ ದಿಕ್ಕಿನಲ್ಲಿ ರಾಜಾ ಕಾಲುವೆ ಮಾರ್ಗವಾಗಿ ಬೆಂಗಳೂರು ರಸ್ತೆ ಹಾಗೂ ರಾಜಾ ಕಾಲುವೆ 

ಕೂಡುವ ಬಿಂದುವಿನ ಸ್ಥಳ ಸೇರುವುದು. 

ಬೆಂಗಳೂರು ರಸ್ತೆ ಹಾಗೂ ರಾಜಾ ಕಾಲುವೆ ಕೂಡುವ ಬಿಂದುವಿನ ಸ್ಥಳವನ್ನು ಪೂರ್ವದಿಕ್ಕಿಗೆ | 
ಪಶ್ಚಿಮ ಬೆಂಗಳೂರು ರಸ್ತೆ ಮಾರ್ಗವಾಗಿ ವಯಾ ಎ . ಪಿ. ಎಂ . ಸಿ. ವೃತ್ತ ಸುಲೇಮಾನ್ ಖಾನ್ ಬೀದಿ 

ಹಾಗೂ ಬೆಂಗಳೂರು ರಸ್ತೆ ಪಿಂಜಾರ್ ಮಕಾನ್ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 
ಬೆಂಗಳೂರು ರಸ್ತೆ ಹಾಗೂ ವಾಸುದೇವನಾಯ್ತು ಬೀದಿ ಕೂಡುವ ಬಿಂದುವಿನ ಅನ್ವರ್ ಭಾಷ | 
ಬಿಲ್ಲಿಂಗ್ ನಿಂದ ಮನಃ ಪೂರ್ವ ದಿಕ್ಕಿನಲ್ಲಿ ವಾಸುದೇವ ನಾಯ್ತು ಬೀದಿ ಮಾರ್ಗವಾಗಿ | 

* ಪರಿಶಿಷ್ಟ ಜಾತಿ 

ಮಹಿಳೆ 
ಗೋಪಿ ಚೆನ್ನಪ್ಪ ಬೀದಿ ಹಾಗೂ ವಾಸುದೇವನಾಯ್ತು ಬೀದಿ ಕೂಡುವ ಬಿಂದುವಿನ ಈಶಾನ್ಯ 


ಮೂಲೆಯ ರಾಧೆಶ್ಯಾಂಶಾರಡ ಮನೆಯವರೆಗೆ, ಪುನಃ ದಕ್ಷಿಣ ದಿಕ್ಕಿಗೆ ಗೋಪಿ ಚೆನ್ನಪ್ಪ ಬೀದಿ 
ಮಾರ್ಗವಾಗಿ ಕಮೇಲಾ ಮುಖ್ಯ ರಸ್ತೆ ಹಾಗೂ ಗೋಪಿ ಚೆನ್ನಪ್ಪ ಬೀದಿ ಕೂಡುವ ಬಿಂದುವಿನ 
ಸ್ಥಳ ಮಹಮ್ಮದ್ ಅಲಿ ಮನೆವರೆಗೆ, ಪುನಃ ಪೂರ್ವದಿಕ್ಕಿನಲ್ಲಿ ಕಮೇಲಾ ಮುಖ್ಯ ರಸ್ತೆ 
ಮಾರ್ಗವಾಗಿ, ಕಮೇಲಾ ಮುಖ್ಯ ರಸ್ತೆ ಹಾಗೂ ಆರ್‌.ಕೆ.ಮಿಲ್ ರಸ್ತೆ ( ಬಾಪೂಜಿ ನಗರ ) 
ಎಸ್.ಕೃಷ್ಣ ಮನೆವರೆಗೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು , 
ಕಮೇಲಾ ಮುಖ್ಯ ರಸ್ತೆ ಹಾಗೂ ಆರ್‌.ಕೆ.ಮಿಲ್ ರಸ್ತೆ ( ಬಾಪೂಜಿ ನಗರ) ಕೂಡುವ 

ಬಿಂದುವಿನ ಸ್ಥಳ ಈಶಾನ್ಯ ಮೂಲೆಯ ಎಸ್. ಕೃಷ್ಣ ಮನೆ, ದಕ್ಷಿಣ ದಿಕ್ಕಿನಲ್ಲಿ ಆರ್‌.ಕೆ.ಮಿಲ್ 
ಪೂರ್ವ 

ರಸ್ತೆ ಮಾರ್ಗವಾಗಿ ಆರ್‌.ಕೆ.ಮಿಲ್ ರಸ್ತೆ ಹಾಗೂ ಶ್ರೀ ಸಾಯಿ ಪವನ್ ರೈಸ್ ಮಿಲ್ ರಸ್ತೆ 
ಖಲೀಲ್ ಮನೆವರೆಗೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು, 
ಆರ್‌.ಕೆ.ಮಿಲ್ ರಸ್ತೆ ಹಾಗೂ ಶ್ರೀ ಸಾಯಿ ಪವನ್ ರೈಸ್ ಮಿಲ್ ರಸ್ತೆ ಮುಂಭಾಗದ ರಸ್ತೆ 
ಕೂಡುವ ಬಿಂದುವಿನ ಸ್ಥಳ ಪಶ್ಚಿಮ ದಿಕ್ಕಿನಲ್ಲಿ ಶ್ರೀ ಸಾಯಿ ಪವನ್ ರೈಸ್ ಮಿಲ್ 
ಮುಂಭಾಗ ಇರುವ ರಸ್ತೆ ಮಾರ್ಗವಾಗಿ ಬಳ್ಳಾರಪ್ಪ ಕಾಲೋನಿ ಶ್ರೀ ಸಾಯಿ ಪವನ್ ರೈಸ್ 
ಮಿಲ್ ಮುಂಭಾಗ ರಸ್ತೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು . 
ಶ್ರೀ ಸಾಯಿ ಪವನ್ ರೈಸ್ ಮಿಲ್ ರಸ್ತೆ ಹಾಗೂ ಬಳ್ಳಾರಪ್ಪ ಕಾಲೋನಿ ಕೂಡುವ 
ಬಿಂದುವಿನ ಸ್ಥಳದಿಂದ ಉತ್ತರ ದಿಕ್ಕಿನಲ್ಲಿ ಬಳ್ಳಾರಪ್ಪ ಕಾಲೋನಿ ಮುಖ್ಯ ರಸ್ತೆ ಮಾರ್ಗವಾಗಿ 
ಈಶಾನ್ಯ ಮೂಲೆಯ ರಾಮಚಂದ್ರಪ್ಪ ಮನೆ, ಪುನಃ ಪಸ್ವಿಮ ದಿಕ್ಕಿನಲ್ಲಿ ಬಳ್ಳಾರಪ್ಪ ಕಾಲೋನಿ 
ಮುಖ್ಯ ರಸ್ತೆ ಮಾರ್ಗವಾಗಿ ವೆಂಕಟೇಶ್ ಮನೆಯವರೆಗೆ , ಮನಃ ಉತ್ತರ ದಿಕ್ಕಿನಲ್ಲಿ ಬಳ್ಳಾರಪ್ಪ 
ಕಾಲೋನಿ ಮುಖ್ಯ ರಸ್ತೆ ಮಾರ್ಗವಾಗಿ ಇಂದಿರಾನಗರ ಹಾಗೂ ಬಳ್ಳಾರಪ್ಪ ಕಾಲೋನಿ ಶೇಕ್ 
ಮದಾರ್ ಸಾಬ್ ಮನೆ ಕೂಡುವ ಬಿಂದುವಿನ ಸ್ಥಳ, ಮನಃ ಉತ್ತರ ದಿಕ್ಕಿನಲ್ಲಿ ಇಂದಿರಾನಗರ 
ಮುಖ್ಯ ರಸ್ತೆ ಮಾರ್ಗವಾಗಿ ಈಶಾನ್ಯ ಮೂಲೆಯ ಕಾಂಪೌಂಡ್ ಗೋಡೆ ಆಫ್ ಕಾಟನ್ 

ಮಾರ್ಕೆಟ್ ಟ್ಯಾಂಕ್ ( ಓವರ್ ಹೆಡ್ ಟ್ಯಾಂಕ್ ), ಇಂದಿರಾನಗರ ಹಾಗೂ ಎ. ಪಿ. ಎಂ .ಸಿ. 
ಪಶ್ಚಿಮ 

ಪಕ್ಕದ ರಸ್ತೆ ಕೂಡುವ ಬಿಂದುವಿನ ಪಶ್ಚಿಮ ದಿಕ್ಕಿನಲ್ಲಿ ಕೊರಚ ಗೇರಿ ಹಾಗೂ ಎ . ಪಿ . ಎಂ . ಸಿ 
ಹಾಗೂ ಕೊರಚ ಗೇರಿ ರಸ್ತೆ ಕೂಡುವ ಬಿಂದುವಿನ ಸ್ಥಳದಿಂದ ಪಿಂಜಾರ್ ಮಕಾನ್‌ವರೆಗೆ 
ಉತ್ತರ ದಿಕ್ಕಿನಲ್ಲಿ ಕೊರಚ ಗೇರಿ ಮುಖ್ಯ ರಸ್ತೆ ಮಾರ್ಗವಾಗಿ ಕಲಾ ರಸ್ತೆ ಹಾಗೂ 
ಕೊರಚ ಗೇರಿ ಮುಖ್ಯ ರಸ್ತೆ ಲೋಹಾರ್ ಮೊಹಲ್ಲಾ ನೂರಾನಿ ಮಸೀದಿ, ಪಶ್ಚಿಮ ದಿಕ್ಕಿನಲ್ಲಿ 
ಕಮೇಲಾ ಮುಖ್ಯ ರಸ್ತೆ ಮಾರ್ಗವಾಗಿ ಬೆಂಗಳೂರು ರಸ್ತೆ ಹಾಗೂ ಕಮೇಲಾ ಮುಖ್ಯ ರಸ್ತೆ 
ಗೌಸಿಯಾ ಬೇಗಂ ಬಿಲ್ಡಿಂಗ್ ಕೂಡುವ ಬಿಂದುವಿನ ಸ್ಥಳದಿಂದ ಉತ್ತರಕ್ಕೆ ಬೆಂಗಳೂರು ರಸ್ತೆ 
ಮಾರ್ಗವಾಗಿ ವಾಸುದೇವನಾಯ್ತು ಬೀದಿ ಹಾಗೂ ಬೆಂಗಳೂರು ರಸ್ತೆ ಅನ್ವರ್ ಭಾಷ 
ಬಿಲ್ಲಿಂಗ್ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 

ಆರ್.ಕೆ. ಮುಖ್ಯ ರಸ್ತೆ ಹಾಗೂ ಕಮೇಲಾ ಮುಖ್ಯ ರಸ್ತೆ ( ಬಾಪೂಜಿ ನಗರ ವೃತ್ತ) ತಿರುಮಲ 
ಉತ್ತರ ಮನೆಯಿಂದ ಪೂರ್ವ ದಿಕ್ಕಿನ ಬೊಮ್ಮನಹಾಳ್ ರಸ್ತೆ ( ಆಂಧ್ರಾಳ್ ವೃತ್ತ) ಹಾಗೂ ಕ,ಮೇಲಾ 

ಮುಖ್ಯ ರಸ್ತೆ ಕೂಡುವ ಬಿಂದುವಿನ ಸ್ಥಳ ಸೇರುವುದು. 
ಬೊಮ್ಮನಹಾಳ್ ಮುಖ್ಯ ರಸ್ತೆ ( ಆಂಧ್ರಾಳ್ ವೃತ್ತ) ಹಾಗೂ ಕಮೇಲ ಮುಖ್ಯ ರಸ್ತೆ ಕೂಡುವ 
ಬಿಂದುವಿನ ಸ್ಥಳ ದಕ್ಷಿಣ ದಿಕ್ಕಿನಲ್ಲಿ ಆಂಧ್ರಾಳ್ ರಸ್ತೆ ಮಾರ್ಗವಾಗಿ ಇಬ್ರಾಹಿಂಪುರ ರಸ್ತೆ 

ಹಾಗೂ ಆಂಧ್ರಾಳ್ ರಸ್ತೆ ಡಾ | ಜೆ. ಎಂ . ಚಂದ್ರಶೇಖರ್ ಮನೆ ಮೂಲೆಯಿಂದ ಪೂರ್ವ 
ಪೂರ್ವ 

ದಿಕ್ಕಿನಲ್ಲಿ ಇಬ್ರಾಹಿಂಪುರಂ ರಸ್ತೆ ಮಾರ್ಗವಾಗಿ ಬೈಪಾಸ್ ರಿಂಗ್ ರಸ್ತೆ , ಪುನಃ ದಕ್ಷಿಣ ದಿಕ್ಕಿನಲ್ಲಿ 
ಇಬ್ರಾಹಿಂ ಪುರ ರಸ್ತೆ ಹಾಗೂ ನಗರ ಸರಹದ್ದು ಸರ್ವೇನಂ. 98 ಕೂಡುವ ಬಿಂದುವಿನ 
ಸ್ಥಳವನ್ನು ಸೇರುವುದು. 
ಇಬ್ರಾಹಿಂ ಪುರ ರಸ್ತೆ ಹಾಗೂ ನಗರ ಸರಹದ್ದು ಸರ್ವೇ ನಂ .98, ಕೂಡುವ ಬಿಂದುವಿನ | 
ಸ್ಥಳವನ್ನು ನಗರ ಸರಹದ್ದು ಮಾರ್ಗವಾಗಿ ಸರ್ವೇ ನಂ .96, 91,40, 34 , 33,100 ,101 ,107 
ಮಾರ್ಗವಾಗಿ ನಗರ ಸರಹದ್ದು ಸರ್ವೇ ನಂ .105 ಕೂಡುವ ಬಿಂದುವಿನ ಸ್ಥಳವನ್ನು 
ಸೇರುವುದು. 
ನಗರ ಸರಹದ್ದು ಸರ್ವೇ ನಂ .105 , ಉತ್ತರ ದಿಕ್ಕಿನಲ್ಲಿ ಸರ್ವೇ ನಂ .44, ಮಾರ್ಗವಾಗಿ 

ಬೈಪಾಸ್ ರಸ್ತೆ, ಉತ್ತರ ದಿಕ್ಕಿನ ಪಾತ್ರಬೂದಿಹಾಳ್ ಪಕ್ಕದ ರಸ್ತೆ ಮಾರ್ಗವಾಗಿ ರಾಜಾ 
ಪಶ್ಚಿಮ ಕಾಲುವೆ ಹಾಗೂ ಆರ್‌.ಕೆ. ಮಿಲ್ ರಸ್ತೆ ಕೂಡುವ ಬಿಂದುವಿನ ಸ್ಥಳ , ಪುನಃ ಉತ್ತರ ದಿಕ್ಕಿನಲ್ಲಿ 

ಆರ್.ಕೆ.ಮಿಲ್ ರಸ್ತೆ ಮಾರ್ಗವಾಗಿ ಆರ್‌.ಕೆ.ಮಿಲ್ ರಸ್ತೆ ಹಾಗೂ ಕಮೇಲಾ ಮುಖ್ಯ ರಸ್ತೆ 
ಬಿ.ತಿರುಮಲ ಮನೆ ( ಬಾಪೂಜಿ ನಗರ ವೃತ್ತ) ಕೂಡುವ ಬಿಂದುವಿನ ಸ್ಥಳವನ್ನು ಸೇರುವುದು. 


| 


8 | 


8 


| 


ಸಾಮಾನ್ಯ 


ದಕ್ಷಿಣ 


| 9 | 


೨ 


ಹಿಂದುಳಿದ 
ವರ್ಗ ( ಎ) 


ಪೂರ್ವ 


ಬೊಮ್ಮನಹಾಳ್ ರಸ್ತೆ ಮತ್ತು ಅರಕ್ಷಕ ವಸತಿ ಗೃಹ ರಸ್ತೆ ಕೊಡುವ ಸ್ಥಳದಿಂದ ಪ್ರಾರಂಭಿಸಿ 
ಪೂರ್ವಕ್ಕೆ ಅರಕ್ಷಕ ವಸತಿ ಗೃಹ ಮಾರ್ಗವಾಗಿ ಅರಕ್ಷಕ ವಸತಿ ಗೃಹ ರಸ್ತೆ ಮತ್ತು ಕೋರ್ಟ್ 
ಮೊಹಲ್ಲಾ ಮುಖ್ಯ ರಸ್ತೆ ಕೊಡುವ ಸ್ಥಳವನ್ನು ಸೇರುವುದು . ಪುನಃ ಉತ್ತರಕ್ಕೆ ಕೋರ್ಟ್ 
ಮೊಹಲ್ಲಾ ಮುಖ್ಯ ರಸ್ತೆ ಮಾರ್ಗವಾಗಿ ಕೋರ್ಟ್ ಮೊಹಲ್ಲಾ ಮುಖ್ಯ ರಸ್ತೆ ಮತ್ತು 2ನೇ 
ಲಿಂಕ್ ರಸ್ತೆ ಕೊಡುವ ಸ್ಥಳವನ್ನು ಸೇರುವುದು. ಪೂರ್ವಕ್ಕೆ ಕೋರ್ಟ್ ಮೊಹಲ್ಲಾ 2ನೇ 

ಲಿಂಕ್ ರಸ್ತೆ ಮಾರ್ಗವಾಗಿ ಮತ್ತು ಉತ್ತರಕ್ಕೆ ಗಡ್ಡೆಕೆಳಗೆ ಮುಖ್ಯ ರಸ್ತೆ ಮತ್ತು ಯು . ಜಿ. ಡಿ. 
ಉತ್ತರ ವಸತಿ ಗೃಹಗಳಿಗೆ ಹೋಗುವ ದೊಡ್ಡ ಚರಂಡಿ ನೀರು ಕಾಲುವೆ ಪಕ್ಕದ ಲಿಂಕ್ ರಸ್ತೆ 

ಕೂಡುವ ಸ್ಥಳವನ್ನು ಸೇರುವುದು. ಮನಃ ಪೂರ್ವಕ್ಕೆ ಯು . ಜಿ . ಡಿ. ವಸತಿ ಗೃಹ ರಸ್ತೆಗೆ 
ಹೋಗುವ ಲಿಂಕ್ ರಸ್ತೆ ಮಾರ್ಗವಾಗಿ ರಾಜ್ಯೋತ್ಸವ ನಗರ 2ನೇ ಮುಖ್ಯ ರಸ್ತೆ ಮತ್ತು 
ಗಡ್ಲೆಕೆಳಗೆ ಮುಖ್ಯ ರಸ್ತೆಗೆ ಹೋಗುವ ಲಿಂಕ್ ರಸ್ತೆ ಕೂಡುವ ಸ್ಥಳವನ್ನು ಸೇರುವುದು. ಮನಃ 
ಉತ್ತರಕ್ಕೆ ರಾಜ್ಯೋತ್ಸವ ನಗರ 2ನೇ ಮುಖ್ಯ ರಸ್ತೆ ಕೂಡುವ ಸ್ಥಳವನ್ನು ಸೇರುವುದು. ಪುನಃ 
ಪೂರ್ವಕ್ಕೆ ರೂಪನಗುಡಿ ರಸ್ತೆ ಮಾರ್ಗವಾಗಿ ರೂಪನಗುಡಿ ರಸ್ತೆ ಮತ್ತು ಗೋನಾಳ್ ಗ್ರಾಮ 

ಸರ್ವೇ ನಂ .65ರ ವಾಯುವ್ಯ ಮೂಲೆಯು ಕೂಡುವ ಸ್ಥಳವನ್ನು ಸೇರುವುದು. 
| ರೂಪನಗುಡಿ ರಸ್ತೆ ಮತ್ತು ಗೋನಾಳ್ ಗ್ರಮದ ಸರ್ವೇ ನಂ .64 ರ ಈಶಾನ್ಯ ಸ್ಥಳ ಕೂಡುವ 

ಸ್ಥಳದಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ ಗೋನಾಳ್ ಗ್ರಾಮದ ಸರ್ವೇ ನಂ .64ರ ಪೂರ್ವ ಸರಹದ್ದು 
ಮಾರ್ಗವಾಗಿ ಗೋನಾಳ್ ಗ್ರಾಮದ ಸ. ನಂ .64ರ ಆಗ್ನೆಯ ಭಾಗ ಮತ್ತು ಸರ್ವೇ ನಂ .119ರ 
ಈಶಾನ್ಯ ಭಾಗ ಕೂಡುವ ಸ್ಥಳವನ್ನು ಸೇರುವುದು. 
ಬೊಮುನಹಾಳ್ ರಸ್ತೆ ಆಂಧ್ರಾಳ್ ರಸ್ತೆ ಮತ್ತು ಪ್ರಾಣಿ ವಧಾ ಗೃಹ ರಸ್ತೆಗಳು ಬೊಮ್ಮನಹಾ 
ರಸ್ತೆಯ ವೃತ್ತದಲ್ಲಿ ಕೂಡುವ ತ್ರಿಸಂಧಿಯಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ ಆಂಧ್ರಾಳ್ ರಸ್ತೆ 

ಮಾರ್ಗವಾಗಿ ಆಂಧ್ರಾಳ್ ರಸ್ತೆ ಮತ್ತು ಇಬ್ರಾಹಿಂ ಪುರ ರಸ್ತೆಗಳು ಕೂಡುವ ಸ್ಥಳವನ್ನು 
ದಕ್ಷಿಣ 

ಸೇರುವುದು. ಮನಃ ಪೂರ್ವಕ್ಕೆ ಗೋನಾಳ್ ಗ್ರಾಮ ಸರ್ವೇ ನಂ .108,110,113,114,62 
ಮತು 64ರ ದಕಿಣ ಸರಹದು ಮಾರ್ಗವಾಗಿ ಗೋನಾಳು ಗ್ರಾಮದ ಸರ್ವೇ ನಂ .64ರ 
ಆಗ್ನೆಯ ಭಾಗ ಮತ್ತು ರೂಪನಗುಡಿ ರಸ್ತೆ ಕೂಡುವ ಸ್ಥಳವನ್ನು ಸೇರುವುದು. 
ಬೊಮ್ಮನಹಾಳ್ ರಸ್ತೆ ಮತ್ತು ಅರಕ್ಷಕ ವಸತಿ ಗೃಹ ರಸ್ತೆ ಕೂಡುವ ಸ್ಥಳದಿಂದ ಪ್ರಾರಂಭಿಸಿ | 
ದಕ್ಷಿಣಕ್ಕೆ ಬೊಮ್ಮನಹಾಳ್ ರಸ್ತೆ ಮತ್ತು ಅರಕ್ಷಕ ವಸತಿ ಗೃಹ ರಸ್ತೆ ಮಾರ್ಗವಾಗಿ ಪ್ರಾಣಿ 
ವಧಾಗೃಹ ರಸ್ತೆ ಬೊಮ್ಮನಹಾಳ್ ರಸ್ತೆ ಮತ್ತು ಆಂಧ್ರಾಳ್ ರಸ್ತೆಗಳ ಬೊಮ್ಮನಹಾಳ್ ರಸ್ತೆ 
ವೃತ್ತದಲ್ಲಿ ಕೂಡುವ ಸ್ಥಳವನ್ನು ಸೇರುವುದು. 
ಉತ್ತರ :- ಸುಂಕಲಮ್ಮ ಗುಡಿ ಬೀದಿ ( ವಾರದ ಮಾರುಕಟ್ಟೆಯ ಪಶ್ಚಿಮ ಭಾಗದ ಪಕ್ಕದ | 

ರಸ್ತೆ) ಮತ್ತು ತೇರು ಬೀದಿ ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ಪೂರ್ವಕ್ಕೆ ತೇರು ಬೀದಿ 
ಉತ್ತರ 

ಮಾರ್ಗವಾಗಿ ತೇರು ಬೀದಿ ಮತ್ತು ಬೊಮ್ಮನಹಾಳ್ ರಸ್ತೆಗಳು ಕಣೇಕಲ್ ಬಸ್ ನಿಲ್ದಾಣದಲ್ಲಿ 
ಕೂಡುವ ಸ್ಥಳವನ್ನು ಸೇರುವುದು. 
ಪೂರ್ವ :- ಬೊಮ್ಮನಹಾಳ್ ರಸ್ತೆ ಮತ್ತು ತೇರು ಬೀದಿಗಳು ಕಣೇಕಲ್ ಬಸ್ ನಿಲ್ದಾಣದಲ್ಲಿ 
ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ಬೊಮ್ಮನಹಾಳ್ ರಸ್ತೆ ಮಾರ್ಗವಾಗಿ ಬೊಮ್ಮನಹಾಳ್ ರಸ್ತೆ , 
ಪ್ರಾಣಿ ವಧಾಗೃಹ ರಸ್ತೆ ಮತ್ತು ಆಂದ್ರಾಳ್ ರಸ್ತೆಗಳು ಬೊಮ್ಮನಹಾಳ್ ರಸ್ತೆ ವೃತ್ತದಲ್ಲಿ 
ಕೂಡುವ ಸ್ಥಳವನ್ನು ಸೇರುವುದು. 
ದಕ್ಷಿಣ :- ಇಲಾಹಿ ಮಸೀದಿ ರಸ್ತೆ ಮತ್ತು ಗೋಪಿ ಚೆನ್ನಪ್ಪ ಬೀದಿ ಕೂಡುವ ಸ್ಥಳದಿಂದ 
ಪ್ರಾರಂಭಿಸಿ ಪೂರ್ವಕ್ಕೆ ಇಲಾಹಿ ಮಸೀದಿ ರಸ್ತೆ ಮಾರ್ಗವಾಗಿ ಇಲಾಹಿ ಮಸೀದಿ ರಸ್ತೆ ಮತ್ತು 
ಬೀರಪ್ಪ ಗುಡಿ ರಸ್ತೆ ಕೂಡುವ ಸ್ಥಳದ ದಕ್ಷಿಣಕ್ಕೆ ಬೀರಪ್ಪ ಗುಡಿ ಬೀದಿ ಮಾರ್ಗವಾಗಿ ಬೀರಪ್ಪ 
ಗುಡಿ ರಸ್ತೆ ಮತ್ತು ಪ್ರಾಣಿ ವಧಾಗೃಹ ರಸ್ತೆಗಳು ಬಾಪೂಜಿ ನಗರ ವೃತ್ತದಲ್ಲಿ ಕೂಡುವ 
ಸ್ಥಳವನ್ನು ಸೇರುವುದು ಪುನಃ ಪೂರ್ವಕ್ಕೆ ಪ್ರಾಣಿ ವಧಾಗೃಹ ರಸ್ತೆ ಮಾರ್ಗವಾಗಿ ಪ್ರಾಣಿ 
ವಧಾಗೃಹ ರಸ್ತೆ , ಬೊಮ್ಮನಹಾಳ್ ರಸ್ತೆ ಬೊಮ್ಮನಹಾಳ್ ರಸ್ತೆ ವೃತ್ತದಲ್ಲಿ ಕೂಡುವ ಸ್ಥಳವನ್ನು 
ಸೇರುವುದು. 


ಪಶ್ಚಿಮ 


ಪೂರ್ವ 


10 


10 


ಸಾಮಾನ್ಯ 


11 


11 . 


ದಕ್ಷಿಣ 


ಪಶ್ಚಿಮ :- ತೇರು ಬೀದಿ ಮತ್ತು ಸುಂಕಲಮ್ಮ ಗುಡಿ ಬೀದಿ ( ವಾರದ ಮಾರುಕಟ್ಟೆಯ ಪಶ್ಚಿಮ 
ಭಾಗದ ಪಕ್ಕದ ರಸ್ತೆ) ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ ಸುಂಕಲಮ್ಮ ಗುಡಿ ಬೀದಿ 
ಮಾರ್ಗವಾಗಿ ಸುಂಕಲಮ್ಮ ಗುಡಿ ಬೀದಿ ಮತ್ತು ಕಂಬಳಿ ಬಜಾರ್‌ ರಸ್ತೆಗಳು ಕೂಡುವ 

ಸ್ಥಳವನ್ನು ಸೇರುವುದು. ಪುನಃ ಕಂಬಳಿ ಬಜಾರ್‌ ರಸ್ತೆ ಮತ್ತು ಚೊಕ್ಕ ಲಿಂಗಮ್ಮ 
ಪಶ್ಚಿಮ ಮೊದಲಿಯಾರ್ ಬೀದಿ ಕೂಡುವ ಸ್ಥಳವನ್ನು ಸೇರುವುದು. ಮನಃ ದಕ್ಷಿಣಕ್ಕೆ ಚೊಕ್ಕ 

ಲಿಂಗಮ್ಮ ಮೊದಲಿಯಾರ್ ಬೀದಿ ಮಾರ್ಗವಾಗಿ ಸಭಾಪತಿ ಬೀದಿ ಮತ್ತು ಚೊಕ್ಕ ಲಿಂಗಮ್ಮ 
ಮೊದಲಿಯಾರ್ ಬೀದಿ ಕೂಡುವ ಸ್ಥಳವನ್ನು ಸೇರುವುದು. ಪುನಃ ಪೂರ್ವಕ್ಕೆ ಸಭಾಪತಿ 
ಬೀದಿ ಮತ್ತು ಗೋಪಿ ಚೆನ್ನಪ್ಪ ಬೀದಿ ಮಾರ್ಗವಾಗಿ ದಕ್ಷಿಣಕ್ಕೆ ಗೋಪಿ ಚೆನ್ನಪ್ಪ ಬೀದಿಯ 
ಇಲಾಹಿ ಮಸೀದಿ ರಸ್ತೆ ಕೂಡುವ ಸ್ಥಳವನ್ನು ಸೇರುವುದು . 

ಉತ್ತರ :- ಕಾಳಮ್ಮ ಬಜಾರ್‌ ಮತ್ತು ಬ್ರಾಹ್ಮಣ ಬೀದಿ ರಸ್ತೆಯಿಂದ ಪ್ರಾರಂಭಗೊಂಡು 
ಉತ್ತರ ಪೂರ್ವಕ್ಕೆ ಕಾಳಮ್ಮ ಬೀದಿ ದಾಟಿ ಗೋಲ್ಡ್ಸ್ಮಿತ್ ಬೀದಿ ತಲುಪಿ ಕುಂಭಾರ ಬೀದಿ ಮತ್ತು 

ಗೋಲ್ಸ್ಕಿತ್ ರಸ್ತೆಗಳು ಕೂಡುವ ಬಿಂದುವರೆಗೆ ರಸ್ತೆ, 
ಪೂರ್ವ :- ಗೋಲ್ತ್ ಬೀದಿ ಮತ್ತು ಕುಂಭಾರ ಬೀದಿ ರಸ್ತೆಯಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ | 
ಕುಂಭಾರ ಬೀದಿ ರಸ್ತೆ ತಲುಪಿ ಕುಂಬಾರ್ ಬೀದಿ ಮತ್ತು ಚಿನ್ನ ದುರ್ಗಮ್ಮ ದೇವಸ್ಥಾನ ಬೀದಿ 

ರಸ್ತೆ ಮನಃ ಪೂರ್ವಕ್ಕೆ ಮುಂದುವರೆಯುತ್ತಾ ಚಿನ್ನ ದುರ್ಗಮ್ಮ ಬೀದಿ ರಸ್ತೆ ತಲುಪಿ 
ಪೂರ್ವ 

ಸಿ. ಡಿ. ಟೆಂಪಲ್ ಬೀದಿ ಮತ್ತು ಕಮ್ಮಿಂಗ್ ರಸ್ತೆ ಎದುರುಗಡೆ ಭಾಗ ಸೋಡ ಸಂಜೀವಪ್ಪನ 
ಮನೆ ಮುಂದೆ ರಸ್ತೆ ದಕ್ಷಿಣಕ್ಕೆ ಸಾಗುತ್ತಾ ಕಮ್ಮಿಂಗ್ ರಸ್ತೆ ಮತ್ತು ತೇರು ಬೀದಿ ರಸ್ತೆ ಕೂಡುವ 
ವಾರದ ಮಾರ್ಕೆಟ್ ಎದುರು 
ದಕ್ಷಿಣ :- ತೇರು ಬಜಾರ್ ಮತ್ತು ಬ್ರಾಹ್ಮಣ ಬೀದಿ ರಸ್ತೆಯಿಂದ ಪ್ರಾರಂಭಗೊಂಡು 
ಪೂರ್ವಕ್ಕೆ ತೇರು ಬೀದಿ ತಲುಪಿ ತೇರು ಬಜಾರ್‌ ಮತ್ತು ಬೆಂಗಳುರು ರಸ್ತೆ ಹತ್ತಿರ 

ಹಿಂದುಳಿದ 
ಬೂಸ್‌ಪೇಟೆ ಪೊಲೀಸ್ ಠಾಣೆ ರಸ್ತೆ ಮುಂದುವರೆದು ದಕ್ಷಿಣಕ್ಕೆ ಬೆಂಗಳುರು ರಸ್ತೆ ಮತ್ತು 

ವರ್ಗ ( ಬಿ) 
ಸಭಾಪತಿ ಬೀದಿ ರಸ್ತೆಯಲ್ಲಿ ಸಾಗುತ್ತಾ ಪೂರ್ವಕ್ಕೆ ಸಭಾಪತಿ ಬೀದಿ ತಲುಪಿ ಚೊಕ್ಕಲಿಂಗಮ್ 
ಮೊದಲಿಯಾರ್ ಬೀದಿ ಮತ್ತು ಸಭಾಪತಿ ಬೀದಿ ರಸ್ತೆ ಪುನಃ ಉತ್ತರಕ್ಕೆ ಮುಂದುವರೆಯುತ್ತಾ 
ಚೊಕ್ಕಲಿಂಗಮ್ ಮೊದಲಿಯಾರ್ ಬೀದಿ ರಸ್ತೆ ತಲುಪಿ ಕಂಬಳಿ ಬಜಾರ್‌ ಮತ್ತು 
ಚೊಕ್ಕಲಿಂಗಮ್ ಮೊದಲಿಯಾರ್ ಕೂಡುವ ರಸ್ತೆ ಬಂದು ಹಾಗೆ ಕಂಬಳಿ ಬಜಾರ್‌ ಮತ್ತು 
ಸುಂಕಲಮ್ಮ ದೇವಸ್ಥಾನ ಬೀದಿ ( ವಾರದ ಸಂತೆ ಮಾರ್ಕೆಟ್ ಪಶ್ಚಿಮ ಭಾಗ) ಮನಃ 
ಮುಂದುವರೆಯುತ್ತಾ ಉತ್ತರಕ್ಕೆ ಸುಂಕಲಮ್ಮ ದೇವಸ್ಥಾನ ಬೀದಿ ರಸ್ತೆ ತಲುಪಿ ಮತ್ತು ತೇರು 
ಬಜಾರ್‌ ವಾಯುವ್ಯ ದಿಕ್ಕಿನ ಮೂಲೆ ರಸ್ತೆಯಲ್ಲಿ ವಾರದ ಸಂತೆ ಮಾರ್ಕೆಟ್ ಮೂಲೆ ಮನಃ 
ಪೂರ್ವಕ್ಕೆ ತೇರು ಬೀದಿ ಮತ್ತು ಕಮ್ಮಿಂಗ್ ರಸ್ತೆ ಕೂಡುವ ಬಿಂದು. 

ಪಶ್ಚಿಮ :- ಕಾಳಮ್ಮ ಬೀದಿ ಮತ್ತು ಬ್ರಾಹ್ಮಣ ಬೀದಿ ಕೂಡುವ ರಸ್ತೆಯಿಂದ ಪ್ರಾರಂಭಿಸಿ | 
ಪಶ್ಚಿಮ ದಕ್ಷಿಣಕ್ಕೆ ಸಾಗುತ್ತಾ ಬ್ರಾಹ್ಮಣ ಬೀದಿ ಮತ್ತು ತೇರು ಬೀದಿಯ ನೈರುತ್ಯ ಮೂಲೆಯ ಅಶೋಕ 

ಪೇಪರ್ ಮಾರ್ಟ್ ರಸ್ತೆ , 

ಉತ್ತರ :- ಗೋಲ್ಸ್ಕಿತ್ ಬೀದಿ ಮತ್ತು ಕುಂಭಾರ ಬೀದಿ ರಸ್ತೆ ಕೂಡುವ ಬಿಂದುವಿನಿಂದ 
ಉತ್ತರ 

ಪ್ರಾರಂಭಗೊಂಡು ಪೂರ್ವಕ್ಕೆ ಗೋಲ್ಡ್ಸ್ಮಿತ್ ಬೀದಿ ಮತ್ತು ರೂಪನ ಗುಡಿ ರಸ್ತೆ ತಲುಪಿ 
ರೂಪನಗುಡಿ ರಸ್ತೆ ಮತ್ತು ರೂಪನಗುಡಿ ನಾರಪ್ಪ ಬೀದಿ ಈಶಾನ್ಯ ಮೂಲೆ ರಸ್ತೆಯ ವಲ್ಲಿಂಗ್ 
ಷಾಪಿನ ರಸ್ತೆ. 
ಪೂರ್ವ :- ರೂಪನಗುಡಿ ನಾರಪ್ಪ ಬೀದಿ ಮತ್ತು ರೂಪನಗುಡಿ ರಸ್ತೆ ಕೂಡುವ | 
ಬಿಂದುವಿನಿಂದ ಪ್ರಾರಂಭಗೊಂಡು ದಕ್ಷಿಣಕ್ಕೆ ರೂಪನಗುಡಿ ನಾರಪ್ಪ ಬೀದಿ ತಲುಪಿ ಮೂರು 
ರಸ್ತೆ ಕೂಡುವ ಬಿಂದು ರೂಪನಗುಡಿ ನಾರಪ್ಪ ಬೀದಿ, ಸೋಮಾದ್ರಿ ಬೀದಿ ಮತ್ತು ಸುಣ್ಣದ 
ಬಟ್ಟಿ ಲೈನ್ ರಸ್ತೆ ಪುನಃ ಮುಂದುವರೆಯುತ್ತಾ ಪೂರ್ವಕ್ಕೆ ಸುಣ್ಣದ ಬಟ್ಟಿ ಲೈನ್ ತಲುಪಿ | ಹಿಂದುಳಿದ 
ಬೊಮ್ಮನಹಾಳ್ ರಸ್ತೆ ಮತ್ತು ಸುಣ್ಣದ ಬಟ್ಟಿ ಲೈನ್ ರಸ್ತೆ ಕೂಡುವ ಬಿಂದುವಿನಿಂದ ದಕ್ಷಿಣಕ್ಕೆ | ವರ್ಗ ( ಎ) 
ಮುಂದುವರೆಯುತ್ತಾ ಬೊಮ್ಮನಹಾಳ್ ರಸ್ತೆ ತಲುಪಿ ಬೊಮ್ಮನ ಹಾಳ್ ರಸ್ತೆ ಮತ್ತು ತೇರು | ಮಹಿಳೆ 
ಬೀದಿ ಹತ್ತಿರ ಕಣೇಕಲ್ ಬಸ್ ನಿಲ್ದಾಣ ರಸ್ತೆ, 
ದಕ್ಷಿಣ :- ತೇರು ಬೀದಿ ಮತ್ತು ಕಮ್ಮಿಂಗ್ ರಸ್ತೆ ಕೂಡುವ ರಸ್ತೆ ಬಿಂದುವಿನಿಂದ 
ಪ್ರಾರಂಭಗೊಂಡು ಪೂರ್ವಕ್ಕೆ ತೇರು ಬೀದಿ ತಲುಪಿ, ಮತ್ತು ಬೊಮ್ಮನಹಾಳ್ ರಸ್ತೆ 
(ಕಣೇಕಲ್ ಬಸ್ ನಿಲ್ದಾಣ ಹತ್ತಿರ) 

ಪಶ್ಚಿಮ :- ಕುಂಬಾರ ಬೀದಿ ಮತ್ತು ಗೋಲ್ಸ್ಕಿತ್ ಬೀದಿ ರಸ್ತೆ ಬಿಂದುವಿನಿಂದ ದಕ್ಷಿಣಕ್ಕೆ 
ಪಶ್ಚಿಮ | ಸಾಗಿ ಕುಂಬಾರ ಬೀದಿ ತಲುಪಿ ಚಿನ್ನದುರ್ಗಮ್ಮ ದೇವಸ್ಥಾನ ಬೀದಿ ಮತ್ತು ಕುಂಬಾರ ಬೀದಿ 

ರಸ್ತೆ ಪುನಃ ಮುಂದುವರೆದು ಪೂರ್ವಕ್ಕೆ ಚಿನ್ನ ದುರ್ಗಮ್ಮ ದೇವಸ್ಥಾನ ಬೀದಿ ರಸ್ತೆ ತಲುಪಿ 


(ಪೂರ್ವ 


[ 12 


12 


ದಕ್ಷಿಣ 


ಪೂರ್ವ 


13 


ಸಾಮಾನ್ಯ 


P 


ಸಿ. ಡಿ. ಟೆಂಪಲ್ ಬೀದಿ ಮತ್ತು ಕಮ್ಮಿಂಗ್ ರಸ್ತೆ ಕೂಡುವ ರಸ್ತೆ ಬಿಂದುವಿನಿಂದ ಎದುರುಗಡೆ 
ಸೋಡಾ ಸಂಜೀವಪ್ಪನ ಮನೆ ಎದುರುಗಡೆ ರಸ್ತೆ ತಲುಪಿ ಕಮ್ಮಿಂಗ್ ರಸ್ತೆ ಮತ್ತು ತೇರು 
ಬೀದಿ ಎದುರುಗಡೆ ವಾರದ ಮಾರ್ಕೆ 
ಉತ್ತರ :- ರೂಪನಗುಡಿ ರಸ್ತೆ ಮತ್ತು ರೂಪನಗುಡಿ ನಾರಪ್ಪ ಬೀದಿ ರಸ್ತೆಯಿಂದ 
ಪ್ರಾರಂಭಗೊಂಡು ಪೂರ್ವಕ್ಕೆ ರೂಪನಗುಡಿ ರಸ್ತೆ ಗುಂಟಾ ಸಾಗುತ್ತಾ ರೂಪನಗುಡಿ ರಸ್ತೆ 
ಮತ್ತು ಕೇಸರಿ ಸಿಂಗ್ ಬೀದಿ ರಸ್ತೆಗೆ ಸೇರಿ ಪುನಃ ದಕ್ಷಿಣಕ್ಕೆ ಸಾಗಿ ಕೇಸರಿ ಸಿಂಗ್ ಬೀದಿ 

ಗುಂಟ ಸಾಗುತ್ತಾ ವಾರ್ಡ್ರ್ ರಂಗಪ್ಪ ಬೀದಿ ರಸ್ತೆಗೆ ಕೂಡುವ ಬಿಂದುವೆ ಸೇರಿ ಪುನಃ 
ಉತ್ತರ ಪೂರ್ವಕ್ಕೆ ವಾರ್ಡರ್ ರಂಗಪ್ಪನ ಬೀದಿ ರಸ್ತೆ ತಲುಪಿ ವಾರ್ಡರ್ ರಂಗಪ್ಪ ಬೀದಿ ರಸ್ತೆ 

ಹಾಗೂ ಮಿಲ್ಲಾರ್ ಪೇಟೆ ವಾಟರ್ ಟ್ಯಾಂಕ್ ಎದುರು ಬೊಮ್ಮನಹಾಳ್ ರಸ್ತೆ ಕೂಡುಗೆ ಸೇರಿ 
ಬೊಮ್ಮನಹಾಳ್ ರಸ್ತೆ ದಾಟಿ ಪೂರ್ವಕ್ಕೆ ಸಾಗಿ ಮಿಲ್ಲಾರ್ ಪೇಟೆ ರಸ್ತೆ ಗುಂಟಾ ಸಾಗುತ್ತಾ 
( ಎತ್ತಿನ ಬಜಾರ್ ರಸ್ತೆ ಮತ್ತು ಆಕುಲಸ ಕಾಶಿಂ ಸಾಬ್ ಬೀದಿ) ತಲುಪಿ ಗಡ್ಡೆ ಕೇ ನೀಚ 
ಮುಖ್ಯರಸ್ತೆ ಆಕುಲ ಕಾಶೀಂ ಸಾಬ್ ರಸ್ತೆ ಕೂಡಲ್ಲಿಗೆ ಸೇರುವುದು. 
ಪೂರ್ವ :- ಗಡ್ಡೆ ಕೆ ನೀಚೆ ಮುಖ್ಯರಸ್ತೆ ಮತ್ತು ಆಕುಲ ಕಾಶೀಂ ಸಾಬ್ ಬೀದಿ ಕೂಡುವ 
ಬಿಂದು ರಸ್ತೆಯಿಂದ ಪ್ರಾರಂಬಗೊಂಡು ದಕ್ಷಿಣ ದಿಕ್ಕಿಗೆ ತಿರುಗಿ ಗಡ್ಡೆ ಕೇ ನೀಚೆ ಮುಖ್ಯರಸ್ತೆ 
ಗುಂಟಾ ಸಾಗುತ್ತಾ ಗಡ್ಡೆ ಕೇ ನೀಚೆ ಮುಖ್ಯರಸ್ತೆ ಮತ್ತು ಕೋರ್ಟ್ ಮೊಹಲ್ಲಾ 2ನೇ ಲಿಂಕ್ 

ರಸ್ತೆ ಕೂಡುವ ಬಿಂದು ತಲುಪುವುದು. 
13 - 

ದಕ್ಷಿಣ :- ಸುಣ್ಣದ ಬಟ್ಟಿ ರಸ್ತೆ, ರೂಪನಗುಡಿ ನಾರಪ್ಪ ಬೀದಿ ರಸ್ತೆ ಮತ್ತು ಸೋಮಾದ್ರಿ ಬೀದಿ | 
ಕೂಡುವ ಮೂರು ರಸ್ತೆ ಬಿಂದುವಿನಿಂದ ಪ್ರಾರಂಭಗೊಂಡು ಪೂರ್ವಕ್ಕೆ ಸಾಗಿ ಸುಣ್ಣದ ಬಟ್ಟಿ 
ರಸ್ತೆ ಗುಂಟಾ ಹೋಗುತ್ತಾ ಬೊಮ್ಮನಹಾಳ್ ರಸ್ತೆ ಮತ್ತು ಸುಣ್ಣದ ಬಟ್ಟಿ ರಸ್ತೆ ತಲುಪಿ ಪುನಃ 

ದಕ್ಷಿಣಕ್ಕೆ ಬೊಮ್ಮನಹಾಳ್ ರಸ್ತೆಯಿಂದ ಪೊಲೀಸ್ ಕ್ವಾಟರ್ಸ್ಸ ರಸ್ತೆ ಮತ್ತು ಬೊಮ್ಮನಹಾಳ್ 
ದಕ್ಷಿಣ ರಸ್ತೆಯ ಹಳೇ ಮುನ್ಸಿಪಲ್ ಕಟ್ಟಡದ ವಾಯುವ್ಯ ದಿಶೆ ರಸ್ತೆಗೆ ಸೇರಿ ಪುನಃ ಪೂರ್ವಕ್ಕೆ 

ಸಾಗುತ್ತಾ ಪೊಲೀಸ್ ಕ್ವಾಟರ್ಸ್ ರಸ್ತೆಯಿಂದ ಕೋರ್ಟ್ ಮೊಹಲ್ಲಾ ರಸ್ತೆ ಮತ್ತು ಪೊಲೀಸ್ 
ಕ್ರಾಟರ್ಸ್ ರಸ್ತೆ ಕೂಡುವ ಬಿಂದುವಿಗೆ ಬಂದು ಉತ್ತರಕ್ಕೆ ಸಾಗುತ್ತಾ ಕೋರ್ಟ್ ಮೊಹಲ್ಲಾ 
ಮುಖ್ಯರಸ್ತೆ ಗುಂಟಾ ಸಾಗುತ್ತಾ ಕೋರ್ಟ್ ಮೊಹಲ್ಲಾ 2 ಲಿಂಕ್ ರಸ್ತೆ ಮತ್ತು ಕೋರ್ಟ್ 
ಮೊಹಲ್ಲಾ ಮುಖ್ಯರಸ್ತೆ ಮತ್ತು ಗಡ್ಡೆ ಕೇ ನೀಚೆ ಮುಖ್ಯ ರಸ್ತೆಗೆ ತಲುಪುವುದು. 
ಪಶ್ಚಿಮ : - ರೂಪನಗುಡಿ ರಸ್ತೆ ಮತ್ತು ರೂಪನಗುಡಿ ನಾರಪ್ಪ ಬೀದಿ ರಸ್ತೆಯಿಂದ 
ಪ್ರಾರಂಭಗೊಂಡು ದಕ್ಷಿಣಕ್ಕೆ ತಿರುಗಿ, ರೂಪನಗುಡಿ ನಾರಪ್ಪ ಬೀದಿ ಗುಂಟಾ ಸಾಗುತ್ತಾ 
ರೂಪನಗುಡಿ ನಾರಪ್ಪ ಬೀದಿ, ಸೋಮಾದ್ರಿ ಬೀದಿ ಮತ್ತು ಸುಣ್ಣದ ಬಟ್ಟಿ ಲೇನ್ ಕೂಡುವ 3 
ರಸ್ತೆಗಳ ಬಿಂದು ಸೇರುವುದು. 
ಉತ್ತರ :- ರೂಪನಗುಡಿ ರಸ್ತೆ ಮತ್ತು ಕೇಸರಿ ಸಿಂಗ್ ಬೀದಿ ರಸ್ತೆಯಿಂದ ಪ್ರಾರಂಬಗೊಂಡು 
ಪೂರ್ವಕ್ಕೆ ರೂಪನಗುಡಿ ರಸ್ತೆ ಗುಂಟಾ ಸಾಗುತ್ತಾ ಬಾಂಬೇ ಪ್ರೆಸ್ ರಸ್ತೆ ಮತ್ತು ರೂಪನಗುಡಿ 

ರಸ್ತೆ ಕೂಡುವ ಬಿಂದುವಿಗೆ ತಲುಪಿ, ಅಲ್ಲಿಂದ ಉತ್ತರಕ್ಕೆ ಬಾಂಬೇ ಪ್ರೆಸ್ ರಸ್ತೆ ಗುಂಟಾ 
(ಉತ್ತರ ಸಾಗುತ್ತಾ ಎಸ್‌ .ಆರ್‌. ಪಿ .ಕಾಲೋನಿ 3ನೇ ರಸ್ತೆಗೆ ಜೋಡಣೆ ರಸ್ತೆ ಗುಂಟಸ ಕೂಡುತ್ತಾ 

ಹೋಗಿ ಅಲ್ಲಿಂದ ಪೂರ್ವಕ್ಕೆ ತಿರುಗಿ, ಎಸ್.ಆರ್. ಪಿ ಕಾಲೋನಿಯ 3ನೇ ಕ್ರಾಸ್ ಜೋಡಣೆ 
ಕಲ್ಪಿಸುವ ರಸ್ತೆ ಗುಂಟಾ ಸಾಗುತ್ತಾ ಎಸ್.ಆರ್. ಪಿ ಕಾಲೋನಿ 3ನೇ ಕ್ರಾಸ್ ಮತ್ತು ಬಾಂಬೇ 
ಪ್ರೆಸ್ ರಸ್ತೆಗೆ ಜೋಡಣೆ ಕಲ್ಪಿಸುವ ರಸ್ತೆ ಕುಡುವಲ್ಲಿಗೆ ಬಂದು ಸೇರುವುದು. 
ಪೂರ್ವ :- ಎಸ್.ಆರ್. ಪಿ ಕಾಲೋನಿ 3ನೇ ಕ್ರಾಸ್ ರಸ್ತೆ ಮತ್ತು ಬಾಂಬೇ ಪೆಸ್ಸ ರಸ್ತೆ 
ಕೂಡುವ ಬಿಂದು ರಸ್ತೆಯಿಂದ ಬಾಂಬೆ ಪ್ರೆಸ್ ರಸ್ತೆ ಕಡೆಗೆ ದಕ್ಷಿಣಕ್ಕೆ ಎಸ್.ಆರ್. ಪಿ 3ನೇ 

ಕ್ರಾಸ್ ರಸ್ತೆ ತಲುಪಿ ಮತ್ತು ಎಸ್. ಆರ್ .ಪಿ ಕಾಲೋನಿ ಆರೋಗ್ಯ ಕೇಂದ್ರ ರಸ್ತೆ ಆಗ್ನೆಯ 
14 

ಮೂಲೆ ಶ್ರೀರಾಮ ದೇವಸ್ಥಾನದ ಕಡೆಗೆ ಪೂರ್ವಕ್ಕೆ ಹೋಗುತ್ತಾ ಎಸ್. ಆರ್. ಪಿ ಕಾಲೋನಿ 
ಪೂರ್ವ ಕೇಂದ್ರ ರಸ್ತೆ ತಲುಪಿ ದಕ್ಷಿಣಕ್ಕೆ ಎಸ್.ಆರ್. ಪಿ ಮುಖ್ಯರಸ್ತೆ ತಲುಪಿ ರೂಪನಗುಡಿ ರಸ್ತೆ ಮತ್ತು 

ಎಸ್. ಆರ್. ಪಿ ಕಾಲೋನಿ ಮುಖ್ಯರಸ್ತೆ ಪುನಃ ಮುಂದುವರೆಯುತ್ತಾ ಪಶ್ಚಿಮಕ್ಕೆ ರೂಪನಗುಡಿ 
ರಸ್ತೆ ತಲುಪಿ ರಾಜ್ಯೋತ್ಸವ ನಗರದ 2ನೇ ಮುಖ್ಯರಸ್ತೆ ಮತ್ತು ರೂಪನಗುಡಿಸ ರಸ್ತೆ ಪುನಃ 
ದಕ್ಷಿಣಕ್ಕೆ ರಾಜ್ಯೋತ್ಸವ ನಗರದ 2ನೇ ರಸ್ತೆ ತಲುಪಿ ರಾಜ್ಯೋತ್ಸವ ನಗರದ 2ನೇ ಮುಖ್ಯರಸ್ತೆ 
ಮತ್ತು ಗಡ್ಡೆ ಕೇ ನೀಚೆ ಮುಖ್ಯ ಲಿಂಕ್ ರಸ್ತೆ ( ಮಳೆ ನೀರಿನ ಚರಂಡಿ ರಸ್ತೆಯ ಪಕ್ಕದಲ್ಲಿ) 
ದಕ್ಷಿಣ :- ವಾರ್ಡರ್ ರಂಗಪ್ಪ ಬೀದಿ ಮತ್ತು ಕೇಸರಿ ಸಿಂಗ್ ಬೀದಿ ರಸ್ತೆ ಪ್ರಾರಂಭದಿಂದ 

ಪೂರ್ವಕ್ಕೆ ವಾರ್ಡರ್ ರಂಗಪ್ಪ ಬೀದಿ ರಸ್ತೆ ತಲುಪಿ ಮತ್ತು ಬೊಮ್ಮನಹಾಳ್ ರಸ್ತೆ 
ದಕ್ಷಿಣ 

ಎದುರುಗಡೆ ಮಿಲ್ಲಾರ್ ಪೇಟೆ ವಾಟರ್ ಟ್ಯಾಂಕ್ ದಾಟಿ ಬೊಮ್ಮನಹಾಳ್ ರಸ್ತೆಯಲ್ಲಿ 
ಮುಂದುವರೆಯುತ್ತಾ ಪೂರ್ವಕ್ಕೆ ಮಿಲ್ಲಾರ್ ಪೇಟೆ ವಾಟರ್ ಟ್ಯಾಂಕ್ ರಸ್ತೆ ಮತ್ತು ಆಕುಲ 


ಪಶ್ಚಿಮ 


ಸಾಮಾನ್ಯ 


| 14 


ಮಹಿಳೆ 


ಕಾಶೀಂ ಸಾಬ್ ರಸ್ತೆ ತಲುಪಿ ಗಡ್ಡೆ ಕೇ ನೀಚೆ ಮುಖ್ಯರಸ್ತೆಗೆ ಮತ್ತು ಆಕುಲಸ ಕಾಶೀಂ ಸಾಬ್ 
ಬೀದಿ ಮನಃ ಮುಂದುವರೆಯುತ್ತಾ ದಕ್ಷಿಣಕ್ಕೆ ಗಡ್ಡೆ ಕೇ ನೀಚೆ ಮುಖ್ಯರಸ್ತೆ ತಲುಪಿ ಯು . ಜಿ. ಡಿ 
ಕ್ವಾಟರ್ಸ್ ರಸ್ತೆ ( ಮಳೆ ನೀರಿನ ಚರಂಡಿ) ಮತ್ತು ಗಡ್ಡೆ ಕೇ ನೀಚೆ ಮುಖ್ಯ ರಸ್ತೆಯಲ್ಲಿ 
ಮುಂದುವರೆಯುತ್ತಾ ಯು.ಜಿ. ಡಿ ಕ್ವಾಟಸ್ ರಸ್ತೆ ತಲುಪಿ ರಾಜ್ಯೋತ್ಸವ ನಗರದ 2ನೇ ಮುಖ್ಯ 
ರಸ್ತೆ ಮತ್ತು ಲಿಂಕ್ ರಸ್ತೆ ಮಾರ್ಗವಾಗಿ ಯು . ಜಿ. ಡಿ ಕ್ವಾಟರ್ಸ್ ರಸ್ತೆ, 

ಪಶ್ಚಿಮ :- ಕೇಸರಿ ಸಿಂಗ್ ಬೀದಿ ಮತ್ತು ರೂಪನಗುಡಿ ರಸ್ತೆ ಕೂಡುವ ಬಿಂದುವಿನಿಂದ 
ಪಶ್ಚಿಮ ಪ್ರಾರಂಭವಾಗಿ ದಕ್ಷಿಣಕ್ಕೆ ಕೇಸರಿ ಸಿಂಗ್ ಬೀದಿ ತಲುಪಿ ವಾರ್ಡರ್ ರಂಗಪ್ಪ ಬೀದಿ ಮತ್ತು 

ಕೇಸರಿ ಸಿಂಗ್ ಬೀದಿ ಕೂಡುವ ರಸ್ತೆ, 

ಉತ್ತರ :- ಡಬಲ್ ರಸ್ತೆ ಮತ್ತು ಅನಂತಪುರ ರಸ್ತೆ ( ರಾ . ಹೆ - 63) ಯ ಬಿಂದುವಿನಿಂದ 
ಉತ್ತರ ಪ್ರಾರಂಭಿಸಿ ವಾಯುವ್ಯ ದಿಕ್ಕಿನ ರಸ್ತೆಗೆ ಗಡಗಿ ಚೆನ್ನಪ್ಪ ವೃತ್ತದ ರಸ್ತೆಯ ದ್ವಾರ ಪೂರ್ವಕ್ಕೆ 

ಅನಂತಪುರ ರಸ್ತೆ ತಲುಪಿ ಬಾಂಬೇ ಪ್ರೆಸ್ ರಸ್ತೆ ಮತ್ತು ಅನಂತಪುರ ರಸ್ತೆ ಕೂಡುವ ರಸ್ತೆ . 

ಪೂರ್ವ :- ಅನಂತಪುರ ರಸ್ತೆ ಮತ್ತು ಸಬಾಂಬೇಪ್ರೆಸ್ ರಸ್ತೆ ಕೂಡುವ ಬಿಂದುವಿನಿಂದ 
ಪೂರ್ವ 

ಪ್ರಾರಂಭಿಸಿ ಸರ್ಕಾರಿ ಅತಿಥಿಗೃಹ ರಸ್ತೆ ಕಡೆಗೆ ಹೋಗುತ್ತಾ ದಕ್ಷಿಣಕ್ಕೆ ಬಾಂಬೇಪ್ರೆಸ್ ರಸ್ತೆ 
ತಲುಪಿ ಮುಂದೆ ರೂಪನಗುಡಿ ರಸ್ತೆ ಮತ್ತು ಬಾಂಬೇಪ್ರೆಸ್ ರಸ್ತೆ ಕೂಡುವ ರಸ್ತೆ, 

ದಕ್ಷಿಣ :- ಬೆಂಗಳೂರು ರಸ್ತೆ ಮತ್ತು ಗೋಲ್ಡ್ ಸ್ಮಿತ್ ಬೀದಿ ಕೂಡುವಸ ರಸ್ತೆಯಿಂದ | ಹಿಂದುಳಿದ 
| 15 15 | 

ದಕ್ಷಿಣ ಪ್ರಾರಂಭಿಸಿ ಪೂರ್ವಕ್ಕೆ ಗೋಲ್ಡ್ ಸ್ಮಿತ್ ಬೀದಿ ಮತ್ತು ರೂಪನ ಗುಡಿ ರಸ್ತೆ ತಲುಪಿ ಬಾಂಬೇ || ವರ್ಗ ( ಎ) 

ಪೆಸ್ತ ಮತ್ತು ರೂಪನಗುಡಿ ರಸ್ತೆ ಕೂಡುವ ರಸ್ತೆ ಬಿಂದು. 
ಪಶ್ಚಿಮ : - ಅನಂತಪುರ ರಸ್ತೆ ( ರಾ . ಹೆ - 63) ಮತ್ತು ಸಡಬಲ್ ರಸ್ತೆ ಕೂಡುವ ರಸ್ತೆ 

ಬಿಂದುವಿನಿಂದ ಪ್ರಾರಂಭಿಸಿ ವಾಯುವ್ಯ ಮೂಲೆಯ ಆರ್. ಟಿ.ಹೆಚ್ ರಸ್ತೆ ಗಡಗಿಸ ಚೆನ್ನಪ್ಪ 
ಪಶ್ಚಿಮ ವೃತ್ತದ ರಸ್ತೆಯಲ್ಲಿ ಮುಂದುವರೆಯುತ್ತಾ ದಕ್ಷಿಣಕ್ಕೆ ಡಬಲ್ ರಸ್ತೆ ಮತ್ತು ಬೆಂಗಳೂರು ರಸ್ತೆ 

ಕೂಡುವ ಕೃಷ್ಣಮಾಚಾರಿ ರಸ್ತೆ, ಮೀನಾಕ್ಷಿ ವೃತ್ತ ರಸ್ತೆ ತಲುಪಿ ಬೆಂಗಳೂರು ರಸ್ತೆ ಮತ್ತು 
ಗೋಲ್ಡ್ ಸ್ಮಿತ್ ಬೀದಿ ರಸ್ತೆಗೆ ಹೋಗುವ ದಾರಿ . 
ಉತ್ತರ :- ಅನಂತಪುರ ರಸ್ತೆ ( ರಾ .ಹೆ - 63) ಮತ್ತು ಬಾಂಬೇ ಪ್ರೆಸ್ ರಸ್ತೆ ಕೂಡುವ 

ಬಿಂದುವಿನಿಂದ ಪ್ರಾರಂಭಿಸಿ ಪೂರ್ವಕ್ಕೆ ಅನಂತಪುರ ರಸ್ತೆ ಗುಂಟಾ ಹೋಗುತ್ತಾ 
ಉತ್ತರ 

ಅನಂತಪುರ ರಸ್ತೆ ಮತ್ತು ಕಚ್ಚಾ ರಸ್ತೆ ದ್ವಾರ ಪೂರ್ವಕ್ಕೆ ದತ್ತ ಸಾಯಿನಗರ ರಸ್ತೆ ನೇಕಾರ 
ಸಂಘದ ಪಕ್ಕದ ಪೂರ್ವದ ಕಾಂಪೌಂಡ್ ಗೋಡೆಯ ದಿಶೆ. 
ಪೂರ್ವ :- ಅನಂತಪುರ ರಸ್ತೆ ಮತ್ತು ಡಾಟಾ ಸಾಯಿನಗರಕ್ಕೆ ಹೋಗುವ ಕಚ್ಚಾ ರಸ್ತೆಯ 
ಪೂರ್ವದ ಸರಹದ್ದು (ನೇಕಾರ ಸಂಘ ಕಾಂಪೌಂಡಿನ ಪೂರ್ವ ಸರಹದ್ದು) ದಕ್ಷಿಣಕ್ಕೆ 
ದತ್ತಸಾಯಿನಗರಕ್ಕೆ ಹೋಗುವ ಕಚ್ಚಾ ರಸ್ತೆ, ಎಸ್‌. ಲಿಂಗಣ್ಣ ಲೇಔಟ್ ತಲುಪಿ ಅನಂತಪುರ 

ರಸ್ತೆ ಕಡೆ ನೇಕಾರ ಸಂಘದ ಕಾಂಪೌಂಡ್ ಪೂರ್ವ ಸರಹದ್ದು ಮತ್ತು ಎಂ . ಜಿ.ಆಟೋ 
ಪೂರ್ವ ಮೊಬೈಲ್ ರಸ್ತೆ ತಲುಪಿ ವಿಶಾಲ ನಗರ ರಸ್ತೆ ಮತ್ತು ಎಸ್‌. ಲಿಂಗಣ್ಣ ಲೇಔಟ್ ಎದುರು ರಸ್ತೆ 
| 16 | 16 | 

( ವಕೀಲರು ದಾದಾರವರ ಮನೆ ಎದುರು ) ದಕ್ಷಿಣಕ್ಕೆ ಹೋಗುತ್ತಾ ಮಾರ್ಕಂಡೇಯ ಸಾಮಾನ್ಯ 
ಕಾಲೋನಿ ರಸ್ತೆ ಕಡೆ ಮತ್ತು ಉಮಾಶಂಕರ ಕಾಲೋನಿ ಪೂರ್ವ ಸರಹದ್ದು ರಸ್ತೆ ಮಹಿಳೆ 
ಒಳಚರಂಡಿ ರಸ್ತೆ ತಲುಪಿ ಶಂಕರ ಕಾಲೋನಿಯ ಪೂರ್ವ ಸರಹದ್ದು ರಸ್ತೆ ಮತ್ತು 
ರೂಪನಗು 

ದಕ್ಷಿಣ : - ಎಸ್ .ಆರ್. ಪಿ ಕಾಲೋನಿ ಮುಖ್ಯರಸ್ತೆ ಮತ್ತು ರೂಪನಗುಡಿ ರಸ್ತೆ ಕೂಡುವ 
ದಕ್ಷಿಣ ಬಿಂದು ರಸ್ತೆಯಿಂದ ಪ್ರಾರಂಭಗೊಂಡು ಪೂರ್ವಕ್ಕೆ ಸಾಗುತ್ತಾ ಕಚ್ಚಾ ರಸ್ತೆ ತಲುಪಿ (ಉಮಾ 

ಶಂಕರ್ ಕಾಲೋನಿ ರಸ್ತೆ) ಮತ್ತು ರೂಪನಗುಡಿ ರಸ್ತೆ ಆಗ್ನೆಯ ದಿಶೆಯ ರಸ್ತೆ, 
ಪಶ್ಚಿಮ :- ಅನಂತಪುರ ರಸ್ತೆ ಮತ್ತು ಬಾಂಬೇಪ್ರೆಸ್ ರಸ್ತೆ ಕೂಡುವ ರಸ್ತೆಯಿಂದ ಪ್ರಾರಂಭಿಸಿ , 
ಸರ್ಕಾರಿ ಅತಿಥಿಗೃಹ ಎದುರು ರಸ್ತೆ ದಕ್ಷಿಣಕ್ಕೆ ಬಾಂಬೇಪ್ರೆಸ್ ರಸ್ತೆ ತಲುಪಿ, ದಕ್ಷಿಣಕ್ಕೆ 
ಎಸ್. ಆರ್.ಪಿ ಕಾಲೋನಿ ಮೇನ್ ರಸ್ತೆ ತಲುಪಿ , ರೂಪನಗುಡಿ ರಸ್ತೆ ಮತ್ತು ಎಸ್.ಆರ್. ಪಿ 
ಕಾಲೋನಿ ಮುಖ್ಯರಸ್ತೆ, 

ಉತ್ತರ :- ರಾ . ಹೆ - 63ರಲ್ಲಿ ಪಿ . ಡಬ್ಲೂ . ಡಿ ಕ್ವಾಟರ್ಸ್ ರಸ್ತೆಯ ಪಕ್ಕದಲ್ಲಿರುವ ಕಿರಣ್ ಗ್ಲಾಸ್ | 
ಉತ್ತರ 

ಕಾಂಪ್ಲೆಕ್ಸ್ ಈಶಾನ್ಯ ದಿಕ್ಕಿನ ಮೂಲೆಯಿಂದ ಎಂ . ಜಿ.ಪೆಟ್ರೋಲ್ ಬಂಕ್ , ಬಸವರಾಜೇಶ್ವರಿ 

ಪಬ್ಲಿಕ್ ಶಾಲೆ ಮುಂಖಾತರ ರಾ . ಹೆ - 63 ಮತ್ತು ಬೆಂಗಳುರು ಬೈಪಾಸ್ ಕೂಡುವ ಜಂಕ್ಷನ್ ಹಿಂದುಳಿದ 
17 17 (ಪಟೇಲ್ ಲಲಿತ ಕಟ್ಟಡದ ಈಶಾನ್ಯ ಮೂಲೆವರೆಗೆ) ವರೆಗೆ, 

ವರ್ಗ ( ಎ ) 
ಪೂರ್ವ :- ರಾ . ಹೆ -63 ರಿಂದ ಬೈಪಾಸ್ ಕೂಡುವ ಜಂಕ್ಷನ್ ನಿಂದ ರೂಪನಗುಡಿ ರಸ್ತೆ | ಮಹಿಳೆ 
ಪೂರ್ವ ಮತ್ತು ಬೈಪಾಸ್ ಕೂಡುವ ಜಂಕ್ಷನ್ ವರೆಗೆ ( ಸರ್ವೆ ನಂ . 31 ಆಗ್ನೆಯ ಕಡೆ ಗೋನಾಳ್ 

ಗ್ರಾಮ ) ವರೆಗೆ, 


ಪಶ್ಚಿಮ 


10 


18 


ಸಾಮಾನ್ಯ 


ದಕ್ಷಿಣ :- ರೂಪನಗುಡಿ ರಸ್ತೆ ಮತ್ತು ಬೈಪಾಸ್ ಜಂಕ್ಷನ್‌ನಿಂದ ಗೋನಾಳ್ ಗ್ರಾಮ ಮತ್ತು 
ದಕ್ಷಿಣ ಗ್ರಾಂಡ್ ಫಂಕ್ಷನ್ ಹಾಲ್ ಮುಖಾಂತರ ( ಅಂಜಿನಪ್ಪ ನಗರ ಒಳಗೊಂಡಂತೆ) ವಿಶಾಲನಗರ 

ಮತ್ತು ಮಾರ್ಕೆಂಡೆಯ ಕಾಲೋನಿ ರಸ್ತೆವರೆಗೆ, 
ಪಶ್ಚಿಮ :- ರೂಪನಗುಡಿ ರಸ್ತೆಯಲ್ಲಿ ವಿಶಾಲನಗರ ಮತ್ತು ಮಾರ್ಕೆಂಡೆಯ್ಯ ಕಾಲೋನಿ| 
ರಸ್ತೆಗೆ ಸಾರ್ವಜನಿಕ ಶೌಚಾಲಯದಿಂದ ( ದೊಡ್ಡಮೋರಿ ಚರಂಡಿ ಹತ್ತಿರ) ಪಿ. ಕ್ಯೂ . ಡಿ 
ಕ್ವಾಟರ್ಸ್ ಹೋಗುವ ದಾರಿ ಮತ್ತು ರಾ . ಹೆ - 63 ರ ಕೂಡುವ ಜಂಕ್ಷನ್ ವರೆಗೆ (ಕಿರಣ್ 
ಗ್ಲಾಸ್ ವರ್ಕ್ಸ್ ಅಂಗಡಿ ಈಶಾನ್ಯ ಮೂಲೆವರೆಗೆ). 
ಉತ್ತರ : - ಪಟೇಲ್ ನಗರ ಮತ್ತು ರಾ . ಹೆ -63 ರ ಕೂಡುವ ಜಂಕ್ಷನ್ ಬಿಂದುವಿನಿಂದ 
( ಎಂ . ಜಿ. ಪೆಟ್ರೋಲ್ ಬಂಕ್ ಎದುರುಗಡೆ) ರಿಂದ ಹದ್ದಿನಗುಂಡು ರಸ್ತೆ ಪ್ರಾರಂಭಿಸಿ ಪೂರ್ವಕ್ಕೆ 
ಹದಿನ ಗುಂಡು ರಸೆ ತಲುಪಿ, ಹದಿನಗುಂಡು ರಸ ಮತ್ತು ವೆಂಕಟೇಶ್ವರ ಕಾಲೋನಿ ಮುಖ 

ರಸ್ತೆಯಿಂದ ಉತ್ತರಕ್ಕೆ ಗುಂತಕಲ್ಲು ರೈಲ್ವೆ ಹಳಿ ಪಶ್ಚಿಮ ಸರಹದ್ದು ಸ. ನಂ .157 , 158 , 159 
ಉತ್ತರ || ( ಹದ್ದಿನಗುಂಡು) ಒಳಚರಂಡಿ ರಸ್ತೆ ತಲುಪಿ ಕಚ್ಚಾ ರಸ್ತೆ ಮತ್ತು ಬಳ್ಳಾರಿ ಗುಂತಕಲ್ಲು ರೈಲ್ವೆ 

ಹಳಿ ರಸ್ತೆ ವಾಯುವ್ಯ ದಿಶೆ ಸ. ನಂ .159 ಪುನಃ ಮುಂದುವರೆಯುತ್ತಾ ಪೈರ್ವಕ್ಕೆ ಬಳ್ಳಾರಿ 
ಗುಂತಕಲ್ಲು ರೈಲ್ವೇ ಹಳಿ ಮತ್ತು ಉತ್ತರ ದಿಶೆ ಸರಹದ್ದು ಸ. ನಂ . 159, 160 , 167 , 141, 140, 
138 , 135, 136 , 124, 114 ಮತ್ತು 113 ( ಹದ್ದಿನಗುಂಡು ಗ್ರಾಮದ ಸ. ನಂ .ಗಳು) ಈಶಾನ್ಯದ 

ಸ. ನಂ .113ರ ರಸ್ತೆ . 
18 - ಪೂರ್ವ :- ಹದ್ದಿನಗುಂಡು ಗ್ರಾಮದ ಸ. ನಂ . 113 ಈಶಾನ್ಯ ರಸ್ತೆ ಬಳ್ಳಾರಿ ಗುಂತಕಲ್ಲು ರೈಲ್ವೇ | | 

ಹಳೆ ದಕ್ಷಿಣಕ್ಕೆ ಈ ಕೆಳಗೆ ನಮೂದಿಸಿದ ಸ. ನಂ . ಗಳ ಪೂರ್ವ ಸರಹದ್ದು ಸ. ನಂ . 113, 117, 
ಪೂರ್ವ 

118, 119, 120 , 200 , 2011 ಮತ್ತು ಬಿಸಿಲಹಳ್ಳಿ ಗ್ರಾಮದ 207, ಬಿಸಿಲಹಳ್ಳಿ ಹರಿಜನ 
ಕಾಲೋನಿ ಆಗೇಯ ದಿಕ್ಕಿನವರೆಗೆ. 

ದಕ್ಷಿಣ :- ಬಿಸಿಲಹಳ್ಳಿ ಹರಿಜನ ಆಗೇಯ ದಿಕ್ಕಿನಿಂದ ಜನತಾ ನಗರ ಒಳಗೊಂಡಂತೆ ಹಳ್ಳದ 
ದಕ್ಷಿಣ ಮುಖಾಂತರ ಬೆಂಗಳೂರು ಬೈಪಾಸ್ ಮತ್ತು ರಾ . ಹೆ - 63 ರ ಪೆಟ್ರೋಲ್ ಬಂಕ್ ಆಗ್ನೆಯ 

ಮೂಲೆವರೆಗೆ 

ಪಶ್ಚಿಮ :- ಬೆಂಗಳೂರು ಬೈಪಾಸ್ ಮತ್ತು ರಾ . ಹೆ - 63ರ ಪೆಟ್ರೋಲ್ ಮೂಲೆಯಿಂದ 
ಪಶ್ಚಿಮ | ಪಟೇಲ್ ನಗರ ಮತ್ತು ರಾ . ಹೆ - 63 ರ ಕೂಡುವ ಜಂಕ್ಷನ್ ( ಎಂ . ಜಿ.ಪೆಟ್ರೋಲ್ ಬಂಕ್ 

ಎದುರುಗಡೆ) ವರೆಗೆ . 
ಉತ್ತರ :- ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ಮತ್ತು ಒಳ ಸೇತುವೆ ಮತ್ತು ವಾಯುವ್ಯ ದಿಕ್ಕಿನ 

ಜಿಲ್ಲಾ ನ್ಯಾಯಾಲಯದ ಕಾಂಪೌಂಡ್ ಮೂಲೆಯಿಮದ ಪೂರ್ವಕ್ಕೆ ಬಳ್ಳಾರಿ ಗುಂತಕಲ್ 
ಉತ್ತರ ರೈಲ್ವೆ ಹಳಿ ದಾಟಿ ಸಂಗನಕಲ್ ರಸ್ತೆ ತಲುಪಿ ಶಂಕರ ಕಾಲೋನಿ ಮುಖ್ಯ ರಸ್ತೆ ಮತ್ತು 

ಬಳ್ಳಾಇರ ಗುಂತಕಲ್ ರೈಲ್ವೆ ಹಳಿಯ ವಾಯುವ್ಯ ದಿಶೆ ಮೂಲೆ ಅಂದರೆ ಇಂಗ್ಲಿಷ್ 
ಮೀಡಿಯಂ ಶಾಲೆಯ ವಾಯುವ್ಯ ಭಾಗ, 
ಪೂರ್ವ :- ಶಂಕರ ಕಾಲೋನಿ ಮುಖ್ಯರಸ್ತೆ ಮತ್ತು ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ 

ವಾಯುವ್ಯ ದಿಶೆ ರಸ್ತೆಯಿಂದ ಪ್ರಾರಂಭಿಸಿ ಇಂಗ್ಲೀಷ್ ಮೀಡಿಯಂ ಶಾಲೆ ಮುಂದಿನ ರಸ್ತೆ 
ಪೂರ್ವ 

ದಕ್ಷಿಣಕ್ಕೆ ಶಂಕರ ಕಾಲೋನಿ ಮುಖ್ಯ ರಸ್ತೆ ತಲುಪಿ ಪಟೇಲ್ ನಗರ ಮುಖ್ಯರಸ್ತೆ (ಆಗ್ನೆಯ 
19 | ಮೂಲೆ) ಜಿಲ್ಲಾಧಿಕಾರಿಗಳ ಬಂಗ್ಲೆ ಕಾಂಪೌಂಡಿನ ಆಗ್ನೆಯ ರಸ್ತೆ , 

ದಕ್ಷಿಣ :- ಅನಂತಪುರ ರಸ್ತೆಯಿಂದ ಪ್ರಾರಂಭಿಸಿ ಗಡಿಗಿ ಚೆನ್ನಪ್ಪ ವೃತ್ತ ನೈರುತ್ಯ ಮೂಲೆಯ 
ಸಂಗಂ ಟಾಕೀಸ್ ಕಾಂಪೌಂಡ್ ರಸ್ತೆ ಮುಂದುವರೆಯುತ್ತಾ ಪೂರ್ವಕ್ಕೆ ಅನಂತಪುರ ರಸ್ತೆ 
ತಲುಪಿ ಪಟೆಲ್ ನಗರ ಮೊದಲನೇ ಮುಖ್ಯರಸ್ತೆ ( ಜಿಲ್ಲಾಧಿಕಾರಿಗಳ ಬಂಗ್ಲೆಯ ಪೂರ್ವ 
ಭಾಗಕ್ಕೆ) ಹಾಗೆ ಆಗೇಯ ದಿಕ್ಕಿಗೆ ಜಿಲ್ಲಾಧಿಕಾರಿಗಳ ಬಂಗ್ಲೆಯ ಕಾಂಪೌಂಡಿನ ಆಗ್ನೆಯ ರಸ್ತೆ . 
ಪಶ್ಚಿಮ :- ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿಯ ಒಳ ಸೇತುವೆ ರಸ್ತೆ ಬಿಂದುವಿನಿಂದ | 
ಪ್ರಾರಂಭಿಸಿ ಜಿಲ್ಲಾ ನ್ಯಾಯಾಲಯ ಕಾಂಪೌಂಡಿನ ವಾಯುವ್ಯ ರಸ್ತೆ ದ್ವಾರ ದಕ್ಷಿಣಕ್ಕೆ ಒಳ 
ಸೇತುವೆ ಮತ್ತು ಡಬಲ್ ರಸ್ತೆ ತಲುಪಿ ಅನಂತಪುರ ರಸ್ತೆ ಮತ್ತು ಡಬಲ್ ರಸ್ತೆ ಹತ್ತಿರ ಗಡಗಿ 
ಚೆನ್ನ ವೃತ್ತ ರಸ್ತೆ ( ಸಂಗಂ ಟಾಕೀಸ್‌ನ ನೈರುತ್ಯ ಭಾಗದ ರಸ್ತೆ). 
ಉತ್ತರ :- ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ಮತ್ತುಸ ಶಂಕರ ಕಾಲೋನಿ ಮುಖ್ಯರಸ್ತೆ 
ವಾಯುವ್ಯ ದಿಶೆಯಿಂದ ಪ್ರಾರಂಭಿಸಿ ಇಂಗ್ಲೀಷ್ ಮೀಡಿಯಂ ಶಾಲೆ ರಸ್ತೆಯ ದ್ವಾರ 
ಪೂರ್ವಕ್ಕೆ ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ತಲುಪಿ ಹದ್ದಿನಗುಂಡು ಬಳ್ಳಾರಿ ಗುಂತಕಲ್ 
ರೈಲ್ವೇ ರಸ್ತೆ ಕಚ್ಚಾ ರಸ್ತೆಯ ಈಶಾನ್ಯ ದಿಶೆ ರಸ್ತೆ ಹದ್ದಿನ ಗುಂಡು ಗ್ರಾಮದ ಸರ್ವೆ ನಂ .164. | 
ಪೂರ್ವ :- ಹದ್ದಿನಗುಂಡು ರಸ್ತೆಗೆ ಹೋಗುವಸ ಕಚ್ಚಾ ರಸ್ತೆ ಮೂಲಕ ರಾಘವೇಂದ್ರ 
ಕಾಲೋನಿ ಮತ್ತು ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ಈಶಾನ್ಯ ದಿಶೆಯ ರಸ್ತೆ ಹದ್ದಿನ ಗುಂಡು 


19 | 


ಸಾಮಾನ್ಯ 


ದಕ್ಷಿಣ 


ಪಶ್ಚಿಮ 


| 


| ಉತ್ತರ 


20| 20 || 


ಸಾಮಾನ್ಯ 


ಪೂರ್ವ 


11 


ಕೈ 


| 21 


21 


ಗ್ರಾಮದ ಸರ್ವೆ ನಂ .164ರ ರಸ್ತೆ ದಕ್ಷಿಣಕ್ಕೆ ರಾಘವೇಂದ್ರ ಕಾಲೋನಿ ತಲುಪಿ ಬಳ್ಳಾರಿ ಸರ್ವೆ | 
ನಂ .933 ರ ಆಗ್ನೆಯ ದಿಶೆಯ ರಸ್ತೆ. 
ದಕ್ಷಿಣ :- ಅನಂತಪುರ ರಸ್ತೆ ಮತ್ತು ಪಟೆಲ್ ನಗರ ಮೊದಲನೇ ಮುಖ್ಯರಸ್ತೆ ಕೂಡುವಸ 
ಬಿಂದುವಿನಿಂದ ಪ್ರಾರಂಭಿಸಿ ಜಿಲ್ಲಾಧಿಕಾರಿಗಳ ಬಂಗ್ಗೆ ಕಾಂಪೌಂಡಿನ ಆಗ್ನೆಯ ದಿಶೆ ರಸ್ತೆ 

ಮುಂದುವರೆಯುತ್ತಾ ಪೂರ್ವಕ್ಕೆ ಸನಂತಪುರ ರಸ್ತೆ ತಲುಪಿ ಪಟೇಲ ನಗರ ಮುಖ್ಯರಸ್ತೆ 
ದಕ್ಷಿಣ ಹಾದು ಹೋಗುವುದು . ಪಟೇಲ್ ನಗರ ಮುಖ್ಯರಸ್ತೆ ವಾಯುವ್ಯ ಮೂಲೆಯಿಂದ ಅಂದರೆ 

ಜಿ. ಎಂ . ಹೆಚ್ . ಪಿ ಶಾಲೆಯ ಕಾಂಪೌಂಡ್ ಗೋಡೆ ರಸ್ತೆ ಪೂರ್ವಕ್ಕೆ ಹದ್ದಿನಗುಂಡು ರಸ್ತೆ 
ತಲುಪಿ ಕಚ್ಚಾ ರಸ್ತೆ ಮೂಲಕ ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ರಸ್ತೆ ರಂಗಮಂದಿರ 
ಕಾಲೋನಿಯ ಪೂರ್ವ ಹರಹದ್ದು. 
ಪಶ್ಚಿಮ :- ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ರಸ್ತೆ ಶಂಕರ ಕಾಲೋನಿ ಮುಖ್ಯ ರಸ್ತೆ ಕೂಡುವ 

ರಸ್ತೆ ಬಿಂದುವಿನಿಂದ ಪ್ರಾರಂಭಿಸಿ ಉತ್ತರ ಗುಂತಕಲ್ ರೈಲ್ವೆ ಹಳಿ ವಾಯುವ್ಯ ರಸ್ತೆ ದ್ವಾರ 
ಪಶ್ಚಿಮ ಎಂ . ಎಂ.ಟಿ.ಸಿ ಕಾಲೋನಿ ಮುಖ್ಯರಸ್ತೆ ಪುನಃ ಸತ್ಯನಾರಾಯಣ ಪೇಟೆಯ 1ನೇ ಕ್ರಾಸ್ ರಸ್ತೆ 
ಈಶಾನ್ಯ ದಿಶೆಯಿಂದ ಪಟೇಲ್ ನಗರದ 1ನೇ ಮುಖ್ಯರಸ್ತೆ ಆಗ್ನೆಯ ರಸ್ತೆ ಜಿಲ್ಲಾಧಿಕಾರಿಗಳ 

ಂಪೌಂಡ್ , 
ಉತ್ತರ :- ಕೆ. ಇ . ಬಿ ಪವರ್ ಹೌಸ್ ಕಚ್ಚಾ ರಸ್ತೆ ಮತ್ತು ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ 
ರಸ್ತೆಯ ಕೂಡುವ ಬಿಂದು ರಸ್ತೆಯಿಂದ ಕೆನಾಲ್ ನಂ .14ರ ವಾಯುವ್ಯ ರಸ್ತೆ ( ಸಂಗನಕಲ್ 

ಗ್ರಾಮದ ಸ. ನಂ .162) ಪೂರ್ವಕ್ಕೆ ಸ. ನಂ .162 , 163 , 164ರ ಉತ್ತರ ಸರಹದ್ದು ರಸ್ತೆ ಪುನಃ 
| ಉತ್ತರ ದಕ್ಷಿಣಕ್ಕೆ ಹೋಗುತ್ತಾ ಸಂಗನಕಲ್ ಗ್ರಾಮದ ಸ. ನಂ .164 ಪೂರ್ವಕ್ಕೆ ಸಂಗನಕಲ್ ಗ್ರಾಮದ 

ಸ. ನಂ .164ರ ಆಗ್ನೆಯ ರಸ್ತೆ ಮತ್ತು ಸ. ನಂ .56, 48 , 47, 36 , 35, 34, 33, 29, 24 , 
12ರ ಉತ್ತರ ಸರಹದ್ದು ರಸ್ತೆ ಮುಂದುವರೆಯುತ್ತಾ ಸ. ನಂ . 1ರ ಈಶಾನ್ಯ ಬಿಂದು 
( ಸಂಗನಕಲ್). 
ಪೂರ್ವ :- ಸಂಗನಕಲ್ ಗ್ರಾಮದ ಸ. ನಂ .1ರ ಈಶಾನ್ಯ ಸದಿಶೆ ರಸ್ತೆಯಿಂದ | 

ಪ್ರಾರಂಭಗೊಂಡು ದಕ್ಷಿಣಕ್ಕೆ ಸಂಗನಕಲ್ ಗ್ರಾಮದ ಸ. ನಂ . 01 , 04, 07, 104 , 105 ಮತ್ತು 
ಪೂರ್ವ 

109 ಪೂರ್ವ ಸರಹದ್ದು ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ರಸ್ತೆ ತಲುಪಿ ಸಂಗನಕಲ್ | 
ಗ್ರಾಮದ ಸ. ನಂ .109 ಆಗ್ನೆಯ ದಿಶೆ ರಸ್ತೆ, 

ದಕ್ಷಿಣ : - ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ಒಳ ಸೇತುವೆ ರಸ್ತೆ ವಾಯುವ್ಯ ದಿಶೆ ಜಿಲ್ಲಾ 
ದಕ್ಷಿಣ ನ್ಯಾಯಾಲಯ ಕಾಂಪೌಂಡಿನ ಪೂರ್ವಕ್ಕೆ ಬಳ್ಳಾರಿ ಗುಂತಕಲ್ ರೈಲ್ವೆ ಹಳಿ ರಸ್ತೆ ಸಂಗನಕಲ್ 

ಗ್ರಾಮದ ಸ. ನಂ .109ರ ಆಗ್ನೆಯ ದಿಶೆಯ ರಸ್ತೆ, 
ಪಶ್ಚಿಮ :- ಕೆ. ಇ . ಬಿ ಪವರ್ ಹೌಸ್‌ಗೆ ಹೋಗುವ ಕಚ್ಚಾ ರಸ್ತೆ ಮತ್ತು ಕಿವುಡ ಮೂಕರ ಶಾಲೆ | 
ರಸ್ತೆ ಮತ್ತು ಕೆನಾಲ್ ನಂ .14 ಸಂಗನಕಲ್ ಸ. ನಂ .162ರ ಈಶಾನ್ಯ ರಸ್ತೆ ಮುಂದುವರಿಯುತ್ತಾ 
ದಕ್ಷಿಣಕ್ಕೆ ಸಂಗನಕಲ್ ಗ್ರಾಮದ ಸ. ನಂ .162 ಪಶ್ಚಿಮ ಸರಹದ್ದು ಎಸ್‌. ಲಿಂಗಣ್ಣ ಕಾಲೋನಿ 
ರಸ್ತೆ ಮೋಕಾ ರಸ್ತೆ ಎದುರುಗಡೆ ಗಾಂದಿನಗರ ವಾಟರ್ ಬೂಸ್ಟರ್ ನೈರುತ್ಯ ಹಾಗೂ 
ಜಿ. ಎ೦ಹೆಚ್ .ಪಿ ಶಾಲೆಯ ವಾಯುವ್ಯ ಮೂಲೆ ರಸ್ತೆ ಗುಂತಕಲ್ ರೈಲ್ವೆ ಹಳಿ ಜಿಲ್ಲಾ 
ನ್ಯಾಯಾಲಯ ಕಾಂಪೌಂಡ್‌ನ ವಾಯುವ್ಯ ರಸ್ತೆ. 
ಉತ್ತರ :- ಕಪ್ಪಗಲ್ ರಸ್ತೆ ಮತ್ತು ಎಸ್ . ಎಂ . ವಿ. ನಗರ 9ನೇ ಅಡ್ಡ ಬಲ ಪಕ್ಕ ರಸ್ತೆ ಕೂಡುವ 

ಬಿಂದು ರಸ್ತೆ ಪ್ರಾರಂಭದಿಂದ ಎಸ್‌ . ಲಿಂಗಣ ಕಾಲೋನಿ ರಸೆಯ ಪೂರ್ವಕ್ಕೆ ಹಾದು 
ಉತ್ತರ 

ಹೋಗುವ ಎಸ್. ಎಂ . ವಿ ನಗರ 9ನೇ ಅಡ್ಡ ಬಲ ಪಕ್ಕ ರಸ್ತೆ ಮೋಕಾ ರಸ್ತೆಗೆ ತಲುಪಿ 
ಗಾಂಧಿನಗರ ವಾಟರ್ ಬೂಸ್ಟರ್‌ ಎದುರುಗಡೆ ರಸ್ತೆ , 
ಪೂರ್ವ :- ಗೋಪಾಲ ಸ್ವಾಮಿ ರಸ್ತೆ (ಮೋಕಾ ರಸ್ತೆ) ಮತ್ತು ಎಸ್‌. ಲಿಂಗಣ್ಣ ಕಾಲೋನಿ 

ರಸ್ತೆಗಳ ಪ್ರಾರಂಭದಿಂದ ಎಸ್. ಎಂ . ವಿ ನಗರ 9ನೇ ಅಡ್ಡ ಬಲ ರಸ್ತೆ ಅಂದರೆ ಗಾಂಧಿನಗರ 
ಪೂರ್ವ ವಾಟರ್ ಬೂಸ್ಟರ್ ಎದುರುಗಡೆ ಹೋಗುತ್ತಾ ನೈರುತ್ಯದ ದಿಶೆ ರಸ್ತೆ 3 ದಾರಿಗಳ ಕೇಂದ್ರ 

ಬಿಂದುಗಳಾದ ಗೋಪಾಲಸ್ವಾಮಿ ರಸ್ತೆ ಹಳೇ ಕೋರ್ಟ್ ರಸ್ತೆ ಮತ್ತು ಜಿ. ಎಂ .ಹೆಚ್. ಪಿ 
ಶಾಲೆಯ ವಾಯುವ್ಯ ಕಪ್ಪಗಲ್ ರಸ್ತೆ, 
ದಕ್ಷಿಣ :- ಗೋಪಾಲ ಸ್ವಾಮಿ ರಸ್ತೆ ಒಳ ಸೇತುವೆ ಮತ್ತು ಕಪ್ಪಗಲ್ ರಸ್ತೆ ದುರ್ಗಮ್ಮ ಗುಡಿ | 

ವೃತ್ತದ ಮೂರು ರಸ್ತೆಗಳ ಬಿಂದುವಿನಿಂದ ಪ್ರಾರಂಭಗೊಂಡು ಹೋಟೆಲ್ ರೇಣುಕಾ 
ದಕ್ಷಿಣ 

ದರ್ಶಿನಿಯ ನೈರುತ್ಯ ರಸ್ತೆ ಮುಂದುವರೆದು ಪೂರ್ವಕ್ಕೆ ಗೋಪಾಲ ಸ್ವಾಮಿ ರಸ್ತೆ ತಲುಪಿ 
ಮತ್ತು ಹಳೆ ಕೋರ್ಟ್ ರಸ್ತೆ ( ಜಿ. ಎಂ .ಹೆಚ್.ಪಿ .ಶಾಲೆ ಕಪ್ಪಗಲ್ ರಸ್ತೆ ಈಶಾನ್ಯ ರಸ್ತೆ) 

ಪಶ್ಚಿಮ : - ಕಪ್ಪಗಲ್ ರಸ್ತೆ ಮತ್ತು ಎಸ್. ಎಂ . ವಿ. ನಗರ 9ನೇ ಅಡ್ಡ ಬಲ ಪಕ್ಕ ರಸ್ತೆ ಕೂಡುವ 
* ಬಿಂದುವಿನಿಂದ ಪ್ರಾರಂಭಿಸಿ ಎಸ್‌. ಲಿಂಗಣ್ಣ ಕಾಲೋನಿ ರಸ್ತೆ ದ್ವಾರ ದಕ್ಷಿಣಕ್ಕೆ ಕಪ್ಪಗಲ್ ರಸ್ತೆ 


ಸಾಮಾನ್ಯ 
ಮಹಿಳೆ 


ಪರಿಶಿಷ್ಟ 


| 22 


22 


ಪಂಗಡ 


ಉತ್ತರ 


23 23 


ದಕ್ಷಿಣ 
ಮುಖ್ಯ 


ತಲುಪಿ 3 ರಸ್ತೆಗಳ ಬಿಂದುವಾದ ಗೋಪಾಲ ಸ್ವಾಮಿ ರಸ್ತೆ ಒಳ ಸೇತುವೆ ಮತ್ತು ಕಪ್ಪಗಲ್ 
ರಸ್ತೆ ( ದುರ್ಗಮ್ಮ ದೇವಸ್ಥಾನ ವೃತ್ತ ವಾಯುವ್ಯ ದಿಶೆ ಮೂಲೆ ಹೋಟೆಲ್ ರೇಣುಕಾದರ್ಶಿನಿ 
ರಸ್ತೆ) 
ತಾಳೂರು ಮುಖ್ಯ ರಸ್ತೆ ಹಾಗೂ ಎಲ್. ಎಲ್. ಸಿ.ಕಾಲುವೆ ಕೂಡುವ ಈಶಾನ್ಯ ಬಿಂದಿನಿಂದ 
ಪ್ರಾರಂಭಗೊಂಡು ಎಲ್.ಎಲ್.ಸಿ. ಕಾಲುವೆ ಕಪ್ಪಗಲ್ ರಸ್ತೆ ಎಡಭಾಗದ 5ನೇ ಕ್ರಾಸ್ ಈಶಾನ್ಯ 
ಮೂಲೆ ತಲುಪುವುದು. 

ಕಪ್ಪಗಲ್ ರಸ್ತೆ 5ನೇ ಕ್ರಾಸ್‌ ಹಾಗೂ ಎಲ್. ಎಲ್. ಸಿ. ಕಾಲುವೆ ಈಶಾನ್ಯ ಮೂಲೆಕೂಡುವ 
ಪೂರ್ವ ಬಿಂದಿನಿಂದ ಪ್ರಾರಂಭಗೊಂಡು ಕಪ್ಪಗಲ್ ರಸ್ತೆ ಮುಖಾಂತರವಾಗಿ ಮುಂದುವರೆದು ಕಪ್ಪಗಲ್ 

| ರಸ್ತೆ ಹಾಗೂ ಮ್ಯಾಕ್ ಷೋರೂಂ ಆಗ್ನೆಯ ಮೂಲೆ ತಲುಪುವುದು. 
ಕಪಗಲ್ ಮುಖ್ಯ ರಸ್ತೆ ಹಾಗೂ ಪಾರ್ವತಿ ನಗರ ಮುಖ್ಯ ರಸ್ತೆ ಆಗ್ನೆಯ ಮೂಲೆಯಿಂದ | ಹಿಂದುಳಿದ 
ಪ್ರಾರಂಭಗೊಂಡು ( ಮ್ಯಾಕ್ಸ್ ಷೋರೂಂ ಆಗೇಯ ದಿಕ್ಕಿನ ಮೂಲೆ) ಪಾರ್ವತಿ ನಗರ | 

ವರ್ಗ ( ಎ) 
| ಮುಖ್ಯ ರಸ್ತೆ ಮಾರ್ಗವಾಗಿ ಪಾರ್ವತಿ ನಗರ ಮುಖ್ಯ ರಸ್ತೆ ಹಾಗೂ ತಾಳೂರು ಮುಖ್ಯ ರಸ್ತೆ 
ನೈರುತ್ಯ ಮೂಲೆ ತಲುಪುವುದು. 
ಪಾರ್ವತಿ ನಗರ ಮುಖ್ಯ ರಸ್ತೆ ಹಾಗೂ ತಾಳೂರು ಮುಖ್ಯ ರಸ್ತೆ ನೈರುತ್ಯ ಮೂಲೆಯಿಂದ 

ಪ್ರಾರಂಭಗೊಂಡು ತಾಳೂರು ಮುಖ್ಯ ರಸ್ತೆ ಉತ್ತರ ದಿಕ್ಕಿನ ಮಾರ್ಗವಾಗಿ ತಾಳೂರು ಮುಖ್ಯ 
ಪಶ್ಚಿಮ 

ರಸ್ತೆ ಹಾಗೂ ಎಲ್.ಎಲ್.ಸಿ.ಕಾಲುವೆ ಸರ್ವಿಸ್ ರಸ್ತೆ (ಸರ್ವೇ ನಂ .363 ರ ನೈರುತ್ಯ ಮೂಲೆ) 
ತಲುಪುವುದು. 

ತಾಳೂರು ಮುಖ್ಯ ರಸ್ತೆ ಹಾಗೂ ಸರ್ವೇ ನಂ . 213 ಕೂಡುವ ಬಿಂದುವಿನಿಂದ 
ಉತ್ತರ ಪ್ರಾರಂಭಗೊಂಡು ಪೂರ್ವದಲ್ಲಿ ಮುಂದುವರೆದು ಕಪ್ಪಗಲ್ ರಸ್ತೆ ಈಶಾನ್ಯ ಮೂಲೆ 

ತಲುಪುವುದು ಮತ್ತು ವಿತರಣೆ ಕಾಲುವೆ ಕಪ್ಪಗಲ್ ರಸ್ತೆ ಈಶಾನ್ಯ ಮೂಲೆ ಹಾಗೂ ಕಪ್ಪಗಲ್ 
ರಸ್ತೆ ಮೂಲೆಯಿಂದ ಸರ್ವೇ ನಂ . 234 ತಲುಪುವುದು. 
ಎಂ . ವಿ . ನಗರ 5ನೇ ಕ್ರಾಸ್‌ ( ಎಡಗಡೆ) ಹಾಗೂ ಕಪ್ಪಗಲ್ ಮುಖ್ಯ ರಸ್ತೆ ಈಶಾನ್ಯ ಮೂಲೆ| 
ಬಿಂದಿನಿಂದ ಪ್ರಾರಂಭಗೊಂಡು ಕಪ್ಪಗಲ್ ಮುಖ್ಯ ರಸ್ತೆ (ಉತ್ತರ ದಿಕ್ಕಿನ) ಮಾರ್ಗವಾಗಿ 

ಮುಂದುವರೆದು ಬ್ರಹ್ಮಯ್ಯ ಗುಡಿ ಹಾಗೂ ಎಲ್.ಎಲ್. ಸಿ.ಕೆನಾಲ್ ಕಪಗಲ್ ಮುಖ್ಯ ರಸ್ತೆಯ 
ಪೂರ್ವ 

ಈಶಾನ್ಯ ಮೂಲೆ ಹಾಗೂ ಸರ್ವೇ ನಂ .230ರ ಮೂಲೆ ತಲುಪುವುದು, ಮತ್ತು ಸರ್ವೇ 

ನಂ . 234 ಈಶಾನ್ಯ ಮೂಲೆಯಿಂದ ಪ್ರಾರಂಭಗೊಂಡು ಸರ್ವೇ ನಂ . 234ರ ಆಗ್ನೆಯ 
24 

ಮೂಲೆ ತಲುಪುವುದು . 
ತಾಳೂರು ಮುಖ್ಯ ರಸ್ತೆ ಹಾಗೂ ಎಲ್.ಎಲ್.ಸಿ .ಕಾಲುವೆ ( ಒ .ಹೆಚ್. ಟಿ. ಎದುರುಗಡೆ) | 

ಸಾಮಾನ್ಯ 
ಕೂಡುವ ಮೂಲೆಯಿಂದ ಪ್ರಾರಂಭಗೊಂಡು ಪೂರ್ವಕ್ಕೆ ಮುಂದುವರೆದು ಎಲ್.ಎಲ್.ಸಿ. 
ಕಾಲುವೆ ಹಾಗೂ ಎಂ . ವಿ. ನಗರ 5ನೇ ಕ್ರಾಸ್ ಈಶಾನ್ಯ ಮೂಲೆ ತಲುಪುವುದು. 
ಎಲ್. ಎಲ್. ಸಿ .ಕಾಲುವೆ ಸರ್ವಿಸ್ ರಸ್ತೆ ಹಾಗೂ ಎಂ . ವಿ. ನಗರ 5ನೇ ಕ್ರಾಸ್ ಈಶಾನ್ಯ 
ಮೂಲೆಯಿಂದ ಪ್ರಾರಂಭಗೊಂಡು ಪೂರ್ವಕ್ಕೆ ಮುಂದುವರೆದು ಕಪ್ಪಗಲ್ ಮುಖ್ಯ ರಸ್ತೆ 
ಹಾಗೂ ಎಂ . ವಿ. ನಗರ 5ನೇ ಕ್ರಾಸ್ ಈಶಾನ್ಯ ಮೂಲೆ ತಲುಪುವುದು. 
ತಾಳೂರು ಮುಖ್ಯ ರಸ್ತೆ ಈಶಾನ್ಯ ಮೂಲೆಯಿಂದ ಪ್ರಾರಂಭಗೊಂಡು ( ಒ. ಹೆಚ್ . ಟಿ. 

ಎದುರುಗಡೆ) ಉತ್ತರಕ್ಕೆ ಮುಂದುವರೆದು ಸರ್ವೇ ನಂ . 213ರ ಈಶಾನ್ಯ ಮೂಲೆ 
ಪಶ್ಚಿಮ 

ತಲುಪುವುದು. ಮತ್ತು ಕಪ್ಪಗಲ್ ರಸ್ತೆ 9ನೇ ಕ್ರಾಸ್ ಈಶಾನ್ಯ ಮೂಲೆಯಿಂದ 
ಪ್ರಾರಂಭಗೊಂಡು ಸರ್ವೇ ನಂ . 235 ಈಶಾನ್ಯ ಮೂಲೆ ತಲುಪುವುದು. 
ಇನ್‌ಫ್ಯಾಂಟಿ ರಸ್ತೆ ನಾಗಲಕೆರೆ ಹೋಗುವ ರಸ್ತೆ ಕೂಡುವ ಬಿಂದು ರಸ್ತೆಯಿಂದ ಪ್ರಾರಂಭಿಸಿ 

ವಾಸವಿ ಶಾಲೆ ಕಾಂಪೌಂಡಿನ ನೈರುತ್ಯ ಮೂಲೆಯ ರಸ್ತೆಯಿಂದ ಪೂರ್ವಕ್ಕೆ ನಾಗಲಕೆರೆ 
ಉತ್ತರ ಮತ್ತು ನಾಗಲಕೆರೆ ತಲುಪಿ ಸುಬ್ಬಾರಾವ್ ಆಸತ್ರೆ ದಕ್ಷಿಣ ದಿಶೆ ಅಂದರೆ ಆಸ್ಪತ್ರೆಯ ಪಶ್ಚಿಮ 

ಭಾಗದ ಸರಹದ್ದು ಡಾ|| ಸುಬ್ಬಾರಾವ್ ಆಸತ್ರೆ ಹಾಗೂ ಮುದ್ರಾಸ್ ಬಾಂಬೆ ಟ್ರಂಕ್ ರಸ್ತೆ 
ಹಾದು ಮೊದಲನೇ ರೈಲು ಗೇಟು ಹತ್ತಿರ ವಿಜಯ ವೃತ್ತ ರಸ್ತೆ, 

ಕೌಲ್ಬಜಾರ್ ಮುಖ್ಯರಸ್ತೆ ಕೋಟೆ ಮುಖ್ಯ ರಸ್ತೆ ಮತ್ತು ಮದ್ರಾಸ್ ಬಾಂಬೇ ಟ್ರಂಕ್ ರಸ್ತೆ ಹಿಂದುಳಿದ 
25 | | 

ಕೂಡುವ ಬಿಂದು ರಸ್ತೆಯಿಂದ ಪ್ರಾರಂಭಿಸಿ ಒಂದನೇ ರೈಲು ಗೇಟು ದಕ್ಷಿಣಕ್ಕೆ ಕೌಲ್‌ಬಜಾರ್ | ವರ್ಗ ( ಎ) 
ಪೂರ್ವ ಮುಖ್ಯರಸ್ತೆ ದಾಟಿ ರೇಡಿಯೋ ಪಾರ್ಕ್ ರಸ್ತೆ ಮತ್ತು ಕ್ರೀಡಾಂಗಣ ರಸ್ತೆ ತಲುಪಿ ದಾಸ್ 

ಪಾನ್ ಷಾಪಿನ ಆಗ್ನೆಯ ಮೂಲೆ ರಸ್ತೆ. 


24 


ದಕ್ಷಿಣ 


[ 25 


ಇನ್‌ಫ್ಯಾಂಟರಿ ರಸ್ತೆ ಮತ್ತು ಟಿ. ಬಿ.ಸ್ಯಾನಿಟೋರಿಯಂ ರಸ್ತೆ ಕೂಡುವ ರಸ್ತೆ ಬಿಂದುವಿನಿಂದ 
ಪ್ರಾರಂಭಿಸಿ ಸೈಯದ್ ಮಂಜಿಲ್ ಬಂಗ್ಲೆ ನೈರುತ್ಯ ದಿಶೆಗೆ ಅಲ್ಲಿಂದ ಪೂರ್ವಕ್ಕೆ 


13 


( ಪೂರ್ವ 


ಸಾಮಾನ್ಯ 
ಮಹಿಳೆ 


ಪಶ್ಚಿಮ 


69 
. 


ಟಿ. ಬಿ. ಸ್ಯಾನಿಟೋರಿಯಂ ರಸ್ತೆ ತಲುಪಿ ಟಿಂಕರ್ ರಸ್ತೆ, ಜುಮ್ಮಾ ಮಸೀದಿ ರಸ್ತೆ, ಗಣೇಶ 
ದೇವಸ್ಥಾನ ರಸ್ತೆ, ದೊಡ್ಡಿ ಬೀದಿ ತಲುಪಿ ದಾಸ್‌ಪಾನ್ ಶಾಪಿನ ಆಗ್ನೆಯ ರಸ್ತೆ , 

ಇನ್‌ಫ್ಯಾಂಟರಿ ರಸ್ತೆ ಕರಿಮಾರೆಮ್ಮ ದೇವಸ್ಥಾನ ರಸ್ತೆ, ವಾಸವಿ ಶಾಲೆ ಪಕ್ಕದ ರಸ್ತೆ ದಕ್ಷಿಣಕ್ಕೆ 
ಪಶ್ಚಿಮ ಮುಂದುವರೆಯುತ್ತಾ ಇನ್‌ಫ್ಯಾಂಟರಿ ರಸ್ತೆ ದಾಟಿ ಓ .ಪಿ . ಡಿ ರಸ್ತೆ ಹತ್ತಿರ ಹಾದು ಹೋಗುತ್ತಾ 

ಟಿ. ಬಿ. ಸ್ಯಾನಿಟೋರಿಯಂ ರಸ್ತೆ (ಫ್ರೀಡಂ ಫೌಂಡೇಷನ್ ಆಗ್ನೆಯ ರಸ್ತೆ) 

ಕಲಾಶಿ ಬೀದಿಯಿಂದ ಪ್ರಾರಂಭ ರಸ್ತೆ ಬಿಂದುವಿನಿಂದ ಪೂರ್ವಕ್ಕೆ ಕಲಾಶಿ ಬೀದಿ ಮತ್ತು 
ಉತ್ತರ ಡಿಸ್ಟಿಲರಿ ಬೀದಿ ತಲುಪಿ ಡಿಸ್ಟಿಲರಿ ರಸ್ತೆಯ ಮತ್ತು ಕೌಲ್‌ಬಜಾರ್ ಮುಖ್ಯ ರಸ್ತೆಯ ಈಶಾನ್ಯ 

ಮೂಲೆರೇಣುಕಾ ಆಟೋ ಗ್ಯಾರೇಜ್ ಹತ್ತಿರ, 
ಕೌಲ್‌ಬಜಾರ್ ಮುಖ್ಯ ರಸ್ತೆಯಿಂದ ಕೋಟೆ ಮುಖ್ಯ ರಸ್ತೆಯಿಂದ ಮತ್ತು ಮದರಾಸ್ 
ಬಾಂಬೇ ಟ್ರಂಕ್ ರಸ್ತೆ ಕೂಡುವ ಬಿಂದು ಪ್ರಾರಂಭದಿಂದ ರೈಲು ಒಂದನೇ ಗೇಟು ವಿಜಯ 

ವೃತ್ತ ಹಾದು ದಕ್ಷಿಣಕ್ಕೆ ಕೌಲ್‌ಬಜಾರ್ ಮುಖ್ಯರಸ್ತೆ ತಲುಪಿ ನಾಲಬೀದಿ (ರಫೀಯುದ್ದೀನ್ | 
26 26 | 

ರವರ ಮನೆಯ ಆಗ್ನೆಯ ದಿಶೆ ರಸ್ತೆ). 

ಕೌಲ್ಬಜಾರ್ ಮುಖ್ಯರಸ್ತೆ ಮತ್ತು ದಾಲ್ವಾಲ ಮಸೀದಿ ರಸ್ತೆಯಿಂದ ಪ್ರಾರಂಭಿಸಿ ಪೂರ್ವಕ್ಕೆ 
ದಕ್ಷಿಣ 

ರಸ್ತೆಯನ್ನು ತಲುಪಿ ನಾಲಬೀದಿ ( ರಷಿಯುದ್ದೀನ್ ಮನೆಯ ಆಗ್ನೆಯ ದಿಶೆ). 
ಕಲಾಶಿ ಬೀದಿ ಟಿಂಕರ್ ಬೀದಿ ಮತ್ತು ಹಳೆ ಮಾರುಕಟ್ಟೆ ಕೂಡುವ ಮೂರು ರಸ್ತೆಗಳ | 
ಬಿಂದುವಿನಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ ದಾಲ್‌ವಾಲಾ ಮಸೀದಿ ತಲುಪಿ ಮತ್ತು ಕೌಲ್‌ಬಜಾರ್ 
ಮುಖ್ಯರಸ್ತೆ ತಲುಪಿ ( ಜುಬೇರ್ ಹೋಟೆಲ್‌ನ) ನೈರುತ್ಯ ದಿಶೆ ರಸ್ತೆ, 
ಹಳೇ ಮಾರುಕಟ್ಟೆ ರಸ್ತೆ ಮತ್ತು ಸೆಂಟ್‌ಮುನ್ನೋ ರಸ್ತೆ ( ಬಿಷಪ್ ಮನೆ ರಸ್ತೆ) ಕೂಡುವ ರಸ್ತೆ 
ಬಿಂದುವಿನಿಂದ ಪ್ರಾರಂಭಿಸಿ ಸೇಂಟ್ ಜೋಸಫ್ ಬಾಲಕರ ಪ್ರೌಡಶಾಲೆ ವಾಯುವ್ಯ ದಿಶೆ ರಸ್ತೆ 
ಪೂರ್ವಕ್ಕೆ ಹಾದು ಹಳೆ ಮಾರುಕಟ್ಟೆ ರಸ್ತೆ ತಲುಪಿ ಸೆಂಟ್ ಜೋಸಫ್ ಪ್ರೌಡಶಾಲೆ ಪುನಃ 
ಮುಂದುವರೆಯುತ್ತಾ ಪೂರ್ವಕ್ಕೆ ಸ್ವತಂತ್ರನಗರ ಮುಖ್ಯರಸ್ತೆ ತಲುಪಿ ಕಲಾಶಿ ರಸ್ತೆ , 
ಕಲಾಶಿ ಬೀದಿ ಮತ್ತು ಟಿಂಕರ್ ಬೀದಿ ನೈರುತ್ಯದ ದಿಶೆ ರಸ್ತೆಗೆ ಹೋಗುತ್ತಾ ಟಿಂಕರ್ ಬೀದಿ| 
ಮತ್ತು ಹಳೆ ಮಾರುಕಟ್ಟೆ ರಸ್ತೆ ಪುನಃ ಮುಂದುವರೆಯುತ್ತಾ ದಕ್ಷಿಣ ದಿಶೆ ಮೂಲಕ ಹಾದು 
ಹೋಗಿ ದಾಲ್‌ವಾಲ್ ಮಸೀದಿ ಬೀದಿ ತಲುಪಿ ಮತ್ತು ಕೌಲ್‌ಬಜಾರ್ ಮುಖ್ಯರಸ್ತೆ ಜುಬೇರ್ 
ಹೋಟೆಲ್‌ನ ನೈರುತ್ಯ ದಿಶೆಗೆ ಹೋಗುತ್ತಾ ಪಶ್ಚಿಮಕ್ಕೆ ಕೌಲ್‌ಬಜಾರ್ ಮುಖ್ಯರಸ್ತೆ ಜುಬೇರ್ 
ಹೋಟೆಲ್‌ನ ನೈರುತ್ಯ ದಿಶೆಗೆ ಹೋಗುತ್ತಾ ಪಶ್ಚಿಮಕ್ಕೆ ಕೌಲ್‌ಬಜಾರ್ ಮುಖ್ಯ ರಸ್ತೆ ತಲುಪಿ 

ಬಂಡಿಹಟ್ಟಿ ಮುಖ್ಯರಸ್ತೆ ತಲುಪಿ ಮತ್ತು ದೋಬಿ ಬೀದಿ ರಸ್ತೆ ಹಾದು ಪೂರ್ವಕ್ಕೆ ಶರೀಫ್ 
27 27 | 

ಬೀದಿ ದಾಟಿಸಿ ಮತ್ತು ಧನವಧಗೃಹ ಬೀದಿ ತಲುಪಿ ಮತ್ತು ಬಹದ್ದೂರ್ ಬೀದಿ ತಲುಪಿ 
ಪುನಃ ದಕ್ಷಿಣಕ್ಕೆ ಬಹದ್ದೂರ್ ಬೀದಿ ವಟ್ಟಪ್ಪ ಗೇರಿ ರಸ್ತೆ ಮುಖಾಂತರ ಶ್ರೀರಾಂ ಭಜನ 
ಮಂದಿರದ ವಾಯುವ್ಯ ದಿಶೆ ರಸ್ತೆ, 
ಟಿ. ಬಿ. ಸ್ಯಾನಿಟೋರಿಯಂ ಮತ್ತು ಸೇಂಟ್ ಮುನ್ನೋ ರಸ್ತೆಯಿಂದ ಪ್ರಾರಂಭಿಸಿ ಹಳೆ ಬೆಂಕಿ 

ಪೊಟ್ಟಣ ಫ್ಯಾಕ್ಟರಿ ವಾಯುವ್ಯ ದಿಶೆ ರಸ್ತೆ ಮತ್ತು ಡಾ|| ಪಿ. ರಾಧಕೃಷ್ಣ ರಾವು ಮನೆಯ 
ದಕ್ಷಿಣ ಆಗ್ನೆಯ ಮೂಲೆ ರಸ್ತೆ ಹಳೆ ಬೆಂಗಳೂರು ರಸ್ತೆ , ಉತ್ತರಕ್ಕೆ ಬಂಡಿಹಟ್ಟಿ ರಸ್ತೆ ತಲುಪಿ 

ಮೋರ್‌ಗಲ್ಲಿ ರಸ್ತೆ ಮತ್ತು ಬಂಡಿಹಟ್ಟಿ ರಸ್ತೆ ಮನಃ ಮುಂದುವರೆಯುತ್ತಾ ಪೂರ್ವಕ್ಕೆ ಹಾಗೂ 
ರಾಂಭಜನ ಮಂದಿರದ ವಾಯುವ್ಯ ದಿಶೆ ರಸ್ತೆ, 
ಸೇಂಟ್ ಮುನೋ ರಸ್ತೆ ಹತ್ತಿರ ಸೇತುವೆ ಕೂಡುವ ಒಂದು ರಸ್ತೆ ಪ್ರಾರಂಭದಿಂದ ಸೇಂಟ್ 
ಜೋಸಫ್ ಬಾಲಕರ ಪ್ರೌಢಶಾಲೆ ವಾಯುವ್ಯ ದಿಶೆ ರಸ್ತೆ ಮೂಲಕ ದಕ್ಷಿಣಕ್ಕೆ ಹಾದು ಸೇಂಟ್ 
ಮುನ್ನೋ ರಸ್ತೆ ಮತ್ತು ಬಿಷಪ್ ಮನೆ ತಲುಪಿ ಮತ್ತು ಟಿ.ಬಿ. ಸ್ಯಾನಿಟೋರಿಯಂ ರಸ್ತೆ ( ಡಾ|| 
ಪಿ .ರಾಧಕೃಷ್ಣರವರ ಮನೆಯ ಆಗ್ನೆಯ ದಿಶೆ ರಸ್ತೆ) 
| ಉತ್ತರ :- ಕೌಲ್‌ಬಜಾರ್ ಮುಖ್ಯರಸ್ತೆ ( ಜವಾನ್ ರಸ್ತೆ) ಮತ್ತು ಬಂಡಿಹಟ್ಟಿ ರಸ್ತೆ ಮೆಡಿಕಲ್ 

ಅಂಗಡಿಯ ವಾಯುವ್ಯ ಭಾಗಗಳು ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ಪೂರ್ವಕ್ಕೆ 
ಉತ್ತರ ಕೌಲ್‌ಬಜಾರ್ ಮುಖ್ಯರಸ್ತೆ ( ಜವಾನ್ ರಸ್ತೆ ಮಾರ್ಗವಾಗಿ ದೋಬಿ ಬೀದಿ ಮತ್ತು 

ಕೌಲ್‌ಬಜಾರ್ ಮುಖ್ಯರಸ್ತೆ ತೆಲುಗು ಚರ್ಚ್‌ನ ವಾಯುವ್ಯ ಭಾಗ ಕೂಡುವ ಸ್ಥಳವನ್ನು 
28 28 ಸೇರುವುದು . 

ಪೂರ್ವ :- ಕ್ರಿಶ್ಚಿಯನ್ ಸ್ಮಶಾನ ರಸ್ತೆ ಕೌಲ್ಬಜಾರ್ ರಸ್ತೆ (ಜವಾನ್ ರಸ್ತೆ) ಮತ್ತು ದೋಬಿ 

ಬೀದಿಯ ತೆಲುಗು ಚರ್ಚ್‌ನ ಈಶಾನ್ಯ ಭಾಗಗಳು ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ 
ಪೂರ್ವ 

ಕ್ರಿಶ್ಚಿಯನ್ ಸ್ಮಶಾನ ರಸ್ತೆ ಮಾರ್ಗವಾಗಿ ಕೊರಚ ಕಾಲೋನಿಗೆ ಹೋಗುವ ಲಿಂಕ್ ರಸ್ತೆ ಮತ್ತು 
ಕ್ರಿಶ್ಚಿಯನ್ ಸ್ಮಶಾನ ರಸ್ತೆಗಳು ಕೂಡುವ ಸ್ಥಳವನ್ನು ಸೇರುವುದು. 


ಸಾಮಾನ್ಯ 


ಸಾಮಾನ್ಯ 


ಮಹಿಳೆ 


14 


ದಕ್ಷಿಣ :- ದೋಬಿ ಬೀದಿ ಮತ್ತು ಬಂಡಿಹಟ್ಟಿ ಮುಖ್ಯ ರಸ್ತೆ ಕೂಡುವ ಸ್ಥಳದಿಂದ ಪ್ರಾರಂಭಿಸಿ 
ಪೂರ್ವಕ್ಕೆ ದೋಬಿ ಬೀದಿ ಮಾರ್ಗವಾಗಿ ಬಹದ್ದೂರ್ ಬೀದಿ ಮತ್ತು ದೋಬಿ ಬೀದಿಯ 
ಸವರನ್ ಬೀಡಿ ಕಾರ್ಖಾನೆಯ ವಾಯುವ್ಯ ಮೂಲೆಯ ಕೂಡುವ ಸ್ಥಳವನ್ನು ಸೇರುವುದು. 
ಮನಃ ದಕ್ಷಿಣಕ್ಕೆ ಬಹದ್ದೂರ್ ಬೀದಿ ಮಾರ್ಗವಾಗಿ ಪಡವಟಮ್ಮ ಗುಡಿ ಬೀದಿ ಮತ್ತು 
ಬಹದ್ದೂರ್ ಬೀದಿ ಮಸೀದಿಯ ನೈರುತ್ಯ ಭಾಗ ಕೂಡುವ ಸ್ಥಳವನ್ನು ಸೇರುವುದು. ಮನಃ 
ಪೂರ್ವಕ್ಕೆ ಪಡವಟಮ್ಮ ಗುಡಿ ಬೀದಿ ಮಾರ್ಗವಾಗಿ ಕವಾಡಿ ಬೀದಿ ಮತ್ತು ಪಡವಟಮ್ಮ 
ಗುಡಿ ಬೀದಿ ಕೂಡುವ ಸ್ಥಳವನ್ನು ಸೇರುವುದು. ಪುನಃ ದಕ್ಷಿಣಕ್ಕೆ ಕವಾಡಿ ಬೀದಿ 

ಮಾರ್ಗವಾಗಿ ದಾನಪ್ಪ ಬೀದಿ ಮತ್ತು ಕವಾಡಿ ಬೀದಿಯ ರೆಹಮಾನಿಯಾ ಮದರಸಾದ 
ದಕ್ಷಿಣ 

ನೈರುತ್ಯ ಭಾಗ ಕೂಡುವ ಸ್ಥಳವನ್ನು ಸೇರುವುದು. ಪುನಃ ಪೂರ್ವಕ್ಕೆ ದಾನಪ್ಪ ಬೀದಿ 
ಮಾರ್ಗವಾಗಿ ಜವಾರಿ ಬೀದಿ, ಲಾಕ್ ಆಸ್ಪತ್ರೆ ರಸ್ತೆ ಮತ್ತು ಸ್ಮಶಾನ ರಸ್ತೆ ಕೂಡುವ ಸ್ಥಳವನ್ನು 
ಸೇರುವುದು. ಪುನಃ ಈಶಾನ್ಯಕ್ಕೆ ಲಾಕ್ ಆಸ್ಪತ್ರೆ ರಸ್ತೆ ಮಾರ್ಗವಾಗಿ ಕೊರಚ ಕಾಲೋನಿಗೆ 
ಹೋಗುವ ಲಿಂಕ್ ರಸ್ತೆ ಮತ್ತು ಶಿವಭಜನ ಮಂದಿರ ರಸ್ತೆ (ಉರ್ದು ತರಬೇತಿ ಶಾಲೆಯ 
ದಕ್ಷಿಣ ಭಾಗ) ಮತ್ತು ಲಾಕ್ ಆಸ್ಪತ್ರೆ ಕೂಡುವ ಸ್ಥಳವನ್ನು ಸೇರುವುದು. ಪುನಃ ಪೂರ್ವಕ್ಕೆ 
ಶಿವಭಜನ ಮಂದಿರಕ್ಕೆ ಹೋಗುವ ಲಿಂಕ್ ರಸ್ತೆ ಮತ್ತು ಕೊರಚ ಕಾಲೋನಿ ದಕ್ಷಿಣ ಸರಹದ್ದು 
ರಸ್ತೆ ಮಾರ್ಗವಾಗಿ ಕ್ರಿಶ್ಚಿಯನ್‌ರ ಸ್ಮಶಾನ ರಸ್ತೆ ಮತ್ತು ಕೊರಚ ಕಾಲೋನಿ ದಕ್ಷಿಣ ಸರಹದ್ದು 
ರಸ್ತೆ ಕೂಡುವ ಸ್ಥಳವನ್ನು ಸೇರುವುದು. 
ಪಶ್ಚಿಮ :- ಕೌಲ್‌ಬಜಾರ್ ಮುಖ್ಯರಸ್ತೆ ( ಜವಾನ್ಸ್ ರಸ್ತೆ) ಮತ್ತು ಬಂಡಿಹಟ್ಟಿ ಮುಖ್ಯ ರಸ್ತೆಯ | 

ಮೆಡಿಕಲ್ ಷಾಪಿನ ವಾಯುವ್ಯ ಭಾಗಗಳು ಕೂಡುವ ಸ್ಥಳದಿಂದ ಪ್ರಾರಂಭಿಸಿ ದಕ್ಷಿಣಕ್ಕೆ 
ಪಶ್ಚಿಮ 

ಬಂಡಿಹಟ್ಟಿ ಮುಖ್ಯರಸ್ತೆ ಮಾರ್ಗವಾಗಿ ದೋಬಿ ಬೀದಿ ಮತ್ತು ಬಂಡಿಹಟ್ಟಿ ಮುಖ್ಯ ರಸ್ತೆಗಳು 
ಕೂಡುವ ಸ್ಥಳವನ್ನು ಸೇರುವುದು. 
ಉತ್ತರ : - ಆಶ್ರಯ ಬಡಾವಣೆಯ ಮುಖ್ಯರಸ್ತೆ ಮತ್ತು ರಫೀಖ್ ನಗರ ಮುಖ್ಯರಸ್ತೆ 
(ಗೋಲ್‌ಬೌಡಿ ಪಕ್ಕದ ರಸೆ ) ಮತ್ತು ಹಳೆ ಬೆಂಗಳೂರು ಬೈಪಾಸ್ ರಸೆಯ ವಾಯುವ 
ಬಿಂದುವಿನಿಂದ ಹಳೆ ಬೈಪಾಸ್ ರಸ್ತೆ ಮಾರ್ಗವಾಗಿ ಪ್ರಾಂಭಿಸಿ, ಪೂರ್ವ ದಿಕ್ಕಿಗೆ ಸಾಗುತ್ತಾ 
ರಾಮಭಜನ ಮಂದಿರ ರಸ್ತೆ ಮತ್ತು ಹಳೇ ಬೈಪಾಸ್ ಕೂಡುವ ನೈರುತ್ಯ ಬಿಂದುವಿನವರೆಗೆ 
ಸೇರುವುದು. ಪುನಃ ಉತ್ತರ ದಿಕ್ಕಿಗೆ ಸಾಗುತ್ತಾ ರಾಮಭಜನ ಮಂದಿರಕ್ಕೆ ಹೋಗುವ ರಸ್ತೆ 
ಮಾರ್ಗವಾಗಿ ರಾಮಭಜನ ಮಂದಿರ ರಸ್ತೆ ಮತ್ತು ದಾನಪ್ಪ ಬೀದಿಯ ರಾಮಭಜನ 
ಮಂದಿರದ ವಾಯುವ್ಯ ಮೂಲೆಕೂಡುವ ಬಿಂದುವಿಗೆ ಸೇರುವುದು. ಮನಃ ಉತ್ತರ ದಿಕ್ಕಿಗೆ 
ಸಾಗುತ್ತಾ ಬಹದ್ದೂರ್ ಬೀದಿ ಮಾರ್ಗವಾಗಿ ಬಹದ್ದೂರ್ ಬೀದಿ ಮತ್ತು ಪಡವಟಮ್ಮ ಗುಡಿ 
ಬೀದಿಯ ಮಸೀದಿಯ ನೈರುತ್ಯ ಭಾಗವನ್ನು ಕೊಡುವುದು. ಮನಃ ಪೂರ್ವಕ್ಕೆ ಪಡವಟಮ್ಮ 
ಗುಡಿ ಬೀದಿ ಮಾರ್ಗವಾಗಿ ಕವಾಡಿ ಬೀದಿ ಮತ್ತು ಪಡವಟಮ್ಮ ಗುಡಿ ಬೀದಿ ಸಂದಿಸುವ 
ಸ್ಥಳವನ್ನು ಸೇರುವುದು. ಪುನಃ ದಕ್ಷಿಣಕ್ಕೆ ಕವಾಡಿ ಬೀದಿ ಮಾರ್ಗವಾಗಿ ದಾನಪ್ಪ ಬೀದಿ, 
ಕವಾಡಿ ಬೀದಿ ಮತ್ತು ರೆಹಮಾನಿಯಾ ಮದರಸಾದ ನೈರುತ್ಯ ಭಾಗಗಳು ಕೂಡುವ 
ಸ್ಥಳವನ್ನು ಸೇರುವುದು. ಪುನಃ ಪೂರ್ವಕ್ಕೆ ದಾನಪ್ಪ ಬೀದಿ ಮಾರ್ಗವಾಗಿ ಜೊಹಾರಿ ಬೀದಿ, 
ಸ್ಮಶಾನ ರಸ್ತೆ ಮತ್ತು ದಾನಪ್ಪ ಬೀದಿ ಕುಡುವ ಸ್ಥಳವನ್ನು ಸೇರುವುದು. ಪುನಃ ಈಶಾನ್ಯಕ್ಕೆ 
ಲಾಕ್ ಆಸತ್ರೆ ರಸ್ತೆ ಮಾರ್ಗವಾಗಿ ಶಿವ ಭಜನಾ ಮಂದಿರ ರಸೆಗೆ ಹೋಗುವ ಲಿಂಕ್ ರಸ್ತೆ 
ಮತ್ತು ಕೊರಚ ಕಾಲೋನಿ ಸಂದಿಸುವ ಸ್ಥಳವನ್ನು ಸೇರುವುದು . ಮನಃ ಪೂರ್ವಕ್ಕೆ 
ಶಿವಭಜನ ಮಂದಿರಕ್ಕೆ ಹೋಗುವ ಲಿಂಕ್ ರಸ್ತೆ ಮತ್ತು ಕೊರ ಕಾಲೋನಿಯ ದಕ್ಷಿಣ 
ಸರಹದ್ದು ಮಾರ್ಗವಾಗಿ ಶಿವ ಭಜನಾ ಮಂದಿರಕ್ಕೆ ಹೋಗುವ ಲಿಂಕ್ ರಸ್ತೆ ಮತ್ತು ಕೊರಚ 
ಕಾಲೋನಿ ದಕ್ಷಿಣ ಸರಹದ್ದು ಸ್ಥಳವನ್ನು ಸೇರುವುದು. ಪುನಃ ಕೊರಚ ಕಾಲೋನಿ ದಕ್ಷಿಣ 
ಸರಹದ್ದಿನಿಂದ ಉತ್ತರಕ್ಕೆ ಸಾಗುತ್ತಾ ಕ್ರಿಶ್ಚಿಯನ್ ಸ್ಮಶಾನದ ರಸ್ತೆ ಮಾರ್ಗವಾಗಿ ಕೌಲ್‌ಬಜಾರ್ 
ಮುಖ್ಯರಸ್ತೆ ಮತ್ತು ಕ್ರಿಶ್ಚಿಯನ್ ಸ್ಮಶಾನದ ರಸ್ತೆ ಕೂಡುವ ವಾಯುವ್ಯ ಬಿಂದುವಿನವರೆಗೆ 
( ಮಾರ್ಡನ್ ಪ್ರಿಂಟಿಂಗ್ ಪ್ರೆಸ್‌ನ ವಾಯುವ್ಯ ಬಿಂದುವಿನವರೆಗೆ) ಸೇರುವುದು. ಪುನಃ 
( ಮಾರ್ಡನ್ ಪ್ರಿಂಟಿಂಗ್ ಪ್ರೆಸ್‌ನ ವಾಯುವ್ಯ ಬಿಂದುವಿನಿಂದ) ಕೌಲ್‌ಬಜಾರ್ ಮುಖ್ಯರಸ್ತೆ 
ಮಾರ್ಗವಾಗಿ ವಯಾ ಹಜರತ್ ದಿವಾನ್ ಮಸ್ತಾನ್ ದರ್ಗಾ , ತೇಜಾಬ್ ಕಾಂಪೌಂಡ್, 
ಮಹ್ಮದೀಯ ಕಾಲೋನಿ, ಮಹ್ಮದೀಯ ಶಾಲೆ ಮಾರ್ಗವಾಗಿ ಮೊದಲನೇ ರೈಲ್ವೆ ಗೇಟ್ 
ಮತ್ತು ಎಂ . ಬಿ . ಟಿ ರಸ್ತೆ ( ಹೊಸಪೇಟೆ ರಸ್ತೆ) ಕೂಡುವ ವಾಯುವ್ಯ ಬಿಂದುವಿನವರೆಗೆ 
ಸೇರುವುದು. ಪುನಃ ಮೊದಲನೇ ರೈಲ್ವೆ ಗೇಟ್ ಮತ್ತು ಎಂ . ಬಿ . ಟಿ ರಸ ( ಹೊಸಪೇಟೆ ರಸ್ತೆ) 
ಕೂಡುವ ವಾಯುವ್ಯ ಬಿಂದುವಿನಿಂದ ಎಂ . ಬಿ. ಟಿ ರಸ್ತೆ ( ಎಂ . ಬಿ. ಟಿ ರಸ್ತೆ) ಮಾರ್ಗವಾಗಿ 
ಪೂರ್ವ ದಿಕ್ಕಿಗೆ ಸಾಗುತ್ತಾ ಡಾ|| ಬಿ. ಆರ್.ಅಂಬೇಡ್ಕರ್‌ ವೃತ್ತದ ಆಗ್ನೆಯ ಬಿಂದುವಿನವರೆಗೆ 


ಪರಿಶಿಷ್ಟ ಜಾತಿ 


29 


ಮಹಿಳೆ 


3E3a0662640 


15 


ಪೂರ್ವ 


ಸೇರುವುದು. ( ಮೋತಿ ಹತ್ತಿರದ ರೈಲ್ವೆ ಓವರ್ ಬ್ರಿಡ್ಜ್ನ ನೈರುತ್ಯ ಬಿಂದುವಿನವರೆಗೆ 
ಸೇರುವುದು . 
ಪೂರ್ವ :- ಡಾ|| ಬಿ.ಆರ್‌.ಅಂಬೇಡ್ಕರ್‌ ವೃತ್ತದ ಆಗ್ನೆಯ ಬಿಂದುವಿನಿಂದ (ಮೋತಿ ಹತ್ತಿರದ | 
ರೈಲ್ವೆ ಓವರ್ ಬ್ರಿಡ್ಜ್ನ ನೈರುತ್ಯ ಬಿಂದುವಿನಿಂದ) ಬಳ್ಳಾರಿ ರಾಯದುರ್ಗ ರೈಲ್ವೆ ಮಾರ್ಗದಿಂದ 
ದಕ್ಷಿಣ ದಿಕ್ಕಿಗೆ ಸಾಗುತ್ತಾ ರಂಗಮಂದಿರ ರಸ್ತೆಯಲ್ಲಿರುವ ರೈಲ್ವೆ ಅಂಡರ್ ಬಿಡ್ಸ್ ಮತ್ತು 
ರಾಯದುರ್ಗ ರೈಲ್ವೆ ಮಾರ್ಗ ಕೂಡುವ ( ಖಾಸಗಿ ಬಸ್ ನಿಲ್ದಾಣದ ಹತ್ತಿರ ಇರುವ 
ಸಾರ್ವಜನಿಕ ಶೌಚಾಲಯದ ಆಗ್ನೆಯ ದಿಕ್ಕಿಗೆ) ಇನ್‌ಡೋರ್ ಸೊಡಿಯಂ ರಸ್ತೆಗೆ ಕೂಡುವ 
ಆಗ್ನೆಯ ದಿಕ್ಕಿಗೆ ಸೇರುವುದು. ಪುನಃ ರಂಗಮಂದಿರ ರಸ್ತೆಯಲ್ಲಿರುವ ರೈಲ್ವೆ ಅಂಡರ್ ಬ್ರಿಡ್ಜ್ 
ಮತು ರಾಯದುರ್ಗ ರೈಲೆ ಮಾರ್ಗ ಕೂಡುವ ( ಖಾಸಗಿ ಬಸ್ ನಿಲಾಣದ ಹತಿರ ಇರುವ 
ಸಾರ್ವಜನಿಕ ಶೌಚಾಲಯದ ಆಗ್ನೆಯ ದಿಕ್ಕಿಗೆ) ಇನ್‌ಡೋರ್‌ ಸೈಡಿಯಂ ರಸ್ತೆಗೆ ಕೂಡುವ 
ಆಗ್ನೆಯ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಇನ್‌ಡೋರ್‌ ಸ್ಟೇಡಿಯಂ ರಸ್ತೆಯ ಮಾರ್ಗವಾಗಿ 
ಸಾಗುತ್ತಾ ಇನ್‌ಡೋರ್‌ ಸ್ಟೇಡಿಯಂ ರಸ್ತೆ ಮತ್ತು ಬಳ್ಳಾರಿ ಕ್ರೀಡಾಂಗಣ ಹಾಗೂ 
ಯೂತ್‌ಸರ್ವಿಸ್ ಕಛೇರಿ ಕೂಡುವ ರಸ್ತೆಗೆ ಸೇರುವುದು. ಮನಃ ಇನ್‌ಡೋರ್‌ ಸ್ಟೇಡಿಯಂ 
ರಸ್ತೆ ಮತ್ತು ಬಳ್ಳಾರಿ ಕ್ರೀಡಾ ಂಗಣ ಹಾಗೂ ಯೂತ್‌ಸರ್ವಿಸ್ ಕಛೇರಿ ಕೂಡುವ ರಸ್ತೆಯಿಂದ 
ಬಳ್ಳಾರಿ ಕ್ರೀಡಾಂಗಣದ ಪಶ್ಚಿಮ ಭಾಗದ ರಸ್ತೆ ಮಾರ್ಗವಾಗಿ ದಕ್ಷಿಣ ದಿಕ್ಕಿಗೆ ಸಾಗುತ್ತಾ 
ಬಳ್ಳಾರಿ ಕ್ರೀಡಾಂಗಣದ ರಸ್ತೆ ಹಾಗೂ ಸೈನ್ಸ್ ಸೆಂಟರ್ ಮುಂಭಾ ಗದ ರಸ್ತೆ ಕೂಡುವ 
ನೈರುತ್ಯ ಬಿಂದುವಿನವರೆಗೆ ಸೇರುವುದು. ಮನಃ ಬಳ್ಳಾರಿ ಕ್ರೀಡಾಂಗಣದ ರಸ್ತೆ ಹಾಗೂ ಸೈನ್ಸ್ 
ಸೆಂಟರ್ ಮುಂಬಾಗದ ರಸ್ತೆ ಕೂಡುವ ನೈರುತ್ಯ ಬಿಂದುವಿನಿಂದ ಸೈನ್ಸ್ ಸೆಂಟರ್ 
ಮುಂಭಾಗದ ರಸ್ತೆ ಮಾರ್ಗವಾಗಿ ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಸೈನ್ಸ್ ಸೆಂಟರ್ ರಸ್ತೆ ಮತ್ತು 
ಸರ್ಕಾರಿ ವಾಣಿಜ್ಯ ಮಹಾವಿದ್ಯಾಲಯ (ಸೈನ್ಸ್ ಸೆಂಟರ್ ಹಿಂಭಾಗದಲ್ಲಿರುವ 
ಮಹಾವಿದ್ಯಾಲಯ) ಕೂಡುವ ರಸ್ತೆಯ ವಾಯುವ್ಯ ಬಿಂದುವಿಗೆ ಸೇರುವುದು. ಪುನಃ ಸೈನ್ಸ್ 
ಸೆಂಟರ್ ಮುಂಭಾಗದ ರಸ್ತೆ ಮಾರ್ಗವಾಗಿ ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಸೈನ್ಸ್ ಸೆಂಟರ್ ರಸ್ತೆ 
ಮತ್ತು ಸರ್ಕಾರಿ ವಾಣಿಜ್ಯ ಮಹಾವಿದ್ಯಾಲಯ (ಸೈನ್ ಸೆಂಟರ್ ಹಿಂಭಾಗದಲ್ಲಿರುವ 
ಮಹಾವಿದ್ಯಾಲಯ) ಕೂಡುವ ರಸ್ತೆಯ ವಾಯುವ್ಯ ಬಿಂದುವಿನಿಂದ ದಕ್ಷಿಣ ದಿಕ್ಕಿಗೆ ಸಾಗುತ್ತಾ 
ಸಮತ ಕಾಲೋನಿ ಮತ್ತು ಟೀಚರ್ ಕಾಲೋನಿ ಹೋಗುವ (ಬ್ರಿಡ್ನ) ರಸ್ತೆಯ ಆಗ್ನೆಯ 
ಬಿಂದುವಿಗೆ ಸೇರುವುದು. ಮನಃ ಸಮತ ಕಾಲೋನಿ ಮತ್ತು ಟೀಚರ್ ಕಾಲೋನಿಹೋಗುವ 
(ಬ್ರಿಡ್ಜ್ನ) ರಸ್ತೆಯ ಆಗ್ನೆಯ ಬಿಂದುವಿನಿಂದ ಪಶ್ಚಿಮಕ್ಕೆ ಸಾಗುತ್ತಾ ಟೀಚರ್ ಕಾಲೋನಿಯ 
ಮುಖ್ಯರಸ್ತೆ ಮಾರ್ಗವಾಗಿ ಇದ್ದಾ ಮೈದಾನದ ಕಾಂಪೌಂಡ್ ಗೋಡೆಯ ಈಶಾನ್ಯ ದಿಕ್ಕಿಗೆ 
ಸೇರುವುದು. ಮನಃ ಈದ್ಗಾ ಮೈದಾನದ ಕಾಂಪೌಂಡ್ ಗೋಡೆಯ ಈಶಾನ್ಯ ದಿಕ್ಕಿನಿಂದ 
ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಇದ್ದಾ ಮೈದಾನದ ಕಾಂಪೌಂಡ್ ಗೋಡೆಯ ವಾಯುವ್ಯ 
ಬಿಂದುವಿನವರೆಗೆ ಸೇರುವುದು. ಪುನಃ ಈದ್ಗಾ ಮೈದಾನದ ಕಾಂಪೌಂಡ್ ಗೋಡೆಯ 
ವಾಯುವ್ಯ ಬಿಂದುವಿನಿಂದ ಇದ್ದಾ ಮೈದಾನದ ಪಶ್ಚಿಮ ಭಾಗದ ಕಾಂಪೌಂಡ್ ಗೋಡೆಯ 
ಮಾರ್ಗವಾಗಿ ದಕಿಣ ದಿಕ್ಕಿಗೆ ಸಾಗುತ್ತಾ ಇದ್ದಾ ಮೈದಾನದ ಕಾಂಪೌಂಡ್ ಗೋಡೆಯ 
ನೈರುತ್ಯ ಬಿಂದುವಿನ ಮತ್ತು ಹಳೇ ಬೈಪಾಸ್ ರಸ್ತೆ ಕೂಡುವ ಬಿಂದುವಿನವರೆಗೆ ಸೇರುವುದು. 
ಪುನಃ ಈದ್ಗಾ ಮೈದಾನದ ಕಾಂಪೌಂಡ್ ಗೋಡೆಯ ನೈರುತ್ಯ ಬಿಂದುವಿನ ಮತ್ತು ಹಳೇ 
ಬೈಪಾಸ್ ರಸ್ತೆ ಕೂಡುವ ಬಿಂದುವಿನಿಂದ ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಹಳೇ ಬೈಪಾಸ್ ರಸ್ತೆ 
ಮಾರ್ಗವಾಗಿ ತಾಹ ಕಾಲೇಜು ಹತ್ತಿರ ಇರುವ ಚರ್ಚ್ ಮುಂಭಾಗ ದಲ್ಲಿರುವ ರಸ್ತೆ ಮತ್ತು 
ಹಳೇ ಬೈಪಾಸ್ ರಸ್ತೆಯ ವಾಯುವ್ಯ ಬಿಂದುವಿನ ವರೆಗೆ ಸೇರುವುದು. ಪುನಃ ತಾಹ 
ಕಾಲೇಜು ಹತ್ತಿರ ಇರುವ ಚರ್ಚ್ ಮುಂಭಾಗದಲ್ಲಿರುವ ರಸ್ತೆ ಮತ್ತು ಹಳೇ ಬೈಪಾಸ್ 
ರಸ್ತೆಯ ವಾಯುವ್ಯ ಬಿಂದುವಿನಿಂದ ಚರ್ಚ್ ಮುಂಭಾಗದಲ್ಲಿರುವ ಚರ್ಚ್ ಮಾರ್ಗವಾಗಿ 
ದಕ್ಷಿಣ ದಿಕ್ಕಿಗೆ ಸಾಗುತ್ತಾ ಗುಗ್ಗರಹಟ್ಟಿ -ಹೊನ್ನಳ್ಳಿ ರಸ್ತೆ ಮತ್ತು ಚರ್ಚ್ ಮುಂಭಾಗದ ರಸ್ತೆ 
ಕೂಡುವ ಆಗ್ನೆಯ ಬಿಂದುವಿನವರೆಗೆ ಸೇರುವುದು. 
ದಕ್ಷಿಣ :- ಗುಗ್ಗರಹಟ್ಟಿ - ಹೊನ್ನಳ್ಳಿ ರಸ್ತೆ ಮತ್ತು ಚರ್ಚ್ ಮುಂಭಾಗದ ರಸ್ತೆ ಕೂಡುವ 

ಆಗ್ನೆಯ ಬಿಂದುವಿನಿಂದ ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಗುಗ್ಗರಹಟ್ಟಿ - ಹೊನ್ನಳ್ಳಿ ರಸ್ತೆ ಮಾರ್ಗವಾಗಿ 
ದಕ್ಷಿಣ ಹೊನ್ನಳ್ಳಿ - ಗುಗ್ಗರಹಟ್ಟಿ ರಸ್ತೆ ಮತ್ತು ಆಶ್ರಯ ಕಾಲೋನಿ ಮುಖ್ಯರಸ್ತೆಯ ಆಗ್ನೆಯ ದಿಕ್ಕಿನಿಂದ 

ಪಶ್ಚಿಮ ದಿಕ್ಕಿಗೆ ಸೇರುವ ರಸ್ತೆಗೆ ಸೇರುವುದು. 


ಪಶ್ಚಿಮ :- ಹೊನ್ನಳ್ಳಿ - ಗುಗ್ಗರಹಟ್ಟಿ ರಸ್ತೆ ಮತ್ತು ಆಶ್ರಯ ಕಾಲೋನಿ ಮುಖ್ಯರಸ್ತೆಯ | 
( ರಫೀಖ್ ನಗರ ರಸ್ತೆ) ನೈರುತ್ಯ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಸಾಗುತ್ತಾ ಗೋಲ್‌ಬೌಡಿ 


* 


16 


ಸಾಮಾನ್ಯ 


ಪೂರ್ವ 


ಮುಂಭಾಗದ ರಸ್ತೆ (ರಫೀಖ್ ನಗರ, ಆಶ್ರಯ ಬಡಾವಣೆಯ ಮುಖ್ಯರಸ್ತೆ) ಮತ್ತು ಹಳೇ | 
ಬೈಪಾಸ್ ಕೂಡುವ ಈಶಾನ್ಯ ಬಿಂದುವಿನವರೆಗೆ ಸೇರುವುದು. 
ಉತ್ತರ :- ಬಂಡಿಹಟ್ಟಿ ಆಲದಹಳ್ಳಿ ರಸ್ತೆಯ ಕೂಡುವ ವಾಯುವ್ಯ ಬಿಂದುವಿನಿಂದ 
( ಹೆಚ್.ಎಲ್. ಸಿ ಕಾಲುವೆ ಹತ್ತಿರದಿಂದ) ಬಂಡಿಹಟ್ಟಿ ಮುಖ್ಯರಸ್ತೆ ಮಾರ್ಗವಾಗಿ ಪೂರ್ವ 
ದಿಕ್ಕಿಗೆ ಸಾಗುತ್ತಾ ವಯಾ ಬಂಡಿಹಟ್ಟಿ ಚರ್ಚ್ , ಡಾ | ಬಿ.ಆರ್. ಅಂಬೇಡ್ಕರ್ ವೃತ್ತ, ಖಾಲಿದ್ 
ನಗರ, ಡಾಲರ್ ಕಾಲೋನಿ, ರೆಡ್ಡಿ ಮನೆಗಳ ಬಡಾವಣೆ, ಲಂಗರ್ಷ ದರ್ಗಾ ಮಾರ್ಗವಾಗಿ 
ಹಳೇ ಕಾಮಧೇನು ಪೈಪ್ ಫ್ಯಾಕ್ಟರಿ ಮಾರ್ಗವಾಗಿ ಹಳೇ ಬೈಪಾಸ್ ರಸ್ತೆ ದಾಟಿ, ಫಂಕ್ಷನ್ 

ಮಸೀದಿ ಮಾರ್ಗವಾಗಿ ಖಾಲೀದ್, ವಕೀಲರು ಮನೆಯ ವಾಯುವ್ಯ ಬಿಂದುವಿನಿಂದ 
ಉತ್ತರ 

ಬಂಡಿಹಟ್ಟಿ ಮುಖ್ಯರಸ್ತೆ ಮತ್ತು ಮೋರ್‌ಗಲ್ಲಿ ಮುಖ್ಯರಸ್ತೆಯ ವಾಯುವ್ಯ ಬಿಂದುವಿನಿಂದ 
ಪೂರ್ವ ದಿಕ್ಕಿಗೆ ಸಾಗುತ್ತಾ ಮೋರ್‌ಗಲ್ಲಿ ಮುಖ್ಯರಸ್ತೆ ಮಾರ್ಗವಾಗಿ ಹುಸೇನಯ್ಯ ಮನೆಯ 
ಮುಂಭಾಗದ ಮತ್ತು ಬಫೀರ್‌ ಲಾಡ್ ಮಾರ್ಗವಾಗಿ ಮೊರ್‌ಗಲ್ಲಿ ರಸ್ತೆ ಮತ್ತು ವಟ್ಟಪ್ಪಗೇರಿ 
ರಸ್ತೆ, ಗಪೂರ್ ಸಾಬ್ ಮನೆಯ ನೈರುತ್ಯ ಮೂಲೆಯ ಸಂದಿಸುವ ಸ್ಥಳವನ್ನು ಸೇರುವುದು. 
ಪುನಃ ಪೂರ್ವಕ್ಕೆ ಸಾಗುತ್ತಾ ವಟ್ಟಪ್ಪಗೇರಿ ರಸ್ತೆ ಡ್ರೈವರ್ ರಂಗಯ್ಯ ಮನೆಯ ಮುಂಭಾಗದ 
ರಸ್ತೆ ಮಾರ್ಗವಾಗಿ ವಟ್ಟಪ್ಪಗೇರಿ ಮತ್ತು ರಾಮಭವನ ಮಂದಿರದ ವಾಯುವ್ಯ ಮೂಲೆಯ 
ಸಂದಿಸುವ ರಸ್ತೆಯ ಬಿಂದುವಿಗೆ ಸೇರುವುದು. 
ಪೂರ್ವ :- ವಟ್ಟಪಗೇರಿ ಮತ್ತು ರಾಮಭವನ ಮಂದಿರದ ವಾಯುವ್ಯ ಮೂಲೆಯ 
ಸಂದಿಸುವ ರಸ್ತೆಯ ಬಿಂದುವಿನಿಂದ ಬಹದ್ದೂರ್ ಬೀದಿ ರಸ್ತೆ, ರಾಮ್ ಭಜನ ಮಂದಿರ 
ಪಕ್ಕಕ್ಕೆ ಮತ್ತು ವಟ್ಟಪ್ಪ ಬೀದಿ ರಸ್ತೆ, ರಾಮಭಜನ ಮಂದಿರ ವಾಯುವ್ಯ ಮೂಲೆಕೂಡುವ 

ಸ್ಥಳದಿಂದ ಪ್ರಾರಂಭಿಸಿ, ದಕ್ಷಿಣಕ್ಕೆ ಸಾಗುತ್ತಾ ರಾಮ್ ಭಜನ ಮಂದಿರದ ಪಶ್ಚಿಮ ದಿಕ್ಕಿಗೆ 
| 30 | 30 | 

ಇರುವ ರಸ್ತೆಯ ಮಾರ್ಗವಾಗಿ ಹಳೆ ಬೆಂಗಳೂರು ರಸ್ತೆ (ಬೈಪಾಸ್ ರಸ್ತೆ ಮತ್ತು ರಾಮ್ 
ಭಜನ ಮಂದಿರ ರಸ್ತೆ ಸಂದಿಸುವ ಸ್ಥಳವನ್ನು ಸೇರುವುದು. ಮನಃ ಪಶ್ಚಿಮಕ್ಕೆ ಸಾಗುತ್ತಾ ಹಳೇ 
ಬೆಂಗಳೂರು ರಸ್ತೆ (ಬೈಪಾಸ್ ರಸ್ತೆ ಮಾರ್ಗವಾಗಿ ರಫೀಖ್ ನಗರ ಮತ್ತು ಆಶ್ರಯ 
ಬಡಾವಣೆಯ ರಸ್ತೆ ಗೋಲ್‌ಬೌಡಿ ಪಕ್ಕದ ರಸ್ತೆಯ ಈಶಾನ್ಯ ಬಿಂದುವಿನವರೆಗೆ ಸೇರುವುದು . 
ಪುನಃ ರಫೀಖ್ ನಗರ, ಆಶ್ರಯ ಬಡಾವಣೆಯ ರಸ್ತೆ, ಗೋಲ್‌ಬೌಡಿ ಪಕ್ಕದ ರಸ್ತೆಯ 
ಮಾರ್ಗವಾಗಿ ದಕ್ಷಿಣಕ್ಕೆ ಸಾಗುತ್ತಾ ಹೊನ್ನಳ್ಳಿ ಗುಗ್ಗರಹಟ್ಟಿ ರಸ್ತೆ ಮತ್ತು ಆಶ್ರಯ ಕಾಲೋನಿ 
ಮುಖ್ಯರಸ್ತೆಯ ಆಗ್ನೆಯ ದಿಕ್ಕಿಗೆ ಸೇರುವುದು. 
ದಕ್ಷಿಣ :- ಹೊನ್ನಳ್ಳಿ ಗುಗ್ಗರಹಟ್ಟಿ ರಸ್ತೆ ಮತ್ತು ಆಶ್ರಯ ಕಾಲೋನಿ ಮುಖ್ಯರಸ್ತೆಯ ಆಗ್ನೆಯ 

ದಿಕ್ಕಿನಿಂದ ಪಶ್ಚಿಮ ದಿಕ್ಕಿಗೆ ಸಾಗುತ್ತಾ ಹೊನ್ನಳ್ಳಿ ಗುಗ್ಗರಹಟ್ಟಿ ರಸ್ತೆ ಮಾರ್ಗವಾಗಿ ಹೆಚ್ .ಎಲ್.ಸಿ 
ದಕ್ಷಿಣ ಕಾಲುವೆಯ ಆಗ್ನೆಯ ಬಿಂದು ಮತ್ತು ಹೊನ್ನಳ್ಳಿ ಗುಗ್ಗರಹಟ್ಟಿ ರಸ್ತೆಯ ನೈರುತ್ಯ 

ಬಿಂದುವಿನವರೆಗೆ ಸೇರುವುದು. ( ಆಲದಹಳ್ಳಿ ಸರ್ವೆ ನಂ .43ರ ಆಗ್ನೆಯ ಬಿಂದು & 
ಹೆಚ್. ಎಲ್. ಸಿ ಕಾಲುವೆಯ ವರೆಗೆ). 
ಪಶ್ಚಿಮ :- ಹೊನ್ನಳ್ಳಿ ಗುಗ್ಗರಹಟ್ಟಿ ರಸ್ತೆಯ ಹೆಚ್.ಎಲ್. ಸಿ ಕಾಲುವೆಯ ನೈರುತ್ಯ 

ಬಿಂದುವಿನಿಂದ ( ಆಲದಹಳ್ಳಿ ಸರ್ವೆ ನಂ . 43ರ ಆಗೈಯ ಬಿಂದು & ಹೆಚ್. ಎಲ್. ಸಿ 
ಪಶ್ಚಿಮ ಕಾಲುವೆಯಿಂದ) ಹೆಚ್.ಎಲ್.ಸಿ ಕಾಲುವೆಯ ಪೂರ್ವಭಾಗದ ಪ್ರದೇಶದ ಉತ್ತರ ದಿಕ್ಕಿಗೆ 

ಸಾಗುತ್ತಾ ಬಂಡಿಹಟ್ಟಿ ಆಲದಹಳ್ಳಿ ರಸ್ತೆಯ ಕೂಡುವ ವಾಯುವ್ಯ ಬಿಂದುವಿನವರೆಗೆ 
ಸೇರುವುದು. 
ಉತ್ತರ :- ಕೊಳಗಲ್ ಗ್ರಾಮದ ಸರ್ವೆ ನಂ .705ರ ವಾಯುವ್ಯ ಮೂಲೆ ಮತ್ತು ಬೆಳಗಲ್ 
ರಸ್ತೆ ಸಂದಿಸುವ ಸ್ಥಳದಿಂದ ಪ್ರಾರಂಭಿಸಿ ಪೂರ್ವ ದಿಕ್ಕಿಗೆ ಸಾಗುತ್ತಾ ಬೆಳಗಲ್ ರಸ್ತೆ 
ಮಾರ್ಗವಾಗಿ ಹೆಚ್.ಎಲ್. ಸಿ ಕಾಲುವೆಯನ್ನು ಕ್ರಮಿಸಿ, ಬೆಳಗಲ್ ರಸ್ತೆ ಮತ್ತು ಅರಣ್ಯ 
ಇಲಾಖೆಯ ಮನೆಗಳ ಈಶಾನ್ಯ ಬಿಂದುವಿನವರೆಗೆ ಸೇರುವುದು. 
ಪೂರ್ವ :- ಬೆಳಗಲ್ ರಸ್ತೆ ಮತ್ತು ಅರಣ್ಯ ಇಲಾಖೆಯ ಮನೆಗಳ ಈಶಾನ್ಯ ಬಿಂದುವಿನಿಂದ | 

ರಾಮ್‌ನಗರ ಮುಖ್ಯರಸ್ತೆ ಮಾರ್ಗವಾಗಿ ದಕ್ಷಿಣ ದಿಕ್ಕಿಗೆ ಸಾಗುತ್ತಾ ಬಲಭಾಗದ ಅರಣ್ಯ 
31 31 | ಇಲಾಖೆಯ ಮನೆಗಳು, ಸಿ. ಎಂ .ಸಿ ಕಾಲೋನಿ ಮನೆಗಳು, ಹೀರಾ ಫಂಕ್ಷನ್ ಹಾಲ್ 

ಮಾರ್ಗವಾಗಿ ರಾಮ್‌ನಗರ ಮುಖ್ಯರಸ್ತೆ ಮತ್ತು ಬಂಡಿಹಟ್ಟಿ ಮುಖ್ಯರಸ್ತೆಯ ಆಗ್ನೆಯ 
ಪೂರ್ವ ಬಿಂದುವಿನವರೆಗೆ ( ಡಾ|| ಬಿ . ಆರ್. ಅಂಬೇಡ್ಕರ್ ವೃತ್ತದ ವಾಯುವ್ಯ ಬಿಂದುವಿನವರೆಗೆ) ಪುನಃ 

ಪಶ್ಚಿಮಕ್ಕೆ ಬಂಡಿಹಟ್ಟಿ ಮುಖ್ಯರಸ್ತೆ ಮಾರ್ಗವಾಗಿ ಬಲಭಾಗ ಪ್ರದೇಶದಲ್ಲಿರುವ ಬಂಡಿಹಟ್ಟಿ 
ಮನೆಗಳು (ಮಹಾತ್ಮಗಾಂಧಿ ಶಾಲೆ ಪ್ರದೇಶದ ಮನೆಗಳು & ರಾಮುಲಮ್ಮ ಗುಡಿ ಪ್ರದೇಶದ 
ಮನೆಗಳು) ಮಾರ್ಗವಾಗಿ ಹೆಚ್ .ಎಲ್.ಸಿ ಕಾಲುವೆ ಮತ್ತು ಬಂಡಿಹಟ್ಟಿ ಮುಖ್ಯರಸ್ತೆ ಕೂಡುವ 
ನೈರುತ್ಯ ಬಿಂದುವಿನವರೆಗೆ ಸೇರುವುದು. ಪುನಃ ಹೆಚ್. ಎಲ್. ಸಿ ಕಾಲುವೆಯ ಬಲಭಾಗದಿಂದ 


ಸಾಮಾನ್ಯ 
ಮಹಿಳೆ 


ಪೂರ್ವ 


ದಕ್ಷಿಣ ದಿಕ್ಕಿಗೆ ಸಾಗುತ್ತಾ ಹೊನ್ನಳ್ಳಿ ರಸ್ತೆ ಮತ್ತು ಹೆಚ್ .ಎಲ್.ಸಿ ಕಾಲುವೆಯ ಈಶಾನ್ಯ 
ಬಿಂದುವಿನವರೆಗೆ (ಹೊನ್ನಳ್ಳಿ ಗ್ರಾಮದ ಆಲದಹಳ್ಳಿ ಸರ್ವೆ ನಂ .43ರ ಆಗ್ನೆಯ 
ಬಿಂದುವಿವರೆಗೆ) ಸೇರುವುದು. 
ದಕ್ಷಿಣ :- ಹೊನ್ನಳ್ಳಿ ರಸ್ತೆ ಮತ್ತು ಹೆಚ್.ಎಲ್.ಸಿ ಕಾಲುವೆಯ ಆಗ್ನೆಯ ಬಿಂದುವಿನಿಂದ 

(ಹೊನ್ನಳ್ಳಿ ಗ್ರಾಮದ ಆಲದಹಳ್ಳಿ ಸರ್ವೆ ನಂ .43ರ ಆಗ್ನೆಯ ಬಿಂದುವಿನಿಂದ) ಪಶ್ಚಿಮ ದಿಕ್ಕಿಗೆ 
ದಕ್ಷಿಣ ಸಾಗುತ್ತಾ ಹೊನ್ನಳ್ಳಿ ತಾಂಡದ ರಸ್ತೆ ಮಾರ್ಗವಾಗಿ ಆಲದಹಳ್ಳಿ ಗ್ರಾಮದ ಸರ್ವೆ ನಂ .43, 38 , 

37 & 25ರ ದಕ್ಷಿಣ ದಿಕ್ಕಿಗೆ ಸಾಗುತ್ತಾ ಸರ್ವೆ ನಂ . 25ರ ನೈರುತ್ಯ ಬಿಂದುವಿನವರೆಗೆ 
9ಸೇರುವುದು. 
ಪಶ್ಚಿಮ :- ಸರ್ವೆ ನಂ . 25ರ ನೈರುತ್ಯ ಬಿಂದುವಿನಿಂದ ಉತ್ತರಕ್ಕೆ ಸಾಗುತ್ತಾ ಆಲದಹಳ್ಳಿ ಸರ್ವೆ 

ನಂ . 25 , 26, 27ರ ಪಶ್ಚಿಮ ದಿಕ್ಕಿನ ಸರಹದ್ದು ಸಾಗುತ್ತಾ ಬಂಡಿಹಟ್ಟಿ ಆಲದಹಳ್ಳಿ ರಸ್ತೆ 
ಪಶ್ಚಿಮ 

ದಾಟುತ್ತಾ ಆಲದಹಳ್ಳಿ ಸರ್ವೆ ನಂ .15 , 1, 706 & 705ರ ಪಶ್ಚಿಮ ದಿಕ್ಕಿನ ಸರಹದ್ದು 
ಮಾರ್ಗವಾಗಿ ಆಲದಹಳ್ಳಿ ಸರ್ವೆ 705ರ ವಾಯುವ್ಯ ದಿಕ್ಕಿನ ಬಿಂದುವಿನವರೆಗೆ ಸೇರುವುದು. 
ಉತ್ತರ :- ಟಿ. ಬಿ. ಸ್ಯಾನಿಟೋರಿಯಂ ಕಾಂಪೌಂಡ್ ಮತ್ತು ಶ್ರೀಮತಿ ಸರಳಮ್ಮ ಟೀಚರ್ 
ಮನೆಯ ವಾಯುವ್ಯ ಬಿಂದುವಿನಿಂದ ಪ್ರಾರಂಭಿಸಿ ಹಳೇ ಬೆಂಗಳೂರು ಬೈಪಾಸ್ 

( ಟಿ. ಬಿ.ಸ್ಯಾನಿಟೋರಿಯಂ ಮುಖ್ಯ ರಸ್ತೆ) ರಸ್ತೆಯಿಂದ ಬಲಭಾಗಕ್ಕೆ ಬರುವ ಲಿಟಲ್ ಫ್ಲವರ್ 
ಉತ್ತರ 

ಶಾಲೆ ಕಡೆ ಪೂರ್ವ ದಿಕ್ಕಿನ ಕಡೆ ಸಾಗುತ್ತಾ ವಯಾ ರಾಮಾಂಜಿನೇಯ ನಗರ, ಬೆಳಗಲ್ 
ಕ್ರಾಸ್ , ಹಳೇ ಬೆಂಗಳೂರು ಬೈಪಾಸ್ ರಸ್ತೆ ಮಾರ್ಗವಾಗಿ ಓವರ್ ಹೆಡ್ ವಾಟರ್ 
ಟ್ಯಾಂಕ್‌ನಿಂದ ಖನಿಠಾಣ ಮಸೀದಿನ ಈಶಾನ್ಯ ಬಿಂದುವಿನವರೆಗೆ ಸೇರುವುದು. 
ಪೂರ್ವ :- ಖನಿಠಾಣ ಮಸೀದಿನ ಈಶಾನ್ಯ ಬಿಂದುವಿನಿಂದ ಪ್ರಾರಂಭಿಸಿ ಬಂಡಿಹಟ್ಟಿ 
ಮುಖ್ಯರಸ್ತೆ ಮಾರ್ಗವಾಗಿ, ಬಂಡಿಹಟ್ಟಿ ರಸ್ತೆಯ ಬಲಭಾಗದ ಮನೆಗಳು, ಬೈಪಾಸ್ ರಸ್ತೆ, 
ಸಪ್ತಗಿರಿ ನಿಲಯ, ನಿತ್ಯಾನಂದ ಆಶ್ರಮ , ಆಂಜನೇಯ ಗುಡಿಯ ಆಗ್ನೆಯ ಬಿಂದುವಿನವರೆಗೆ 
ಸೇರುವುದು. 
ದಕ್ಷಿಣ :- ಆಂಜನೇಯ ಗುಡಿಯ ಆಗ್ನೆಯ ಬಿಂದುವಿನಿಂದ ಕೇಂದ್ರೀಯ ವಿದ್ಯಾಲಯ 
ಮಾರ್ಗವಾಗಿ ರಾಮ್‌ನಗರ ಮುಖ್ಯರಸ್ತೆ ಮತ್ತು ಬಂಡಿಹಟ್ಟಿ ಮುಖ್ಯ ಕೂಡುವ ನೈರುತ್ಯ 
ಬಿಂದುವಿನವರೆಗೆ ( ಬಂಡಿಹಟ್ಟಿಯಲ್ಲಿರುವ ಡಾ|| ಬಿ.ಆರ್. ಅಂಬೇಡ್ಕರ್‌ ವೃತ್ತದ ಈಶಾನ್ಯ 
ಬಿಂದುವಿನವರೆಗೆ) ಸೇರುವುದು. 
ಪಶ್ಚಿಮ :- ರಾಮ್‌ನಗರ ಮುಖ್ಯರಸ್ತೆ ಮತ್ತು ಬಂಡಿಹಟ್ಟಿ ಮುಖ್ಯ ಕೂಡುವ ನೈರುತ್ಯ | 
ಬಿಂದುವಿನಿಂದ ( ಬಂಡಿಹಟ್ಟಿಯಲ್ಲಿರುವ ಡಾ|| ಬಿ.ಆರ್. ಅಂಬೇಡ್ಕರ್‌ ವೃತ್ತದ ಈಶಾನ್ಯ 
ಬಿಂದುವಿನಿಂದ) ರಾಮ್‌ನಗರ ಮುಖ್ಯರಸ್ತೆಯ ಬಲಭಾಗದ ಪ್ರದೇಶದ ಮನೆಗಳು ಉತ್ತರ 
ದಿಕ್ಕಿಗೆ ಸಾಗುತ್ತಾ ಗೋಲ್ಡ್ಸ್ಮಿತ್ ಕಾಲೋನಿ, ಮಾಜಿ ಸೈನಿಕರ ಕಾಲೋನಿ ಮಾರ್ಗವಾಗಿ , 
ಅರಣ್ಯ ಇಲಾಖೆಯ ಮನೆಗಳ ಈಶಾನ್ಯ ಬಿಂದು ಎಡಕ್ಕೆ ತಿರುಗಿ ಬೆಳಗಲ್ ರಸ್ತೆಯ 
ಮಾರ್ಗವಾಗಿ ರಾಮಾಂಜಿನೇಯ ಬಲಭಾಗದ ಮನೆಗಳು ಹಾಗೂ ಗೋಪಾಲಗೌಡ ನಗರ 

1ನೇ ಹಂತದ ಮನೆಗಳ ಮಾರ್ಗವಾಗಿ ಹೆಚ್ . ಎಲ್. ಸಿ ಕಾಲುವೆ ಮತ್ತು ಬೆಳಗಲ್ ರಸ್ತೆಯ 
ಪಶ್ಚಿಮ ಕೂಡುವ ನೈರುತ್ಯ ಬಿಂದುವಿನಿಂದ ಬಲಕ್ಕೆ ತಿರುಗಿ ಹೆಚ್.ಎಲ್.ಸಿ ಕೆನಾಲ್ ಮಾರ್ಗವಾಗಿ 

ಶ್ರೀಮತಿ ರುಕ್ಕಿಣಿ ಅವನ್ನೂಯ ಕಾಂಪೌಂಡ್ ಗೋಡೆಯವರೆಗೆ (ಗೋಪಾಲ್ ಗೌಡ ನಗರ 
1ನೇ ಹಂತರ ವಾಯುವ್ಯ ದಿಕ್ಕಿನ ಬಿಂದುವಿನವರೆಗೆ) ಸಾಗುತ್ತಾ ಶ್ರೀಮತಿ ರುಕ್ಕಿಣಿ 
ಅವನ್ನೂಯ ಕಾಂಪೌಂಡ್ ದಕ್ಷಿಣ ಗೋಡೆಯ ಮಾರ್ಗವಾಗಿ ಟಿ. ಬಿ. ಸ್ಯಾನಿಟೋರಿಯಂ 
ದಕ್ಷಿಣ - ಪೂರ್ವ ದಿಕ್ಕಿನ ಕಾಂಪೌಂಡ್ ಗೋಡೆಯ ಮಾರ್ಗವಾಗಿ ಟಿ. ಬಿ. ಸ್ಯಾನಿಟೋರಿಯಂ 
ಪೂರ್ವ ದಿಕ್ಕಿನ ಕಾಂಪೌಂಡ್ ( ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಶಾನ್ಯ ಬಿಂದುವಿನವರೆಗೆ) ಮತ್ತು 
ಶ್ರೀಮತಿ ಸರಳಮ್ಮ ಟೀಚರ್ ಮನೆಯ ವಾಯುವ್ಯ ಬಿಂದುವಿನವರೆಗೆ ಸೇರುವುದು. 


1 32 


32 


ಸಾಮಾನ್ಯ 
ಮಹಿಳೆ 


33 


ಉತ್ತರದಿಂದ ಪೂರ್ವಕ್ಕೆ ಹೊಸಪೇಟೆ ಬೈಪಾಸ್ ರಸ್ತೆ ವಿನಾಯಕ ನಗರ ಇಟ್ಟಿಗೆ ಫ್ಯಾಕ್ಟರಿ | 

ಬಲಭಾಗದಿಂದ ಹೊರಟು ಸ್ಮಶಾನ, ಜೈನ್ ಪಬ್ಲಿಕ್ ಶಾಲೆ ಕುವೆಂಪು ನಗರ ಬುಡಾ ಪಾರ್ಕ್ 
| ಉತ್ತರ 

ಕಾಂಪೌಂಡ್ ಗೋಡೆ ಮತ್ತು ಮಸೀದಿಯಿಂದ ಟಿ. ಬಿ. ಸ್ಯಾನಿಟೋರಿಯಂ ಸರ್ಕಲ್ ಬಸ್ 
33 | ನಿಲ್ದಾಣಕ್ಕೆ ಸೇರುತ್ತದೆ . 

ಪರಿಶಿಷ್ಟ 
ಪೂರ್ವದಿಂದ ಪಶ್ಚಿಮಕ್ಕೆ ಟಿ. ಬಿ. ಆಸತ್ರೆ ಬಸ್ ನಿಲ್ದಾಣದಿಂದ ಟಿ. ಬಿ .ಆಸತ್ರೆ ಕಾಂಪೌಂಡ್ | ಪಂಗಡ ಮಹಿಳೆ 

ಹತ್ತಿಕೊಂಡು ಗೋಪಾಲಗೌಡ ನಗರ, 1ನೇ ಹಂತ ಬೆಳಗಲ್ ರಸ್ತೆ ಬಲಭಾಗ ಕಾಂಪೌಚಿಡ್ 
ಪೂರ್ವ 

ಗೋಡೆ, ನೀರಿನ ಟ್ಯಾಂಕ್ ಗೌತಮ್ ನಗರ, ಪ್ರಶಾಂತ್ ನಗರ , ಬೆಳಗಲ್ ರಸ್ತೆ, ರೆಡ್ 
ಆಕ್ಸೆಡ್ ಫ್ಯಾಕ್ಟರಿ ಹತ್ತಿರ ಸೇರುತ್ತದೆ. 


18 


ಪೂರ್ವ 


| 34 34 


ಸಾಮಾನ್ಯ 
ಮಹಿಳೆ 


ಪಶ್ಚಿಮದಿಂದ ಉತ್ತರಕ್ಕೆ ಬೆಳಗಲ್ ರಸ್ತೆ, ರೆಡ್ ಆಕ್ಸೆಡ್ ಫ್ಯಾಕ್ಟರಿಯಿಂದ ಬೆಸ್ಟ್ ಶಾಲೆ ಗುಂಡೆ 

ಹೊಲ, ಶಂಕರ ತಾತ ಮಠ, ಅಲ್ಲಿಪುರ ಕೆರೆ, ಅಲ್ಲಿಪರ ರಾಮೇಶ್ವರಿ ನಗರ, ಹೋಂಡ ಶೋ 
ಪಶ್ಚಿಮ 

ರೂಂ , ಮಾರುತಿ ಶೋ ರೂಂ , ಎಫ್.ಸಿ.ಎಫ್.ಗೋಡೆನ್ ಬ್ರಿಕ್ಸ್ ಫ್ಯಾಕ್ಟರಿ ಅಲ್ಲಿಪುರ ಪಂಪ್ 
ಹೌಸ್ ಹತ್ತಿರ , ಸೇರುತ್ತದೆ. 
ದಕ್ಷಿಣದಿಂದ ಉತ್ತರಕ್ಕೆ ಬೆಳಗಲ್ ರಸ್ತೆ ಕೃಷ್ಣದೇವರಾಯ ಕಾಂಪೌಚಿಡ್ ನಿಂದ ಉತ್ತರಕ್ಕೆ 

ಪ್ರಶಾಚಿತ್ ನಗರ , ಪಿ. ಜಿ. ಸಚಿಟರ್ ಮಸೀದಿ ಮನೆಗಳು ಹಾಗೆಯೇ ಹೊಸಪೇಟೆ ರಸ್ತೆ 
ದಕ್ಷಿಣ ಕೆನಾಲ್ ಸೇರಿ ಮಹಾದೇವ ತಾತ ಮಠ, ದಾರದ ಮಿಲ್, ಅಯ್ಯಪ್ಪ ಸ್ವಾಮಿ ಗುಡಿ 

ವಿನಾಯಕ ನಗರ ರೈಲ್ವೆ ಸ್ಟೇಷನ್ ವಿನಾಯಕ ನಗರ ಚೆಕ್ ಪೋಸ್ಟ್ ಹತ್ತಿರ ಬ್ರಿಕ್ಸ್ ಫ್ಯಾಕ್ಟರಿ 
ಸೇರುತ್ತದೆ. 

ಉತ್ತರದಿಂದ ದಕ್ಷಿಣಕ್ಕೆ ಸೇರುವ ರಸ್ತೆ ಬಲಭಾಗ ಇನ್ನಾರೆಡ್ಡಿ ಕಾಲೋನಿ ಇನ್ ಫ್ಯಾಂಟಿ ರಸ್ತೆ 
ಉತ್ತರ ಉಡ್ ಲ್ಯಾಂಡ್ ಶೋರೂಂ ನಿಂದ ಪೋಲೀಸ್ ಚೆಕ್ ಪೋಸ್ಟ್ ಸುಧಾಕ್ರಾಸ್ ಎನ್. ಸಿ. ಸಿ. 

ಕಂಟೊನ್ ಮೆಂಟ್ ಸರ್ಕಲ್ ನಂದಿ ಕಾಲೋನಿ ರಾಜೀವ್ ಗಾಂಧಿನಗರ ವಹಾಬ್ ಟವರ್ 
ನಿಂದ ಟಿ. ಬಿ. ಆಸತ್ರೆ ಸರ್ಕಲ್ ರಸ್ತೆಗೆ ಸೇರಿರುತ್ತದೆ. 
ಪೂರ್ವದಿಂದ ಪಶ್ಚಿಮಕ್ಕೆ ಟಿ. ಬಿ. ಆಸತ್ರೆ ಟಿ . ಎಸ್‌ . ಆರ್‌. ಫಂಕ್ಷನ್ ಹಾಲ್ ನಿಂದ ಬಲಗಡೆ | 
ಬೈಪಾಸ್ ರಸ್ತೆ ಮಲ್ಲಯ್ಯ ಕಾಂಪೌಂಡ್ ಜಯನಗರ, ತಿಲಕ್ ನಗರ, ವಿ. ನಾಗಪ್ಪ ಕಾಲೋನಿ, 
ದ. ರಾ. ಬೇಂದ್ರೆ ಬೈಪಾಸ್ ರಸ್ತೆಯಿಂದ ವಿನಾಯಕನಗರ ಚೆಕ್ ಪೋಸ್ಟ್ ಹತ್ತಿರ ಹೊಸಪೇಟೆ 
ರಸ್ತೆಗೆ ಸೇರುತ್ತದೆ. 
ಪಶ್ಚಿಮದಿಂದ ಉತ್ತರಕ್ಕೆ ಹೊಸಪೇಟೆ ರಸ್ತೆ ವಿಮಾನ ನಿಲ್ದಾಣ ಕಾಂಪೌಂಡ್ ನಿಂದ ಹಾಗೆಯೇ 

ಕಂಟೋನ್ ಮೆಂಟ್ ರೈಲ್ವೆ ಗೇಟ್‌ಗೆ ಹಾದು ವೀರಶೈವ ಕಾಲೇಜ್, ರಾವ್ ಬಹದ್ದೂರ್ 
ಪಶ್ಚಿಮ 

ಇಂಜಿನಿಯರಿಂಗ್ ಕಾಲೇಜಿನಿಂದ ಕೊಳಗಲ್ ರಸ್ತೆಗೆ ಸೇರಿ ಎಡಭಾಗ ವಿಮಾನ ನಿಲ್ದಾಣ 
ಟರ್ಕಿವರ್ಕ್‌ನಿಂದ ಕೊಳಗಲ್ ರಸ್ತೆ ಎಡಭಾಗ ಮನೆಗಳು ಕೊಳಗಲ್ ರಸ್ತೆ ಕಾಲುವೆ ಹತ್ತಿರ 
ಸೇರುತ್ತದೆ. 
ದಕ್ಷಿಣದಿಂದ ಉತ್ತರಕ್ಕೆ ಸೇರುವ ರಸ್ತೆ ಎಡಭಾಗದಿಂದ ಉಡ್ಲ್ಯಾಂಡ್ ಶೋರೂಂನಿಂದ 

ರಭಿ ಸರ್ಕಲ್ ವರೆಗೆ , ಕೊಳಗಲು ರಸ ಸುರಭಿ ಸರ್ಕಲ್‌ನಿಂದ ಎಡಭಾಗದಿಂದ 
ಮುಂದುವರೆದಂತೆ ಮಾತಾ ಫಂಕ್ಷಣ್ ಹಾಲ್ ಕೊಳಗಲ್ಲು ರಸ್ತೆಯಿಂದ ಮುಂದುವರೆದಂತೆ 

ವಿದ್ಯಾನಗರದ 4ನೇ ಅಡ್ಡರಸ್ತೆ ದಕ್ಷಿಣದಿಂದ ಉತ್ತರಕ್ಕೆ ಮುಂದುವರೆದಂತೆ ಎಡಭಾಗ 
ದಕ್ಷಿಣ ಮನೆಗಳು ನಂದ ವಸತಿ ಶಾಲೆ ಮುಂದುವರೆದಂತೆ ಭತಿ ರಸ್ತೆ ಬಲಭಾಗಕ್ಕೆ ತಿರುಗಿ 

ಎಡಭಾಗಕ್ಕೆ ತಿರುಗಿ ಎಸ್. ವಿ . ಪ್ರಸಾದ್ ಮನೆಯಿಂದ ಮುಂದುವರೆದಂತೆ ಡಾಂಬರ್ ರಸ್ತೆ 
ಕೊನೆಯ ಮನೆ ಉರುಕುಂದಿ ಈರಣ್ಣ ಸ್ವಾಮಿ ನಿಲಯ ಮನೆಯವರೆಗೆ ಸೇರುತ್ತದೆ 
ಮುಂದುವರೆದಂತೆ ಭತಿ ಪ್ರದೇಶ ಮನೆಗಳು ಕೆ.ಸಿ. ಕೊಂಡಯ್ಯ ನಗರ ಮತ್ತು ಶಾಚಿತಿ ನಗರ 
ಈ ಪ್ರದೇಶದ ವ್ಯಾಪ್ತಿಯಲ್ಲಿರುತ್ತವೆ. 
ಕರಿಮಾರೆಮ್ಮ ಗುಡಿಯಿಂದ ದಕ್ಷಿಣಕ್ಕೆ ಬರುವ ಎಡಗಡೆ ಮತ್ತು ಬಲಗಡೆ ಕಲ್ಯಾಣ ಕಾಲೋನಿ 
ಎನ್. ಜೆ.ಎಸ್. ಕಾಲೋನಿ ಗುಡ್ಡಕ್ಕೆ ಹತ್ತಿಕೊಂಡು ಮನೆಗಳು ಎಡಗಡೆ ಕರಿಮಾರಮ್ಮ 
ಕಾಲೋನಿ ಗುರುಕಾಲೋನಿ 1ನೇ ಕ್ರಾಸ್ ನಿಂದ 3ನೇ ಕ್ರಾಸ್ ವರೆಗೆ ಮತ್ತು ಸತ್ಯವಾಣಿ ನಗರ 
ದಕ್ಷಿಣಕ್ಕೆ ಸುರಭಿ ಸರ್ಕಲ್ ಹತ್ತಿರ ಸೇರುತ್ತದೆ. 

ಪೂರ್ವದಿಂದ ಉತ್ತರಕ್ಕೆ ಇನ್‌ಫ್ಯಾಂಟ್ರಿ ರಸ್ತೆ ಅಗ್ನಿಶಾಮಕ ದಳ ಹಿಂಭಾಗ ಅಂಟಿಕೊಂಡು 
ಪೂರ್ವ ಎಡಗಡೆ ರಾಜೇಶ್ವರಿ ನಗರ, ಎಮ್.ಕೆ. ನಗರ ಗುಡ್ಡ ಹತ್ತಿರ ಮನೆಗಳು ಸೇರಿ ಕರಿಮಾರಮ್ಮ 

ಗುಡಿ ಹತ್ತಿರ ಸೇರುತ್ತದೆ. 
| ಪಶ್ಚಿಮದಿಂದ ಪೂರ್ವಕ್ಕೆ ಕೊಳಗಲ್ ರಸ್ತೆ ವಿದ್ಯಾನಗರ ಎಡಗಡೆ 4ನೇ ಕ್ರಾಸ್ ನಿಂದ | 

ಹೊರಟ ಸದಗರ್ ಕಾಲೋನಿ, ವಿದ್ಯಾನಗರ ಬಲಗಡೆ ಕ್ರಾಸ್ ಗಳು ಸೇರಿ ಸತ್ಯವಾಣಿ ನಗರ 
ಪಶ್ಚಿಮ 

ಕ್ರಾಸ್ ಗಳು, ಇಂದಿರಾ ನಗರ 1ರಿಂದ 11 ಕ್ರಾಸ್ ಗಳು ಎಮ್.ಕೆ. ನಗರ ಇನ್‌ಫ್ಯಾಂಟಿ ರಸ್ತೆ 
ಅಗ್ನಿಶಾಮಕ ದಳಕ್ಕೆ ಸೇರುತ್ತದೆ. 
ದಕ್ಷಿಣದಿಂದ ಉತ್ತರಕ್ಕೆ ಇನ್‌ಫ್ಯಾಂಟ್ರಿ ರಸ್ತೆ ಉಡ್ ಲ್ಯಾಂಡ್ ಶೋರೂಂ ನಿಂದ ಹಾದು 
ಎಡಗಡೆ ಬರುವ ಮನೆಗಳು ಇನ್ನಾರೆಡ್ಡಿ ಕಾಲೋನಿ, ವಿಯನ್ನಿ ಶಾಲೆ, ಆರೋಗ್ಯ ಮಾತಾ 
ಕೇಂದ್ರ ಕೊಳಗಲ್ ರಸ್ತೆ ಉತ್ತರಕ್ಕೆ ಸುರಭಿ ಸರ್ಕಲ್‌ಗೆ ಸೇರುವುದು. 


ಉತ್ತರ 


35 


35 


ಪರಿಶಿಷ್ಟ ಜಾತಿ 


ದಕ್ಷಿಣ 


| ಉತ್ತರದಿಂದ ಪಶ್ಚಿಮಕ್ಕೆ ಸಿರುಗುಪ್ಪ ರಸ್ತೆ ಶ್ರೀನಿವಾಸ ನಗರದಿಂದ ಬಲಗಡೆ ಹಿಂದೆ ಮೂಲೆ| 
36 , 36 ಉತ್ತರ ಚೆರುವು, ಸೂರ್ಯಭವನ, ಕಾಲುವೆ ಮೇಲೆ ಇರುವ ಮನೆಗಳು ಶ್ರೀ ರಾಮನಗರ, ಹಾಗೂ | 

ಹಳೆ ಅವಂಭಾವಿ ಆಂಜನೇಯ ದೇವಸ್ಥಾನ ವಯಾ ಗಾಯತ್ರಿನಗರ , ಗಣೇಶನಗರ, 


ಸಾಮಾನ್ಯ 
ಮಹಿಳೆ 


10 


ಶಿಲ್ಪಿನಗರ, ಶಿಲ್ಪಿನಗರ ಗುಡ್ಡ ಮನೆ ಹಾಗೂ ರಾಜೇಶ್ವರಿ ನಗರ ಅಗ್ನಿಶಾಮಕ ದಳ ಹಿಂಭಾಗಕ್ಕೆ 
ಸೇರುತ್ತದೆ. 


ಪಶ್ಚಿಮ 


ಪೂರ್ವದಿಂದ ಉತ್ತರಕ್ಕೆ ಶಾಸ್ತಿನಗರ 1ನೇ ಕ್ರಾಸ್‌ನಿಂದ ನಂದಿನಿ ಎ. ಟಿ.ಎಮ್. ನಿಂದ| 

ಎಡಗಡೆ ಬರುವ ಮನೆಗಳು ಬ್ಯಾಂಕರ್ ಕಾಲೋನಿ ಹತ್ತಿರ ಗುಡ್ಡದ ಮನೆಗಳು ಮತ್ತು 
ಪೂರ್ವ 

ಹರಿಶ್ಚಂದ್ರನಗರ ಕಾಲುವೆ ಸೇರುತ್ತದೆ ಹಾಗೆಯೇ ಕಾಲುವೆ ಮೇಲೆ ಮನೆಗಳು ಸೇರಿ ಸಿರುಗುಪ್ಪ 
ರಸ್ತೆಗೆ ಸೇರಿ ಹನುಮಂತನಗರ ಮತ್ತು ಶ್ರೀನಿವಾಸ ನಗರಕ್ಕೆ ಸೇರುತ್ತದೆ. 
ಪಶ್ಚಿಮದಿಂದ ದಕ್ಷಿಣಕ್ಕೆ ಕರಿಮಾರೆಮ್ಮ ಗುಡಿ ಹತ್ತಿರದಿಂದ ಹಾಗೆಯೇ ರಸ್ತೆಯಿಂದ 
ರಾಜೇಶ್ವರಿನಗರ ಗಾಯತ್ರಿ ನಗರ ಹಿಂಭಾಗ ಕತ್ತಲರಾಯನ ಗುಡಿ ಓಣಿ ಹಾಗೆಯೇ 
ವೀರನಗೌಡನ ಕಾಲೋನಿ ಸೇರಿ ಅಗ್ನಿಶಾಮಕ ದಳ ಹಿಂಭಾಗ ಸೇರುತ್ತದೆ. 
ದಕ್ಷಿಣದಿಂದ ಉತ್ತರಕ್ಕೆ ಕೆ.ಎಸ್ . ಆರ್. ಟಿ.ಸಿ . ಬಸ್ ಡಿಪೋ ಆಂಜನೇಯಸ್ವಾಮಿ ಗುಡಿಯಿಂದ | 
ಸಿರುಗುಪ್ಪ ರಸ್ತೆ ಬಲಭಾಗ ಕುರಿಹಟ್ಟಿ, ಓಂಕಾರಪ್ಪ ಕಾಂಪೌಂಡ್ ಶಿವಗಿರಿ ಕಾಲೋನಿ, 
ಅರುಣೋದಯ ಆಸ್ಪತ್ರೆ, ಪೆಟ್ರೋಲ್ ಬಂಕ್ , ಅಶೋಕನಗರ ಆಂಧ್ರಾ ಬ್ಯಾಂಕ್ ಉತ್ತರಕ್ಕೆ 
ಸಿರುಗುಪ್ಪ ರಸ್ತೆ ಕಾಲುವೆ ಹತ್ತಿರ ಸೇರುತ್ತದೆ. 
ಉತ್ತರದಿಂದ ಪೂರ್ವ ಸಿರುಗುಪ್ಪ ರಸ್ತೆ ಬಲಗಡೆ ವೀರನಗೌಡ ಕಾಲೋನಿ ರಾಘವೇಂದ್ರ 

ಸ್ವಾಮಿ ಮಠದಿಂದ ಹೊರಟು ಸಿರುಗುಪ್ಪ ರಸ್ತೆ ಗಣೇಶ ನಗರ ಬಿಕ್ ಫ್ಯಾಕ್ಟರಿ, ಟಾಟ 
ಉತ್ತರ 

ಶೋರೂಂ, ಮಹಿಳಾ ನೀ ಸೇವೆ ನಿಕೇತನ ಕಾಂಪೌಂಡ್ ಗೋಡೆಯಿಂದ ಎಸ್. ಬಿ . 
ಸರ್ಕಲ್‌ಗೆ ಸೇರುತ್ತದೆ. 
ಪೂರ್ವದಿಂದ ದಕ್ಷಿಣಕ್ಕೆ ಎಸ್. ಪಿ. ಸರ್ಕಲ್ ರೇಣುಕಾ ಹೋಟಲ್ ಸಿರುಗುಪ್ಪ ರಸ್ತೆಯಿಂದ 

ಮೂಲೆ ಕಡೆ ಸೇರುವ ರಸ್ತೆ ಬಲಭಾಗ ದೇವಿನಗರ ಕುಂಟೆ, ಹುಲಿಗೆಮ್ಮ ಗುಡಿ ರಿಮ್ಯಾಂಡ್ 
ಪೂರ್ವ 

ಹೋಮ್ ನಿಂದ ಹೊರಟು ಶಾಂತಿ ಮಾರ್ಗ ಸುರೇಶ ಸೀಕಿಂಗ್ ಕೋರ್ಸ್ ಹತ್ತಿರ 
ಸೇರುತ್ತದೆ. 

ಸಾಮಾನ್ಯ 
37 37 - 

ಪಶ್ಚಿಮದಿಂದ ಉತ್ತರಕ್ಕೆ ಹಳೆಧಾರವಾಡ ರಸ್ತೆ ಎಲ್ಲಮ್ಮ ಗುಡಿಯಿಂದ ದೇವಿನಗರ 6ನೇ ಕ್ರಾಸ್ | ಮಹಿಳೆ 

ತಿರುಗಿ ಇನ್‌ಫ್ಯಾಂಟಿ ರಸ್ತೆ ಸೇರಿ ಇನ್‌ಫ್ಯಾಂಟಿ ರಸ್ತೆ ಕೋಳೂರು ಬಸವನ ಗೌಡ 
ಪಶ್ಚಿಮ 

ಮನೆಯಿಂದ ಬಳ್ಳಾರಿ ಕ್ಲಬ್, ಪಿ. ಡಬ್ಲೂ . ಡಿ . ಆಫೀಸ್ ವೀರನಗೌಡ ಕಾಲೋನಿ ಗಣೇಶ 
ನಗರ ನಿಂದ ಉತ್ತರಕ್ಕೆ ಸಿರುಗುಪ್ಪ ರಸ್ತೆ ಬ್ರಿಕ್ಸ್ ಫ್ಯಾಕ್ಟರಿ ಹತ್ತಿರ ಸೇರುತ್ತದೆ. 
ದಕ್ಷಿಣದಿಂದ ಪಶ್ಚಿಮಕ್ಕೆ ಸೇರುವ ಸಿರುಗುಪ್ಪ ರಸ್ತೆ ಶಾಂತಿಮಾರ್ಗ ರಸ್ತೆ ಬಲಭಾಗ ರಿಮ್ಯಾಂಡ್ 
ಹೋಂ ಮರಾಠ ಗೇರಿ ಮತ್ತು ಕುಂಟೆ ಶಾಂತಿಮಾರ್ಗ ರಸ್ತೆಯಿಂದ ಹಳೆ ಧಾರವಾಡ ರಸ್ತೆ 
ಎಡಭಾಗ ತಿರುಗಿ ಮಹೇಶ ಬೇಕರಿಯಿಂದ ಬಲಭಾಗ ದೇವಿನಗರ 1ನೇ ಕ್ರಾಸ್‌ನಿಂದ 5ನೇ 
ಕ್ರಾಸ್‌ವರೆಗೆ ಹಳೆ ಧಾರವಾಡ ರಸ್ತೆ ಎಲ್ಲಮ್ಮ ಗುಡಿ ಹತ್ತಿರ ಸೇರುತ್ತದೆ. 
ಉತ್ತರದಿಂದ ಪೂರ್ವಕ್ಕೆ ಇನ್‌ಫ್ಯಾಂಟಿ ರಸ್ತೆ ಸ್ಟೇಟ್ ಬ್ಯಾಂಕ್ ಹೈದ್ರಾಬಾದ್ ನಿಂದ ಹೊರಟು 

ಹಳೆಧಾರವಾಡ ರಸ್ತೆ ಬಲಭಾಗ ದಾನಿ ಡಾಕ್ಟರ್ ಕ್ಲಿನಿಕ್ ಸಂಜಯ ಗಾಂಧಿನಗರ ಮತ್ತು ಗುಡ್ಡ 
ಉತ್ತರ ಹತ್ತಿರ ಮನೆಗಳು ಲಯನ್ಸ್ ಕ್ಲಬ್ ಶಿವಲಿಂಗ ನಗರ ಕಾರ್ಕಾನುಕುಂಟೆ ಮಸೀದಿ ಈಶ್ವರಮ್ಮ 

ಗುಡಿ ಹಳೆಧಾರವಾಡ ರಸ್ತೆಯಿಂದ ಶಾಂತಿ ಮಾರ್ಗ ಎಡಕ್ಕೆ ತಿರುಗಿ ಬಲಗಡೆ ಮಲ್ಲಪ್ಪ 
ಕಾಂಪೌಂಡ್ ಸಿರುಗುಪ್ಪ ರಸ್ತೆ ಸುರೇಶ ಸೀಕಿಂಗ್ ಹತ್ತಿರ ಸೇರುತ್ತದೆ. 

ಪೂರ್ವದಿಂದ ದಕ್ಷಿಣಕ್ಕೆ ಸಿರುಗುಪ್ಪ ರಸ್ತೆ ಸುರೇಶ ಸ್ಪೀಕಿಂಗ್ ಕೋರ್ಸ್ ದಕ್ಷಿಣಕ್ಕೆ ಹೊರಟು 
ಪೂರ್ವ ಎಡಭಾಗ ಬಸವನಕುಂಟೆ, ಸತ್ಯನಾರಾಯಣ ಕಟ್ಟೆ, ಕುಟ್ಟಿ ಹೋಟೇಲ್ ಸರ್ಕಲ್ ಮೇದಾರ 
38 38 | ಓಣಿ ಮತ್ತು ಕೋಟೆ ಆಂಜನೇಯ ಸ್ವಾಮಿ ಗುಡಿ ಹತ್ತಿರ ಸೇರುತ್ತದೆ. 

ಪರಿಶಿಷ್ಟ ಜಾತಿ 
ಪಶ್ಚಿಮದಿಂದ ಉತ್ತರಕ್ಕೆ ಕೋಟೆ ಆಂಜನೇಯ ಸ್ವಾಮಿ ಗುಡಿಯಿಂದಕೋಟೆಕಂದಕ ಮೂಲೆ 

ಹೊರಟು ಶಿವಲಿಂಗನಗರ ಗುಡ್ಡ ಈಶ್ವರಮ್ಮ ಗಡಿ ಮಾರೆಮ್ಮ ಗುಡಿ ಲೈನ್ ಹಗರಿ ಓಣಿ, 
ಪಶ್ಚಿಮ 

ಗುಡ್ಡದ ಪಕ್ಕದಿಂದ ಸಂಜಯ ಗಾಂಧಿನಗರ ಇನ್‌ಫ್ಯಾಂಟ್ರಿ ರಸ್ತೆ ಸ್ಟೇಟ್ ಬ್ಯಾಂಕ್ ಹೈದ್ರಾಬಾದ್ 
ಉತ್ತರಕ್ಕೆ ಸೇರುವುದು. 

ದಕ್ಷಿಣದಿಂದ ಪೂರ್ವಕ್ಕೆ ಕುಟ್ಟಿ ಹೋಟೇಲ್ ಹುಲಿಗೆಮ್ಮ ಗುಡಿಯಿಂದ ಹೊರಟು ಎಡಭಾಗ | 
ದಕ್ಷಿಣ ಕೇಡಗಲ್ಲಿ ಮಾರೆಮ್ಮ ಗುಡಿ , ಕಾರ್ಕನ ಕುಂಟೆ ಮಸೀದಿ ಓಣಿ, ಹಳೆ ಧಾರವಾಡ ರಸ್ತೆ ಶಾಂತಿ 

ಮಾರ್ಗ ಬಲಕ್ಕೆ ತಿರುಗಿ ಮಲ್ಲಪ್ಪ ಕಾಂಪೌಂಡ್ ಸುರೇಶ ಸ್ಪೀಕಿಂಗ್ ಹತ್ತಿರ ಸೇರುತ್ತದೆ . 

ಉತ್ತರದಿಂದ ಪೂರ್ವ ಕೊಳಗಲ್ ರಸ್ತೆ ಬಲಭಾಗ ಸುರಭಿ ಸರ್ಕಲ್ ನಿಂದ ರಮೇಶ | 
[ 39 39 ಉತ್ತರ | 

ಮನೆಯಿಂದ ಕೆ.ಹೆಚ್. ಬಿ . ಕಾಲೋನಿ, ಹೌಸಿಂಗ್ ಬೋರ್ಡ್ , ನೇತಾಜಿ ನಗರ, ವಾಟರ್ | ಪರಿಶಿಷ್ಟ 
* ಟ್ಯಾಂಕ್ ಗಣೇಶ ಗುಡಿ ಅಮ್ಮ ಐಟಿಐ ಹಾಗೆಯೇ ಕೊಳಗಲ್ ರಸ್ತೆಯಿಂದ ಇನ್‌ಫ್ಯಾಂಟಿ | ಪಂಗಡ ಮಹಿಳೆ 

ರಸ್ತೆ ಪೂರ್ವಕ್ಕೆ ಸ್ಟೇಟ್ ಬ್ಯಾಂಕ್ ಹೈದ್ರಾಬಾದ್ ಹತ್ತಿರ ಸೇರುವುದು 


20. 


ಪೂರ್ವದಿಂದ ಪಶ್ಚಿಮ ಸ್ಟೇಟ್ ಬ್ಯಾಂಕ್ ಹೈದ್ರಾಬ್ಯಾಂಕ್ ನಿಂದ ಎಡಭಾಗ ಸಂಜಯ 
ಪೂರ್ವ ಗಾಂಧಿನಗರ , ದಯಾಕೇಂದ್ರ, ವಾಸವಿ ಶಾಲೆ, ರಾಮನಗರ ಇನ್‌ಫ್ಯಾಂಟ್ರಿ ರಸ್ತೆ ವಾಸವಿ ಶಾಲೆ 

ಹತ್ತಿರ ನಾಗಲಕೆರೆ ರಸ್ತೆ ಸೇರುವುದು, 

ಪೂರ್ವದಿಂದ ಪಶ್ಚಿಮ ಸ್ಟೇಟ್ ಬ್ಯಾಂಕ್ ಹೈದ್ರಾಬ್ಯಾಂಕ್ ನಿಂದ ಎಡಭಾಗ ಸಂಜಯ | 
ಪಶ್ಚಿಮ | ಗಾಂಧಿನಗರ , ದಯಾಕೇಂದ್ರ, ವಾಸವಿ ಶಾಲೆ, ರಾಮನಗರ ಇನ್‌ಫ್ಯಾಂಟಿ ರಸ್ತೆ ವಾಸವಿ ಶಾಲೆ 

ಹತ್ತಿರ ನಾಗಲಕೆರೆ ರಸ್ತೆ ಸೇರುವುದುಲ 
ದಕ್ಷಿಣದಿಂದ ಪೂರ್ವಕ್ಕೆ ದೊಡ್ಡ ಬಾವಿಯಿಂದ ಹೊಸಪೇಟೆ ರಸ್ತೆ ಪೂರ್ವಕ್ಕೆ ಎಡಭಾಗದ 
ನಾಗಲಕೆರೆ, ಆಂಜನೇಯ ಸ್ವಾಮಿ ಗುಡಿ, ವೆಂಕಟಕಾಮಿನೇನಿ ಆಸ್ಪತ್ರೆ ಪೆಟ್ರೋಲ್ ಬಂಕ್, 
ಕೋಟೆ ಪ್ರದೇಶ, ಸರ್ಕಾರಿ ಪಾಲಿಟೆಕ್ನಿಕ್ , ಡಿ . ಐ. ಸಿ. ಆಫೀಸ್ ಅಂಬೇಡ್ಕರ್‌ ಸರ್ಕಲ್, ಕೋಟೆ 
ಸಾಯಿಬಾಬ ಗುಡಿ, ಡಿ. ಡಿ. ಪಿ. ಇ. ಆಫೀಸ್ ಮಲ್ಲೇಶ್ವರ ಗುಡಿ ಗುಡ್ಡದ ಹತ್ತಿರ ಮನೆಗಳು ಸೇರಿ 
ಇನ್‌ಫ್ಯಾಂಟಿ ರಸ್ತೆಗೆ ಸೇರುವುದು. 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦, ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 67 ಎಂಎಲ್ಆರ್ 2018 (2), ಬೆಂಗಳೂರು, ದಿನಾಂಕ: 10.08.2018. 


ನಂ . ೧೨೫೬ 
No. 1256 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ :ನಅಇ 240 ಎಂಎಲ್ಆರ್ 2013 ದಿನಾಂಕ: 02 .02 .2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ - 7ರ ಉಪಕಲಂ (2)(3) ಮತ್ತು ( 4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ :ಸಂವ್ಯಶಾಇ 13 ಶಾಸನ 2012, ದಿನಾಂಕ:30.08.2012 ( Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ಬೆಳಗಾವಿ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು 
ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ: ನಅಇ 67 ಎಂಎಲ್ಆರ್ 2018( 2), ದಿನಾಂಕ: 26.06. 2018 
ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ:898 ರಲ್ಲಿ ದಿನಾಂಕ:26.06.2018 ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 

ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ (Karnataka Act No . 14 of 1977 ) ಕಲಂ - 7ರ 
ಉಪಕಲಂ ( 2)(3) ಮತ್ತು (4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಬೆಳಗಾವಿ ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ಬೆಳಗಾವಿ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ: 58 (ಐವತ್ತೆಂಟು) 
2 . ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ 3 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4 . ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ 4 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅನುಬಂಧ 
ಬೆಳಗಾವಿ ಮಹಾನಗರಪಾಲಿಕೆ 


ಜಿಲ್ಲೆ: ಬೆಳಗಾವಿ 
| ಕ | ವಾರ್ಡಿನ 


ಮೀಸಲಾತಿ 


ವಾರ್ಡಿನ ವಿಸ್ತೀರ್ಣ 


ಸಂ . ಸಂಖ್ಯೆ 


1 1 


2 


- 


3 


ಹದ್ದು ಪ್ರಾರಂಭ ಶನಿವಾರ ಕೂಟ ಸಿ. ಟಿ.ಎಸ್. ನಂ . 3557 ರಿಂದ ಮುಂದುವರೆದು 
ಖಂಜರ ಗಲ್ಲಿ ಹಿಂದುಗಡೆ ಗ್ರೀನ್ ತಾಜ ಹೊಟೇಲ್‌ ಬಿ . ಪಿ . ಖಂಜರ ಗಲ್ಲಿ ಕ್ರಾಸ್ ರಸ್ತೆ 
ಸಿಟಿಎಸ್ ನಂ . 3610 ಮುಂದುವರೆದು ಖಂಜರಶಾ ದರ್ಗಾ ಕತ್ತೆಯವರೆಗೆ, 

ಮುಂದುವರೆದು ಖಂಜರ ಗಲ್ಲಿ ಉರ್ದು ಶಾಲೆ, ದರಬಾರ ಗಲ್ಲಿ ಕ್ರಾಸ್, ಸಿಟಿಎಸ್ ನಂ . 
ಉತ್ತರ 

( 3668 ಭಾಗವಾನ ಗಲ್ಲಿ ಕ್ರಾಸ್, ಸಿಟಿಎಸ್ ನಂ . 3720 ಭಾಗವಾನ ಗಲ್ಲಿ, ಸಿಟಿಎಸ್ ನಂ 
3754, 3778 / ಎ, ಕೊತ್ವಾಲಗಲ್ಲಿ ಡಬಲ್ ರಸ್ತೆ ಮಾರ್ಗವಾಗಿ ಸಿಟಿಎಸ್ ನಂ . 3846 , 
ಕಾಕರ ಗಲ್ಲಿ ಸಿಟಿಎಸ್ ನಂ . 3847, 3172 , 4718 (ಉರ್ದು ಶಾಲೆ) ಮುಂದುವರೆದು 
ಹಳೆಯ ಪಿ. ಬಿ. ರಸ್ತೆ ಕಾಕರ ಗಲ್ಲಿ ಕ್ರಾಸ್ ಸಿಟಿಎಸ್ ನಂ .4710 ಕ್ಕೆ ಕೊನೆಗೊಳ್ಳುತ್ತದೆ. 
ಹದ್ದು ಸಿಟಿಎಸ್ ನಂ .4710 ಹಳೆ ಪಿ. ಬಿ . ರೋಡ್- ಕಾಕರ ಗಲ್ಲಿ ಕ್ರಾಸದಿಂದ ಪ್ರಾರಂಭವಾಗಿ 
ಹಳೇ ಪಿ. ಬಿ . ರಸ್ತೆಗುಂಡ ಸಾಗಿ ಖಡೇಬಜಾರ - ಹಳೇ ಪಿ . ಬಿ. ರಸ್ತೆ ಕ್ರಾಸ್ ಸಿಟಿಎಸ್ ನಂ . 
3008 /1ಬಿ ರವರೆಗೆ , ಮುಂದುವರೆದು ಖಡೇ ಬಜಾರ ಮಾರ್ಗವಾಗಿ ಖಡೇಬಜಾರ- | 

ಹಿಂದುಳಿದ 
ತೆಂಗಿನಕೇರಿಗಲ್ಲಿ ಜಂಕ್ಷನ್ (ಶೀತಲ್ ಹೋಟೆಲ್) ವರೆಗೆ, ಮುಂದುವರೆದು ತೆಂಗಿನಕೇರಿ | ವರ್ಗ ( ಎ ) 
ಪೂರ್ವ 

ಗಲ್ಲಿ ಮುಖಾಂತರ ಸಿಟಿಎಸ್ ನಂ .2828 / 9 ರವರೆಗೆ ಮುಂದೆ ಪಶ್ಚಿಮಕ್ಕೆ ತಿರುಗಿ ಪುನಃ 
ತೆಂಗಿನಕೇರಿ ಗಲ್ಲಿ ಮುಖಾಂತರ ನಗರ ಸಭೆ ದವಾಖಾನೆ ಮುಖಾಂತರ ಮೊತಿಲಾಲ್ 
ಚೌಕ್ ಮುಖಾಂತರ ( ಸಿಟಿಎಸ್ ನಂ . 3269) ಮೆಣಸಿ ಗಲ್ಲಿಯ ಸಿಟಿಎಸ್ ನಂ . 806/ ಎ 
ರವರೆಗೆ. 
ಮೆಣಸಿ ಗಲ್ಲಿಯ ಸಿಟಿಎಸ್ ನಂ . 806 / ಎ ದಿಂದ ಪ್ರಾರಂಭವಾಗಿ ಪಶ್ಚಿಮ ದಿಕ್ಕಿಗೆ ಸಾಗಿ 

ಸಿಟಿಎಸ್ ನಂ 2078 ( ಹಿರಾ ಟಾಸ್) ವರೆಗೆ , ಪಶ್ಚಿಮ ದಿಕ್ಕಿಗೆ ಮುಂದುವರೆದು ಜೋಶಿ 
ದಕ್ಷಿಣ 

ಬಜಾರ ರಸ್ತೆ ಸಿಟಿಎಸ್ ನಂ . 2125 ಮುಖಾಂತರ ಸಾಗಿ ಜೋಶಿ ಬಜಾರ ರಸ್ತೆ ಹಾಗೂ 
ಗಣಪತ ಗಲ್ಲಿ ಕತ್ರಿ ಸಿಟಿಎಸ್ ನಂ . 1991 ರವರೆಗೆ. 

ಹದ್ದು ಸಿಟಿಎಸ್ ನಂ 1991 ಜೋಶಿ ಬಜಾರ ಗಣಪತ ಗಲ್ಲಿ ಕ್ರಾಸ್ ದಿಂದ ಪ್ರಾರಂವಾಗಿ 
ಪಶ್ಚಿಮ ಶನಿವಾರ ಕೂಟ, ಸಿಟಿಎಸ್ ನಂ 3557 ಕೊನೆಗೊಳ್ಳುತ್ತದೆ. ಗಣಪತ ಗಲ್ಲಿ ಶನಿವಾರ 

ಕೂಟದವರೆಗೆ. 

ಕಾಕತಿವೇಸ್ ಚಾಂದೂ ಗಲ್ಲಿ ಮೂಲೆಯಿಂದ ಪ್ರಾರಂಭವಾಗಿ ಚಾಂದೂ ಗಲ್ಲಿ 
ಉತ್ತರ ಮಾರ್ಗವಾಗಿ ಘೀ ಗಲ್ಲಿ, ಜಾಲಗಾರ ಗಲ್ಲಿ ಮತ್ತು ಕೊತವಾಲ ಗಲ್ಲಿ ( ಡಬಲ್ ರಸ್ತೆಯ 

ಹತ್ತಿರ ) ಸಿ . ಟಿ. ಎಸ್. ನಂ . 3978 /1ಅ ಕ್ಕೆ ಕೊನೆಗೊಳ್ಳುತ್ತದೆ. 
ಸಿ. ಟಿ.ಎಸ್. ನಂ . 3978 /1ಅ ಕೊತವಾಲ ಗಲ್ಲಿಯ ( ಡಬಲ್ ರಸ್ತೆ ಹತ್ತಿರ ) ಪ್ರಾರಂಭವಾಗಿ 

ಬಾಗವಾನ ಗಲ್ಲಿ ಮಾರ್ಗವಾಗಿ ಸಿಟಿಎಸ್ ನಂ . 3719 ಮುಂದುವರೆದು ದರಬಾರಗಲ್ಲಿಯ 
ಪೂರ್ವ ಸಿಟಿಎಸ್ ನಂ .3666 ರವರೆಗೆ ಖಂಜರ ಗಲ್ಲಿ ಮಾರ್ಗವಾಗಿ ಸಿಟಿಎಸ್ ನಂ . 3642 ರ 

ವರೆಗೆ ನಂತರ ಖಂಜರಗಲ್ಲಿ ಕ್ರಾಸ್ ರೋಡ ಮಾರ್ಗವಾಗಿ ಸಿಟಿಎಸ್ ನಂ .3601 | 
2 | 

ಖಂಜರಗಲ್ಲಿ ಕ್ರಾಸ್ ರಸ್ತೆಗೆ ಕೊನೆಗೊಳ್ಳುತದೆ. 
ಖಂಜರಗಲ್ಲಿಯ ಬಂಗಿ ರಸ್ತೆದಿಂದ ಪ್ರಾರಂಭವಾಗಿ ಖಂಜರಗಲ್ಲಿಯ ಬಂಗಿ ರಸ್ತೆಯ 

ಮಾರ್ಗವಾಗಿ ಹಾಗೂ ಖಡೇ ಬಜಾರ ಹೋಟೆಲ್ ಗ್ರೀನ್‌ತಾಜ ವರೆಗೆ (ಸಿಟಿಎಸ್ 
ದಕ್ಷಿಣ 

ನಂ . 3588 /li೨ ) ಖಂಜರ ಗಲ್ಲಿ ಮಾರ್ಗವಾಗಿ ಶನಿವಾರಕೂಟ ಸಿಟಿಎಸ್ ನಂ .3865 ಕ್ಕೆ 
ಕೊನಗೊಳ್ಳುತ್ತದೆ. 

ಶನಿವಾರ ಕೂಟ ಸಿಟಿಎಸ್ ನಂ . 3865 ಪ್ರಾರಂಭವಾಗಿ ಚಾಂದೂ ಗಲ್ಲಿ ಕಾಕತಿ ವೇಸ್ | 
ಪಶ್ಚಿಮ 

ಕ್ರಾಸ್‌ಗೆ ಕೊಡುವ ಮತ್ತು ಕಾಕತಿವೇಸ್ ರಸ್ತೆ ಕೊನೆಗೊಳ್ಳುತ್ತದೆ . 
ಜೋಶಿ ಬಜಾರ 806 / ಎ ದಿಂದ ಮೇನಸಿ ಗಲ್ಲಿ ಮುಖಾಂತರ ಸಿಟಿಎಸ್ ನಂ . 3237 ವಾಯಾ 
ಟೆಂಗಿನಕೆರಿ ಗಲ್ಲಿ , ಮಂದುವರೆದು ಟೆಂಗಿನಕೆರಿ ಗಲ್ಲಿ, ಆಜಾಧ ಗಲ್ಲಿ ಬಿಪಿ ಕತ್ತರಿ, ನಗರ ಸಭೆ 
ದವಾಖಾನೆ ಹತ್ತಿರದವರೆಗೆ, ಟೆಂಗಿನಕೆರಿ ಗಲ್ಲಿ ಹಾಗೂ ಆಜಾಧ ಗಲ್ಲಿ ಬಿಪಿ ಆಸ್ಪತ್ರೆ ಹತ್ತಿರ 

ಸಾಮಾನ್ಯ 
| 3 | 3 | ಉತ್ತರ 2798 ದಿಂದ ಟೆಂಗಿನಕೆರಿ ಗಲ್ಲಿ ಸಿಟಿಎಸ್ ನಂ . 2593 ಮತ್ತು 3592 ಮಾರ್ಗ ವಾಗಿ ತದ ಮಹಿಳೆ 

ನಂತರ ಉತ್ತರಕ್ಕೆ ಸಾಗಿ ಪುನ: ಟೆಂಗಿನಕೆರಿ ಗಲ್ಲಿ ಮಾರ್ಗ ವಾಗಿ ಖಡೆ ಬಜಾರ ರಸ್ತೆ ಕ್ರಾಸ 
(ಶೀತಲ ಹೊಟೆಲ ) ವರೆಗೆ, ತದ ನಂತರ ಖಡೆ ಬಜಾರ ಮುಖಾಂತರ ಹಳೆ ಪಿಬಿ ರಸ್ತೆ ಕಾಸ 
ಸಿಟಿಎಸ್ ನಂ3011ಕೆ ( ಪೈ ಹೋಟೆಲ) ಕೊನೆಗೊಳ್ಳುತ್ತದೆ. 


ಸಾಮಾನ್ಯ 


| 4 | 


4 


ಹದ್ದಿಯ ಸಿಟಿಎಸ್ ನಂ .3011 ( ಪೈ ಹೊಟೆಲ) ದಿಂದ ಪ್ರಾರಂಭವಾಗಿ ಹಳೆ ಪಿಬಿ ರಸ್ತೆ | 
ಪೂರ್ವ ಮುಖಾಂತರ ಸಾಗಿ ಸಿಟಿಎಸ್ ನಂ .1040 ವರೆಗೆ ( ಎಂ ಎಸ್ ದೇಸಾಯಿ ಸಾ ಮೀಲ ಹಳೆ 

ಪಿಬಿ ರಸ್ತೆ) ವರೆಗೆ, 
ಹದ್ದಿಯು ಸಿಟಿಎಸ್ ನಂ .1040 ಎಂ ಎಸ್ ದೇಸಾಯಿ ಸಾ ಮೀದಿಂದ ಪ್ರಾರಂಭವಾಗಿ 

ಹಳೆ ಪಿಬಿ ರಸ್ತೆಯಿಚಿದ ಮುಂದುವರೆದು ದಕ್ಷಿಣ ಪರಿಪರಿ ಖತಾಲ್ ಸಾಮಾನ್ಯಲ್ಲಿ ದರ್ಗಾ 
ದಕ್ಷಿಣ ಮಾರ್ಗವಾಗಿ ಖುಲ್ಲಾ ಜಾಗೆ, ಮೂಕಾಶಿ ಸಾಮಾನ್ಯಲ್ಲಿ ಸಿಟಿಎಸ್ ನಂ .2635 , 2637 

ಮಾಳಿ ಸಾಮಾನ್ಯಲ್ಲಿ (ಮೂಕಾಶಿ ಸಾಮಾನ್ಯಲ್ಲಿ) ಮುಖಾಂತರ ಎಂಬಿ ಎಸ್ ನಂ .4 
ಸಿಟಿಎಸ್ ನಂ .2635 ವರೆಗೆ, 

ಎಂಬಿಎಸ್‌ ನಂ .4 ಸಿಟಿಎಸ್ ನಂ . 2635 ದಿಂದ ಪ್ರಾರಂಭವಾಗಿ ಆಜಾದ ಸಾಮಾನ್ಯಲ್ಲಿ | 
ಪಶ್ಚಿಮ ಬಿಪಿ ಸಿಟಿಎಸ್ ನಂ .2351, 2369 ರ ಮುಖಾಂತರ ಟೆಂಗಿನಕೆರಿ ಸಾಮಾನ್ಯಲ್ಲಿ, ಆಜಾದ 

ಸಾಮಾನ್ಯಲ್ಲಿ ಜಂಕ್ಷನ ನಗರ ಸಭೆ ದಾವಾಖಾನೆ ವರೆಗೆ. 
ಪ್ರಾರಂಬ ಡಾ|| ಬಿ . ಈ ಕುಲಕರ್ಣಿ ಸಿಟಿಎಸ್ ನಂ .3437 ದಿಂದ ಗೊಂದಳಿಸಾಮಾನ್ಯಲ್ಲಿ 
ಮತ್ತು ಸಾಮಾನ್ಯವಳಿ ಸಾಮಾನ್ಯಲ್ಲಿಯ ಬಿಪಿ ಮುಖಾಂತರ ಸಿಟಿಎಸ್ ನಂ . 3514 
ನಾರ್ವೆಕರ ಸಾಮಾನ್ಯಲ್ಲಿ ವರೆಗೆ ಮುಂದು ವರೆದು ನಾರ್ವೆಕರ ಸಾಮಾನ್ಯಲ್ಲಿ ಮುಖಾಂತರ 

ಸಿಟಿಎಸ್ ನಂ . 3525 ಖಡೇಬಜಾರ ಪೋಲಿಸ ಸೆಶನ ಎದುರಗಡೆ ರಿಸಾಲ್ದಾರ 
ಉತ್ತರ 

ಸಾಮಾನ್ಯಲ್ಲಿಯವರೆಗೆ ಮುಂದೆ ರಿಸಾಲ್ದಾರ ಸಾಮಾನ್ಯ ಮುಖಾಂತರ ಸಿಟಿಎಸ್ 
ನಂ .3576/ ಎ ಶನಿವಾರ ಕುಟವರೆಗೆ ಮುಂದು ವರೆದು ಸಿಟಿಎಸ್ ನಂ .1991 ಗಣಪತ 
ಸಾಮಾನ್ಯಲ್ಲಿ ಜೋಶಿ ಬಜಾರ ಕತ್ತರಿವರೆಗೆ, ಜೋಶಿ ಬಜಾರ ರಸ್ತೆ ಗುಂಟ್ ಸಿಟಿಎಸ್ 
ನಂ . 2078(ಹೀರಾ ಟಾಕಿಜ್ ) 
ಹಹೀರಾ ಟಾಕಿಜ್ ಹಿಂಬದಿಯಿಂದ ಮನೆದ ಕಿರಾಣ ಅಂಗಡಿಕಾಸ ದಿಂದ ರವಿವಾರ 

ಪೇಟೆ ಮುಖ್ಯ ಮಾರ್ಗ ವಾಗಿ ಸಿಟಿಎಸ್ ನಂ717 ಕಾರ್ನಾಟಕ ಚೌಕ ಸಿಟಿಎಸ್ ನಂ . 718 
ಪೂರ್ವ | ಮಾರ್ಗವಾಗಿ ಕಲಮಠ ರೋಡ ಕ್ರಾಸ್ ಮಾರ್ಗವಾಗಿ ನರಗುಂದಕರ ಬಾವೆ ಚೌಕ, 

ನರಗುಂದಕರ ಬಾವೆ ಚೌಕ ದಿಂದ ಶನಿಮಂದಿರ ರೋಡ ಹಾಗೂ ಅನಂತಶಯನ ಗಲ್ಲಿ 
ಕಾಸ ವರೆಗೆ. 

ಸಾಮಾನ್ಯ 
ಅನಂಶಯನ ಗಲ್ಲಿ ಕ್ರಾಸ ದಿಂದ ಸಿಟಿಎಸ್ ನಂ .1059 / ಎಬಿ ಮುಖಾಂತರ ಅನಂತಶಯನ | 

ಗಲ್ಲಿ ಮುಖ್ಯ ರಸ್ತೆದಿಂದ ಕೋನವಾಳ ಗಲ್ಲಿ ಮೂಲೆ ಸಿಟಿಎಸ್ ನಂ .1218 ದಿಂದ ಟಿಳಕ 
ದಕ್ಷಿಣ | ಚೌಕ ರಾಘವೇಂದ್ರ ಮಂದಿರದಿಂದ ಕೋನವಾಳ ಗಲ್ಲಿ ಮಾರ್ಗವಾಗಿ ಸಿಟಿಎಸ್ ನಂ .1218 

ಕ್ಯಾಸ ವರೆಗೆ ನಂತರ ನಾಲಾದಿಂದ ಸಿಟಿಎಸ್ ನಂ .1252 , ಸಿಟಿಎಸ್ ನಂ .1220 ಮಾರ್ಗ 
ವಾಗಿ ಗಂಗಾಪ್ರಭಾ ಹೊಟೆಲ ವರೆಗೆ ಸಿಟಿಎಸ್ ನಂ .1648 ಸಂಬಾಜಿ ವೃತದ ವರೆಗೆ, 
( ಸಂಬಾಜಿ ವೃತ ದಿಂದ ಕಿರಲೋಸ್ಕರ ರೋಡ ಮಾರ್ಗ ವಾಗಿ ಬಾಟಾ ಶೋರುಮ್ 
ವರೆಗೆ, ಸಿಟಿಎಸ್ ನಂ .1691/92 ಕಾಲಕುಂದ್ರಿಕರ ಕಟ್ಟಡದಿಂದ ಕಾಮದೇವ ಗಲ್ಲಿ ಸಿಟಿಎಸ್ 

ನಂ .1705 ಸಿದ್ದರಾಮೇಶ್ವರ ಕಾಂಪ್ಲೆಕ್ಸ್ ಮುಂದುಗಡೆಯಿಂದ ಸಿಟಿಎಸ್ ನಂ .1708 ಆರ್ದಶಾ 
ಪಶ್ಚಿಮ ಡ್ರೆಸ್‌ ಸರ್ಕದಿಂದ ಖಡೆ ಬಜಾರ ಸ್ಯಾಮಸಂಗ ಶೋರುಮ್ ಸಿಟಿಎಸ್ ನಂ . 2840 ಯಶ್ 

ಪ್ಲಾಜಾ ನಂತರ ಸಮಾದೇವಿ ಮಂದಿರ ಮಾರ್ಗ ವಾಗಿ ರ್ಕಾಪೋರೆಶನ ಬ್ಯಾಕ ವರೆಗೆ 
ರ್ಕಾಪೋರೆಶನ ಬ್ಯಾಂಕ ದಿಂದ ಗೊಂದಳಿ ಗಲ್ಲಿ ಡಾ|| ಬಿ. ಜಿ ಕುಲಕರ್ಣಿ ದವಾಖಾನೆ 
ವರೆಗೆ. 
ಸರದಾರ ಹೈಸ್ಕೂಲ ಬದಿಯಿಂದ ಪ್ರಾರಂಭವಾಗಿ ಕಾಕತಿ ವೇಸ್ ರೋಡ್ ಮುಖಾಂತರ 

ಕೋರ್ಟ ಕಂಪೌಂಡ್, ಟೋಪಿ ಗಲ್ಲಿ , ಬಿ . ಪಿ. ಯಿಂದ ದರ್ಬಾರಗಲ್ಲಿ ಕ್ರಾಸವರೆಗೆ ಅನಂತರ 
ಉತ್ತರ 

ದಕ್ಷಿಣಕ್ಕೆ ದರ್ಬಾರ ಗಲ್ಲಿ ಹಾಗೂ ಶೆಟ್ಟಿ ಗಲ್ಲಿ ಮುಖಾಂತರ ಕೊತವಾಲ್ ಗಲ್ಲಿ ಬಿ. ಪಿ. 
ಚವ್ಹಾಟ್ ಗಲ್ಲಿ ಬಿ . ಪಿ. ಯಿಂದ ಪಿ. ಬಿ . ರೋಡಗೆ ಕೂಡುತ್ತದೆ. 
ಶೆಟ್ಟಿಗಲ್ಲಿಯಿಂದ ಪ್ರಾರಂಭವಾಗಿ ಪಿ. ಬಿ. ರಸ್ತೆ ಕ್ರಾಸ್ ಚವಾಟ ಗಲ್ಲಿಯ ಬಿ. ಪಿ. ಯಿಂದ ಪಿ.ಬಿ . | 
ರೋಡ್ ಮುಖಾಂತರ ಶೆಟ್ಟಿಗಲ್ಲಿ ಮತ್ತು ಶೆಟ್ಟಿಗಲ್ಲಿ ಕೊತವಾಲ ಗಲ್ಲಿ ಬಿ . ಪಿ . ವರೆಗೆ ಮತ್ತು ಹಿಂದುಳಿದ 
ಅನಂತರ ಕಾಕರ ಗಲ್ಲಿ ಕ್ರಾಸಗೆ ಕೊಡುತ್ತದೆ. * 

ವರ್ಗ ( ಬಿ) 
ಕಾಕರ ಗಲ್ಲಿಯಿಂದ ಪ್ರಾರಂಭವಾಗಿ ಸರ್ವೇ ನಂ 4719 (ಉರ್ದು ಸ್ಕೂಲ್) | 

ಮಹಿಳೆ 
ಎದುರುಗಡೆಯಿಂದ 4718, 3172 , 3847 ಮತ್ತು 3846 ರಿಂದ ಕೊತವಾಲ ಗಲ್ಲಿ ಡಬಲ್ 

ರೋಡ್ ಕೂಡುತ್ತದೆ . ಮುಂದುವರೆದು ಕೊತವಾಲ ಗಲ್ಲಿ ಡಲ್ ರೋಡ್ ಮಾರ್ಗವಾಗಿ 
ದಕ್ಷಿಣ ಸಿ. ಟಿ.ಎಸ್. ನಂ . 3778 /1ಎ ಮುಂದೆ ದರ್ಬಾರ ಗಲ್ಲಿ ಕ್ರಾಸ್‌ದವರೆಗೆ ಹಾಗೂ ಜಾಲಗಾರ 

ಗಲ್ಲಿ, ಘೀ ಗಲ್ಲಿ ಕ್ರಾಸ್‌ದ ವರೆಗೆ, ಘೀ ಗಲ್ಲಿಯ ಹಿಂಭಾಗದ ಟ್ರಾಫಿಕ್ ಪೋಲಿಸ್ ಠಾಣೆಯಿಂದ 
ಕಚೇರಿ ಗಲ್ಲಿ ಕ್ರಾಸ್‌ದವರೆಗೆ, ಚಾಂದೂ ಗಲ್ಲಿ ಹಿಂಬಾಗದ ತಹಶಿಲ್ದಾರ ಆಫೀಸ್ ಕಾಕತಿವೇಸ್‌ದ 
ಕ್ರಾಸ್‌ದವರೆಗೆ . 


| 5 | 


5 


| 6 | 


6 


| ಕಾಕತಿವೇಸ ರಸ್ತೆ ಚಾಂದೂ ಗಲ್ಲಿ ಕ್ರಾಸ್‌ದಿಂದ ಪ್ರಾರಂಭವಾಗಿ ಕಾಕತಿವೇಸ್ ರಸ್ತೆ | 
ಪಶ್ಚಿಮ 

ಮುಖಾಂತರ ಕಾಕತಿವೇಸ್ ರೋಡದಿಂದ ಸರ್ದಾರ ಹೈಸ್ಕೂಲ್ ಕ್ರಾಸ್ ರೋಡವರೆಗೆ, 
ಹದ್ದವು ಕೋನವಾಲ ಗಲ್ಲಿ ಗೆಸ್ಟ್ ಹೌಸ ಸಿಟಿಎಸ್ ನಂ . 1203 ದಿಂದ ಪ್ರಾರಂಭವಾಗಿ 
ತಿಳಕ ಚೌಕ ಅನಂತಶಯನ ಗಲ್ಲಿ ದಕ್ಷಿಣ ಭಾಗ ಮನೆ ನಂ . 1104 ಬದಿಗೆ ಶ್ರೀ . 
ಎ .ವಾಯ್. ಗೌರಗೊಂಡಾ ಇವರ ಮನೆ ಅನಂತಶಯನ ಗಲಿ ಕಾರ್ನರ ಮೆನ ನಂ . 1148 
ಶ್ರೀ . ಡಿ. ಬಿ. ಚೌಗುಲೆ ಇವರ ಮೆನ 1054 ಮತ್ತು 55 ಪಂಚವಟಿ ಬಿಲ್ಡರ್‌ದಿಂದ ಶನಿ 
ಟೆಂಪಲ್ ರಸ್ತೆ ಪೂರ್ವ ಭಾಗ ನರಗುಂದಕರ ಭಾವ ಚೌಕ್ ಸರ್ವೇ ನಂ . 14354 ಶ್ರೀ . 

ಎನ್. ವಿ . ಗೆಜ್ಜಿ ಇವರ ಮನೆ ಕಲಮಠ ರಸ್ತೆ ದಕ್ಷಿಣ ಭಾಗ, ಪಾಯೋನಿಯರ ಅರ್ಬನ್ 
ಉತ್ತರ | ಬ್ಯಾಂಕ್ , ಸರ್ವೇ ನಂ . 1042 ಮತ್ತು 1043 ದಿಂಧ ರವಿವಾರ ಪೇಠ ಬಿಲ್ಲಿಂಗ್ ಸರ್ವೇ 

ನಂ . 7671ಎ ಶ್ರೀ . ಎಮ್. ಬಿ . ಬಾಗಿ ಇವರ ಮನೆ ರವಿವಾರ ಪೇಠ ದಕ್ಷಿಣ ಭಾಗ 
ಕರ್ನಾಟಕ ಚೌಕ ಕಾರ್ನರವರೆಗೆ ದುಬೆ ನಂ . 718 ಶ್ರೀ . ಟಿ.ಎಸ್. ಮುದಲಗಿ ಮತ್ತು 
ಕಲೆಗಾರ ಗಲ್ಲಿ ಸರ್ವೇ ನಂ . 975 ಶ್ರೀ . ಪಿ. ಸಿ. ಮತ್ತಿಕೊಪ್ಪ ಇವರ ಮನೆ ಮಾಳಿ ಗಲ್ಲಿ 
ಕ್ರಾಸ್‌ವರೆಗೆ ಯು . ಬಿ. ಶಾಲೆ ನಂ . 2 ಮತ್ತು ಎಂ . ಬಿ .ಎಸ್. ಶಾಲೆ ನಂ . 4 ಮೊಕಾಶಿ ಗಲ್ಲಿ 
ಮನೆ ನಂ . 2496 ಶ್ರೀ . ಜಿ.ಎನ್. ಮತ್ತಿಕೊಪ್ಪ ಇವರ ಮನೆ ಖತಾಲವಾಲ ದರ್ಗಾ ದಕ್ಷಿಣ 
ಭಾಗ 
ಹದ್ದವು ಖತಾಲವಾಲಾ ದರ್ಗಾದಿಂದ ಪ್ರಾರಂಭವಾಗಿ ಹಳೆ ಪಿ. ಬಿ . ರಸ್ತೆ ದಕ್ಷಿಣ | ಹಿಂದುಳಿದ 

ಭಾಗದಿಂದ ಪೋರ್ಟ ರಸ್ತೆ ಉತ್ತರ ಭಾಗದಿಂಧ ಕಲೆಗಾರ ಗಲ್ಲಿ ಕಾರ್ನರ ಮನೆ ನಂ . | ವರ್ಗ ( ಎ) 
ಪೂರ್ವ 10 /27 /2ಎ ಶ್ರೀ . ವಾಯ್. ಬಿ . ಪಠಾಣ ಇವರ ಮನೆಯಿಂಧ ಟ್ರಂಕ್ ರಸ್ತೆ ಪಶ್ಚಿಮ ಭಾಗ 

ಮತ್ತು ಫುಲಬಾಣ್ ಗಲ್ಲಿ ಉತ್ತರ ಭಾಗ ಸಿಟಿಎಸ್ ೦. 4880 / 47 ಎ ಶ್ರೀ . ಎಸ್. ಜಿ. ಹಸೆ 
ಮನೆಯವರೆಗೆ, 
ಹದ್ದವು ಸಿಟಿಎಸ್ ನಂ . 4880/47ಎ ಶ್ರೀ . ಎಸ್. ಜಿ. ಹಸ್ಥೆ ಇವರ ಮನೆಯಿಂದ 
ಪ್ರಾರಂಭವಾಗಿ ಫುಲಭಾಗ ಗಲ್ಲಿ ಉತ್ತರ ಭಾಗ ಪಾಟೀಲ ಗಲ್ಲಿ ಸರ್ವೇ ನಂ . 853 , ಶ್ರೀ . 

ಎಸ್ . ಎಸ್ . ಇಟಗಿ ಇವರ ಮನೆ ಎದುರುಗಡೆ ಮನೆ ನಂ . 588 /589 ಶ್ರೀ . ಪಿ . ವಿ . 
ದಕ್ಷಿಣ | ಶಾನಭಾಗ ಮನೆ ಮತ್ತು ಪಾಟೀಲ ಗಲ್ಲಿ ಉತ್ತರ ಭಾಗ ಶನಿ ಗುಡಿಯವರೆಗೆ ಮತ್ತು 

ತಾಂಗಡಿ ಗಲ್ಲಿ ಬಿ. ಪಿ . ಉತ್ತರ ಭಾಗ ಸರ್ವೇ ನಂ . 443/444 ಜೈನ ಟೆಂಪಲ್‌ದಿಂದ 
ಸರ್ವೇ ನಂ . 276 ಶ್ರೀ . ವಿ.ಆರ್. ಸುಂಟಕರ ಮನೆ ಉತ್ತರ ಭಾಗ ಮನೆ ನಂ . 1171 ಶ್ರೀ . 
ಎಸ್ .ಎಲ್.ಪಾಟೀಲ ಇವರ ಮನೆಯವರೆಗೆ 

| ಹದ್ದವು ಮನೆ ನಂ . 1172 ಶ್ರೀ . ಎಂ . ಆರ್. ರೆಡಕರ ಪ್ರಾರಂಭವಾಗಿ ಕೊನವಾಳ ಗಲ್ಲಿ 
ಪಶ್ಚಿಮ ಬಿ . ಪಿ. ಬದಿ ನಾಲಾ ಪೂರ್ವ ಭಾಗ ಕೊನವಾಳ ಗಲ್ಲಿ ಗೆಸ್ಟ್ ಹೌಸ ಮಹಾನಗರ ಸಭೆ 

ಕಟ್ಟಡ ಸಿಟಿಎಸ್ ನಂ . 1203 ವರೆಗೆ. 

ಕಾಲೇಜು ರಸ್ತೆ ಅತುಲ್ ಪುರೋಹಿತದಿಂದ ಪ್ರಾರಂಭವಾಗಿ ಸರ್ದಾರ ಹೈಸ್ಕೂಲ್ 
ಉತ್ತರ ಮಾರ್ಗವಾಗಿ ಕಾಕತಿವೇಸ್ ಗಲ್ಲಿ ಮುಖಾಂತರ ಮತ್ತು ಕಾಕತಿವೇಸ್ ಮುಖ್ಯ ರಸ್ತೆಗೆ 

ಕೊನೆಗೊಳ್ಳುತ್ತದೆ. 

| ಕಾಕತಿವೇಸ್ ರಸ್ತೆ ಸಿಟಿಎಸ್ ನಂ . 3964 ರಿಂದ ಶನಿವಾರ ಕೂಟ ರಿಸಲ್ದಾರ ಗಲ್ಲಿ | 
ಪೂರ್ವ 


ಕ್ರಾಸ್ವರೆಗೆ, 


| 7 | 


7 | 


ಶನಿವಾರ ಕೂಟ ದಿಂದ ಪ್ರಾರಂಭವಾಗಿ ರಿಸಾಲ್ದಾರ ಗಲ್ಲಿ ಮಾರ್ಗವಾಗಿ ಖಡೇಬಜಾರ 
ಪೋಲೀಸ್ ಠಾಣೆವರೆಗೆ, ನಾರ್ವೇಕರ ಗಲ್ಲಿ ಮಾರ್ಗವಾಗಿ ( ಭಾಗ) ಸಿಟಿಎಸ್ ನಂ . 3515 
ರವರೆಗೆ , ಗೊಂದಳಿ ಗಲ್ಲಿ , ಹಾಗೂ ಬಿ . ಪಿ . ಮುಖಾಂತರ ಮುಂದುವರೆಯುತ್ತದೆ. ಸಿಟಿಎಸ್ 

ಹಿಂದುಳಿದ 
ನಂ . 3346 ಗೋಂದಳಿ ಗಲ್ಲಿ ದತ್ತು ಕಾಂಪ್ಲೆಕ್ಸ್ ವರೆಗೆ, ಅನಂತರ ಗೊಂದಳಿ ಗಲ್ಲಿ ಸಿಟಿಎಸ್ 
ನಂ . 3386 ರಿಂದ 3444 ರ ಮಾರ್ಗವಾಗಿ ಸಮಾದೇವಿ ಗಲ್ಲಿ ಸಿಟಿಎಸ್ ನಂ . 3444 

ವರ್ಗ ( ಬಿ ) 
ದಕ್ಷಿಣ 

ಸಮಾದೇವಿ ಗಲ್ಲಿ . ಮುಂದುವರೆದು ಸಿಟಿಎಸ್ ನಂ . 3485 ರಿಂದ ಪ್ರಾರಂಭಿಸಿ ಸಿಟಿಎಸ್ ನಂ . 
1709 ರವರೆಗೆ ನಂತರ ರಾಮದೇವ ಗಲ್ಲಿ ಮಾರ್ಗವಾಗಿ ಸುಭಾಷ ಫೋಟೋ ಸ್ಟುಡಿಯೋದ 
ಕಟಡದ ಮುಂದೆ ಸಾಗಿ , ನಂತರ ಸಿಟಿಎಸ್ ನಂ . 1741 ಆಕಿವ್ ಮೆನ್‌ವೇರ್ ನಂತರ 
ಕಿರ್ಲೋಸ್ಕರ್‌ ಮಾರ್ಗವಾಗಿ ಸಿ. ಟಿಎಸ್ ನಂ . 1767 ಕಾಲೇಜು ರಸ್ತೆವರೆಗೆ ನಂತರ 
ಕೇಳಕರಭಾಗ ಮಾರ್ಗವಾಗಿ ಐಡಿಬಿಐ ಬ್ಯಾಂಕ್‌ವರೆಗೆ. 

ಸಮಾದೇವಿ ಗಲ್ಲಿ ಮತ್ತು ಕಾಲೇಜು ರಸ್ತೆ ಸಿಟಿಎಸ್ ನಂ .3441 ರಿಂದ ಪ್ರಾರಂಭವಾಗಿ | 
ಪಶ್ಚಿಮ ಕಾಲೇಜು ರಸ್ತೆ ಮಾರ್ಗವಾಗಿ ಅತುಲ್ ಪುರೋಹಿತ ಸ್ವೀಟ್ ಮಾರ್ಟ ಕಾಲೇಜು 

ರಸ್ತೆವರೆಗೆ . 

ಚನ್ನಮ್ಮ ವೃತ್ತದಿಂದ ಪ್ರಾರಂಭವಾಗಿ ಸಂಗೋಳ್ಳಿ ರಾಯಣ್ಣ ರಸ್ತೆ ಮುಖಾಂತರ ಆರ್. ಟಿ.ಓ | 
ಅಲ್ಲಿ ( ವೃತ್ತದ ವರೆಗೆ (ಸಂಗೋಳ್ಳಿರಾಯಣ್ಣ ವೃತ) 

ಸಾಮಾನ್ಯ 


| 9 | 


9 


ಹದ್ದಯು ಸಂಗೋಳ್ಳಿ ರಾಯಣ್ಣ ವೃತ್ತದಿಂದ ಪ್ರಾರಂಭವಾಗಿ ಹಳೆಯ ಪಿ. ಬಿ . ರಸ್ತೆ 
ಪೂರ್ವ ಮುಖಾಂತರ ಮುಂದುವರೆದು ಕೀರ್ತಿ ಹೋಟೇಲ್ ಎದುರುಗಡೆ ಹಾಗೂ ಚವಾಟ ಗಲ್ಲಿ, 

ಶೆಟ್ಟಿ ಗಲ್ಲಿ ಬಿ. ಪಿ. ಗೆ ಮುಕ್ತಾಯವಾಗುತ್ತದೆ. 
ಹದ್ದಯು ಶೆಟ್ಟಿಗಲ್ಲಿ ಬಿ.ಪಿ. ಮತ್ತು ಚವಾಟ ಗಲ್ಲಿ ಕ್ರಾಸ್‌ಗೆ ಹಳೆಯ ಪಿ. ಬಿ. ರಸ್ತೆ ಮೇಲೆ 
ಪ್ರಾರಂಭವಾಗಿ ಶೆಟ್ಟಿಗಲ್ಲಿ ಬಿ. ಪಿ. ಮುಖಾಂತರ ಚವ್ಹಾಟ ಗಲ್ಲಿ ಮತ್ತೆ ಮುಂದುವರೆದು ಶೆಟ್ಟಿ 
ಗಲ್ಲಿ ಬಿ.ಪಿ ಮುಖಾಂತರ ದಕ್ಷಿಣಕ್ಕೆ ಮತ್ತು ಚವ್ಹಾಟ ಗಲ್ಲಿಯಿಂದ ಶೆಟ್ಟಿ ಗಲ್ಲಿವರೆಗೆ, ಮತ್ತು 
ಮುಂದುವರೆದು ಶೆಟ್ಟಿಗಲ್ಲಿಯ ಮುಖಾಂತರ ಶೆಟ್ಟಿಗಲ್ಲಿಯ ಬಿ.ಪಿ . ಗೆ ಕೂಡುವುದು ಮತ್ತು 

ಕೊತ್ವಾಲ ಗಲ್ಲಿಯಿಂದ ದರಬಾರಗಲ್ಲಿವರೆಗೆ ಅನಂತರ ಉತ್ತರಕ್ಕೆ ದರಬಾರಗಲ್ಲಿ 
ದಕ್ಷಿಣ 

ಮಾರ್ಗವಾಗಿ ಟೋಪಿಗಲ್ಲಿ ಬಿ . ಪಿ. ವರೆಗೆ ಮತ್ತು ಟೋಪಿಗಲ್ಲಿ ಬಿ. ಪಿ. ಮುಖಾಂತರ 
ಕೋರ್ಟ ಕಂಪೌಂಡ ಕಾಕತಿವೇಸ ಕಾಸ್ ಸರದಾರ ಹೈಸ್ಕೂಲ್ ಮೈದಾನದ ಬದಿಯ 
ಕ್ರಾಸ್ ರಸ್ತೆ ಮುಖಾಂತರ ಅನಂತರ ಕಂಗ್ರಾಳಗಲ್ಲಿ ಬಿ . ಪಿ . ಮಾರ್ಗವಾಗಿ ಸರದಾರ 
ಹೈಸ್ಕೂಲ ರಸ್ತೆವರೆಗೆ ಮತ್ತು ಸರದಾರ ಹೈಸ್ಕೂಲ ರಸ್ತೆ ಮಾರ್ಗವಾಗಿ ಕಾಲೇಜು ರಸ್ತೆ 
ಅತುಲ ಪುರೋಹಿತ ಸ್ವೀಟ್ ಮಾರ್ಟ ವರೆಗೆ, 

ಕಾಲೇಜು ರಸ್ತೆ ಅತುಲ್ ಪುರೋಹಿತ ಸ್ವೀಟ್ ಮಾರ್ಟದಿಂದ ಪ್ರಾರಂಭವಾಗಿ ಕಾಲೇಜು 
ಪಶ್ಚಿಮ 

ರಸ್ತೆ ಮಾರ್ಗವಾಗಿ ಚೆನ್ನಮ್ಮ ವೃತ್ತದವರೆಗೆ. . 
ಹದ್ದವು ಮ್ಯಾಜೆಸ್ಟಿಕ್ ಹೊಟೇಲದಿಂದ ಪ್ರಾರಂಭವಾಗಿ ಪೂರ್ವ ಭಾಗ ಸರ್ವೇ ನಂ . 

244 / 39 ಶ್ರೀ . ಕೆ.ಎಸ್. ತಾಶೀಲ್ದಾರ ಮನೆ ವಾಯಾ ಫುಲಬಾಗ ಗಲ್ಲಿ ದಕ್ಷಿಣ ಭಾಗ 
ಉತ್ತರ 

ಉಷಾತಾಯಿ ಬೊಕಲೆ ಬಿಲ್ಲಿಂಗ್ ಪಾಟೀಲ ಗಲ್ಲಿ ದಕ್ಷಿಣ ಭಾಗದಿಂದ ಶ್ರೀ . ಬಿ .ಎನ್. 
ಪಾಟೀಲ ಮನೆ ನಂ . 403/ ಎ ವರೆಗೆ, 
ಹದ್ದವು ಹಳೆ ಪಿ . ಬಿ. ರಸ್ತೆಯಿಂದ ಪ್ರಾರಂಭವಾಗಿ ಪಶ್ಚಿಮ ಭಾಗ ಮತ್ತು ರೇಲ್ವೆ ಟ್ರ್ಯಾಕ್ | 
ಉತ್ತರ ಭಾಗ ಸಿಟಿಎಸ್ ನಂ . 904 /10 ಮತ್ತು ಸರ್ವೆ ನಂ . 998 /13 /14 /15 ದಿಂಧ ಸರ್ವೆ 

ನಂ . 904 / 1 ಶ್ರೀ . ಸಿ. ಎಲ್. ಜಾಧವ ಮನೆಯಿಂದ ಹಳೆ ಪಿ . ಬಿ. ರಸ್ತೆ ಪಶ್ಚಿಮ ಭಾಗ 
ಪೂರ್ವ 

ಜಿಜಾಮಾತಾ ಸರ್ಕಲ್‌ವರೆಗೆ ಎ. ಆರ್. ತಾಶಿಲ್ದಾರ ಇವರ ಮನೆ ಹತ್ತಿರ ಸಿಟಿಎಸ್ ನಂ . 
4883 /64/65 ದಿಂಧ ಪೊರ್ಟ ರಸ್ತೆ ದಕ್ಷಿಣ ಭಾಗ ಮ್ಯಾಜೆಸ್ಟಿಕ್ ಹೊಟೇಲದವರೆಗೆ | 

ಹಿಂದುಳಿದ 
ಸಿಟಿಎಸ್ ನಂ . 4881 /23 ವರೆಗೆ. 

ವರ್ಗ ( ಎ) 
ಹದ್ದವು ಮನೆ ನಂ . 70 / ಈ ಶ್ರೀ . ಎನ್ . ಬಿ . ಕನಬರಕರ ಮನೆಯಿಂದ ಪ್ರಾರಂಭವಾಗಿ ರೇಲ್ವೆ 

ಮಹಿಳೆ 
ರಸ್ತೆ ಉತ್ತರ ಭಾಗ ಭಾಂದುರ ಗಲ್ಲಿಯಿಂದ ಟ್ರಂಕ್ ರಸ್ತೆ ಮನೆ ನಂ . 65/ 40 ಶ್ರೀ . ಜಿ. ಪಿ. 
ಶಾನಭಾಗ ಮನೆ ಮತ್ತು ಎದುರುಗಡೆ ಮನೆ ನಂ . 65/ 38 ಎಸ್. ವಿ . ಪಾಟೀಲ ಇವರ ಮನೆ 
ಮತ್ತು ಫುಲಭಾಗ ಗಲ್ಲಿಯಿಂದ ಸಿಟಿಎಸ್ ನಂ . 90410 ಶ್ರೀ . ಎಸ್. ಎಸ್. ಅನಗೋಲ್ಕರ 
ಮನೆಯವರೆಗೆ. 
ಹದ್ದವು ಶ್ರೀ . ಬಿ.ಎನ್. ಪಾಟೀಲ ಚವ್ಹಾಣ ಮನೆ ನಂ . 403ಎ ದಿಂದ ಪ್ರಾರಂಭವಾಗಿ ಪಾಟೀಲ 

ಗಲ್ಲಿ ಕಾರ್ನರ ಕಪಿಲೇಶ್ವರ ರಸ್ತೆ ಪೂರ್ವಭಾಗ ಶ್ರೀ . ಜೆ .ಎಸ್. ಪಾಟೀಲ ಮನೆ ನಂ . 434 / 
ಪಶ್ಚಿಮ 

ಎಬಿಸಿಡಿಇ ಮತ್ತು ಮನೆ ನಂ . 228/ ಎ ಶ್ರೀ . ಎಂ . ಕೆ. ಜುವೆಕರ ಇವರ ಮನೆ, ಎನ್ . ಬಿ . 
ಕನಬರಕರ ಮನೆ ನಂ . 70 / ಎ ವರೆಗೆ ರೇಲ್ವೆ ರಸ್ತೆ ಉತ್ತರ ಭಾಗ ಹತ್ತಿರ 
ಹದ್ದವು ದೊಡ್ಡಣ್ಣವರ ಮನೆ ನಂ . 43 /5 ದಿಂದ ಪ್ರಾರಂಭವಾಗಿ ರೇಲ್ವೆ ಟ್ರ್ಯಾಕ್ ಗುಂಟದ 
ಬಿ. ಜಿ. ಮುನಿರಮಠ ಮನೆ ನಂ . 71 /ಎ ವರೆಗೆ ಮತ್ತು ಕಪಿಲೇಶ್ವರ ಕಾಲನಿ ಪೂರ್ವ ಭಾಗ 

ಎಂ . ಜಿ. ಜುವೇಕರ ಮನೆ ನಂ . 179 ದಿಂದ ಕೆ. ಡಿ. ಪಾಟೀಲ ಮನೆ ನಂ . 227 ವರೆಗೆ 
ಉತ್ತರ ಕಪಿಲೇಶ್ವರ ಕಾಲನಿ ಪೂರ್ವ ಭಾಗ ತಾಂಗಡಿ ಗಲ್ಲಿ ಬಿ . ಪಿ . ದಕ್ಷಿಣ ಭಾಗ ಎ. ಎಸ್. 

ಪಾಟೀಲ ಮನೆ ನಂ . 434/ ಎ ತಾಂಗಡಿ ಗಲ್ಲಿ ಬಿಪಿಯಿಂದ ದಕ್ಷಿಣ ಭಾಗ ಮನೆ ನಂ . 
369/ ಎl ಎಸ್. ಬಿ. ಹಂಗಿಕೃರ ಮನೆಯವರೆಗೆ ಮತ್ತು ಡಿ.ಎನ್. ಸುಂಟಕರ ಮನೆವರೆಗೆ 
| ( ದಲವಿ) ಮನೆ ನಂ . 475 ( ರಾಜಮಹಲ ಬಾರ) 

ಹಿಂದುಳಿದ 
ಹದ್ದವು ರೇಲ್ವೆ ಟ್ರಾಕ್‌ದ ಉತ್ತರ ಭಾಗದಿಂದ ಪ್ರಾರಂಭವಾಗಿ ತಾನಾಜಿ ಗಲ್ಲಿ ಪೂರ್ವ ಭಾಗ | 

ವರ್ಗ ( ಬಿ) 
ಪೂರ್ವ ದೊಡ್ಡಣ್ಣವರ ಇವರ ಮನೆಯವರೆಗೆ ಮಹಾದ್ವಾರ ರಸ್ತೆ ಸಾಳುಂಕೆ ಮನೆಯವರೆಗೆ ಮತ್ತು | 

ಮಹಾದ್ವಾರ ರಸ್ತೆ 2ನೇ ಕ್ರಾಸ್ ಬುಡಾ ಲೇಔಟದವರೆಗೆ, 
ಹದ್ದವು ಉತ್ತರ ಭಾಗದ ರೇಲ್ವೆ ಟ್ರ್ಯಾಕ್‌ದಿಂದ ಪ್ರಾರಂಭವಾಗಿ ಪಾಟೀಲ ಮಾಳಾ ಕ್ರಾಸ್ ನಂ . 
2 ಮೆನ ನಂ . 303/14ಎ ಶ್ರೀ . ವಿ. ಎಂ . ಗೊಜ್ಜಿನವರ ಮನೆ ಮತ್ತು ಪವಾರ ಇವರ ಮನೆ 

ನಂ . 303 / 4ಎ ಮತ್ತು ರೇಲ್ವೆ ಗೇಟದ ದಕ್ಷಿಣ ಭಾಗ ಸಾರ್ವಜನಿಕ ಶೌಚಾಲಯ ಮತ್ತು 
ದಕ್ಷಿಣ 

ನಾಲಾದ ಪೂರ್ವ ಭಾಗ ಮತ್ತು ವಾಯಾ ನಾಲಾ ಕಲಖಾಂಬ ಟೆಂಪಲವರೆಗೆ ಸಿಟಿಎಸ್ ನಂ . 
5/2 ಶ್ರೀ . ಆರ್. ಬಿ. ಪೂಜಾರಿ ಮನೆ, ಕಪಿಲೇಶ್ವರ ರಸ್ತೆ ಉತ್ತರ ಭಾಗ ಮತ್ತಿಕೊಪ್ಪ ಇವರ 
ಮನೆ ಸರ್ವೇ ನಂ . 9 /2 ವರೆಗೆ. 


ದಕ್ಷಿಣ 


10 | 10 


ಮಹಿಳೆ 


| 11 | 


11 


ಹದ್ದವು ಶಿವಾಜಿ ರಸ್ತೆಯಿಂದ ಪ್ರಾರಂಭವಾಗಿ ಸಿಟಿಎಸ್ ನಂ . 1171/6ಎ1 ಶ್ರೀ . ಕೆ.ಎಚ್. 
ಮುಜಾವರ ಮನೆ ಮತ್ತು (ಪೂರ್ಣಿಮಾ ಲಾಜದಿಂದ) ಮನೆ ನಂ . 271 ಶ್ರೀ . ಬಿ. ಎಂ . 

ಚಚಡಿ ಇವರ ಮೆನೆ, ನಾಲಾದ ಪೂರ್ವ ಭಾಗ ಮನೆ ನಂ . 356 /2 ಶ್ರೀ . 
ಪಶ್ಚಿಮ 

ಪಿ .ಎನ್.ನಾಯಿಕ ( ಮೀನಾಕ್ಷಿ ಭವನದಿಂದ) ಪಾಟೀಲ ಮಾಳಾ ಕ್ರಾಸ್‌ದವರೆಗೆ ಮತ್ತು 
ನಾಲಾ ಪೂರ್ವ ಭಾಗ ಎರಡನೇ ಕ್ರಾಸ್ ಎರಡು ಬದಿಯಿಂದ ಮನೆ ನಂ . 303/14 
ಶ್ರೀ . ವಿ . ಎಂ . ಭೋಜನವರ ಮನೆಯವರೆಗೆ, 
ಡಿ. ಸಿ. ಬಂಗಲೆಯ ಕಾಸದ ಹತ್ತಿರದಿಂದ ಶುರುವಾಗಿ ಡಿ. ಸಿ. ಬಂಗಲೆಯ ಮುಂದಿನ 

ರಸ್ತೆಯಿಂದ ವಿಶ್ವೇಶ್ವರಯ್ಯಾ ನಗರದ ರಸ್ತೆ ರೈಲ್ ನಗರದ ದಕ್ಷಿಣ ಕ್ರಾಸವರೆಗೆ ಸೇರುತ್ತದೆ. 
ಉತ್ತರ | | ಅನಂತರ ಸರಕಾರಿ ವಸತಿ ಗೃಹಗಳ ಮುಂದಿನ ರಸ್ತೆಯಿಂದ ಸಾಗಿ ಅಟೋಸ್ಟಾಂಡವರೆಗೆ 

ಮತ್ತು ಟಿ . ಬಿ. ವಾರ್ಡದ ಬದಿಯಿಂದ ಡಾ : ಬಿ.ಆರ್. ಅಂಬೇಡಕರ ರೋಡ ಸೇರುತ್ತದೆ. 
ಮತ್ತು ಎ . ಪಿ .ಎಮ್. ಸಿ . ರಸ್ತೆಯ ಕ್ರಾಸವರೆಗೆ , 

ಟಿ. ಬಿ . ವಾರ್ಡದಿಂದ ಪ್ರಾರಂಭವಾಗಿ ಡಾ : ಬಿ . ಆರ್. ಅಂಬೇಡಕರ ರೋಡ ಮೇಲೆ 
ಪೂರ್ವ ಎಪಿಎಂಸಿ ರೋಡ್ ಕ್ರಾಸದವರೆಗೆ, ಡಾ : ಬಿ.ಆರ್. ಅಂಬೇಡಕರ ರೋಡದಿಂದ ಚೆನ್ನಮ್ಮ | 

ಸಾಮಾನ್ಯ 
ಸರ್ಕಲ್ ವರೆಗೆ. 

ಚನ್ನಮ್ಮ ಸರ್ಕಲದಿಂದ ಪ್ರಾರಂಭವಾಗಿ ಕಾಲೇಜು ರಸ್ತೆಯಿಂದ ಮುಂದುವರೆದು | 
ದಕ್ಷಿಣ | ಲಿಂಗರಾಜ ಕಾಲೇಜು ರೋಡವರೆಗೆ ( ಸಿ. ಟಿ. ಪೋಲಿಸ್ ಲೈನ್) ಕ್ರಾಸ್ ಮತ್ತು ಪೋಲಿಸ್ 

ಲೈನ್ ಮತ್ತು ಜ್ಯೋತಿಕಾಲೇಜ ರೋಡಕ್ರಾಸ್ ಕಡೆಗೆ ಕೊನೆಗೊಳ್ಳುತ್ತದೆ. 

ಜ್ಯೋತಿ ಕಾಲೇಜ ರೋಡ ಕ್ರಾಸ್‌ದಿಂದ ಪ್ರಾರಂಭವಾಗಿ ಜ್ಯೋತಿ ಕಾಲೇಜ ರೋಡದಿಂದ, 
ಪಶ್ಚಿಮ ಜ್ಯೋತಿ ಕಾಲೇಜ ( ವೆಂಗುರ್ಲಾ ರೋಡ್) ದಿಂದ ಮುಂದೆ ಡಿ.ಸಿ. ಬಂಗಲೆಯ ಜಂಕ್ಷನ್ 

ಹತ್ತಿರ ಕೂಡುತ್ತದೆ. 
ಹದ್ದು ರಿ. ಸ. ನಂ . 975 ರಲ್ಲಿ ಖಾಲಿ ನಿವೇಶನದಿಂದ ಪ್ರಾರಂಭವಾಗಿ ಶ್ರೀ . ಪೂಜಾರಿ ಅವರ 
ಡಾ || ಅಂಬೇಡ್ಕರ ರಸ್ತೆಯಿಂದ ( ಸಿವಿಲ್ ಆಸ್ಪತ್ರೆ ರಸ್ತೆ) ಅಯೋಧ್ಯಾ ನಗರ, ಸಿಟಿಎಸ್ ನಂ . 
4833, ರಿ.ಸ. ನಂ . 976 , ಭಾತಕಾಂಡೆ ಬಿಲ್ಲಿಂಗ್ ವೇರ್ಣೇಕರ ಬಿಲ್ಲಿಂಗ್, ಹಳೇ ಪಿ . ಬಿ . ರಸ್ತೆ 

ಹತ್ತಿರ ಮರಾಠಾ ಮಂಡಲ ಡಬಲ್ ರಸ್ತೆಯಲ್ಲಿರುವ ವಾಣಿಜ್ಯ ಸಂಕೀರ್ಣ, ವಾಯಾ ಹಳೇ 
ಉತ್ತರ 

ಮಸೀದಿ ಸುಭಾಷ ನಗರ, ವಾಯಾ ನ್ಯಾಯ ಮಾರ್ಗ ಕ್ರಾಸ್ ಸಿಟಿಎಸ್ ನಂ . 4818 /9 ಎಫ್. 
ತಹಶೀಲದಾರ ಬಿಲ್ಲಿಂಗ್ ಮತ್ತು ನ್ಯಾಯಮಾರ್ಗ ವಾಯಾ ಡಿ. ದೇವರಾಜ ಅರಸ್ ಭವನ 
ಹಾಯ್ತು ಮಲಿಕ್ ಬಿಲ್ಲಿಂಗ್ ಮತ್ತು ರಿ . ಸ. ನಂ . 10151017,1020 ಹಾಗೂ ಇ .ಎಸ್. ಐ . ಆಸ್ಪತ್ರೆ 
ಕೊನೆಯತನಕ. 

ಹದ್ದು ಇ.ಎಸ್. ಐ . ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಎನ್.ಎಚ್ . - 4 ಸರ್ವಿಸ್ ರಸ್ತೆಯ | 
ಪೂರ್ವ 

ಹಿಂದುಳಿದ 
|| ಬಲಗಡೆಯಿಂದ ಬುಡಾ ಕಚೇರಿಯ ಮೂಲೆಯವರೆಗೆ . 
ಹದ್ದು ಬುಡಾ ಕಚೇರಿಯ ಮೂಲೆಯಿಂದ ಕೊಟೆ ಕೆರೆಯ ಬಂಡ್ ಮುಖಾಂತರ ಹೋಗಿ| 

ವರ್ಗ ( ಎ) 
ಉತ್ತರಕ್ಕೆ ರಿ. ಸ. ನಂ . 997,998 ,999 ಹೊಸ ವೀರಭದ್ರ ನಗರಕ್ಕೆ ಸೇರಿ 6ನೇ ಕ್ರಾಸ್ 

ಮುಖಾಂತರ ವೀರಭದ್ರ ನಗರ ಮುಖ್ಯ ರಸ್ತೆ ಮುಖಾಂತರ ದೇವಸ್ಥಾನದವರೆಗೆ ಮತ್ತು 
ದಕ್ಷಿಣ 

ಪಿ. ಡಬ್ಲೂ . ಡಿ. ಗೂಡ್‌ನ ರಸ್ತೆಯ ಮುಖಾಂತರ ತ್ರೀವೇಣಿ ಹೊಟೇಲ್ ಎದುರುಗಡೆಯ 
ಆರ್. ಟಿ. ಓ . ಕಚೇರಿಯಿಂದ ರಾಯಚೂರು ಬಾಚಿ ರಸ್ತೆಯಿಂದ ಕನ್ನಡ ಸಾಹಿತ್ಯ ಭವನ ರಾಣಿ 
ಚೆನ್ನಮ್ಮ ವೃತ್ತದವರೆಗೆ. 

ಹದ್ದು ಕನ್ನಡ ಸಾಹಿತ್ಯ ಭವನ ಚೆನ್ನಮ್ಮ ವೃತ್ತದಿಂದ ಡಾ|| ಅಂಬೇಡ್ಕರ ರಸ್ತೆ ಜಿಲ್ಲಾ ಆಸ್ಪತ್ರೆ 
ಪಶ್ಚಿಮ ಎದುರುಗಡೆ ಮತ್ತು ಶ್ರೀ . ಪೂಜಾರಿ ಇವರ ಖುಲ್ಲಾ ಜಾಗೆ ರಿ.ಸ. ನಂ . 975 ಕ್ಕೆ 

ಕೊನೆಗೊಳ್ಳುತ್ತದೆ . 

ಹದ್ದಿಯ ವೀರಭದ್ರ ನಗರ ಮುಖ್ಯ ರಸ್ತೆಯ 6ನೇ ಅಡ್ಡ ರಸ್ತೆಯಿಂದ ಪ್ರಾರಂಭವಾಗಿ 6ನೇ 
ಉತ್ತರ 

[ ಅಡ್ಡ ರಸ್ತೆ ಗುಂಟ ರಿ . ಸ . ನಂ . 1014 ಕ್ಕೆ ಕೊನೆಗೊಳ್ಳುತ್ತದೆ 
| 6ನೇ ಕ್ರಾಸ್ ತುದಿಯಿಂದ ಅಂದರೆ ರಿ. ಸ. ನಂ . 1014 ತುದಿಯಿಂದ ಪ್ರಾರಂಭಿಸಿ ರಿ. ಸ. ನಂ . 999 | 

ರ ಪಶ್ಚಿಮ ಹದ್ದಿನ ಮುಖಾಂತರ ಸದರಿ ಸರ್ವೇ ನಂಬರಿನಲ್ಲಿ ಸೇರಿ ಕೋಟೆಕೆರೆ 
ಪೂರ್ವ 
ಬಂಡಿನವರೆಗೆ ಮುಂದುವರೆದು ಕೋಟೆಕೆರೆಯ ಬಂಡ ಗುಂಟ ಶಿವಾಜಿನಗರ ಮೊದಲನೇ 

ಸಾಮಾನ್ಯ 
ಮುಖ್ಯ ರಸ್ತೆಯ ಕೊನೆಯವರೆಗೆ, 

ಮಹಿಳೆ 
ಶಿವಾಜಿನಗರದ 1ನೇ ಮುಖ್ಯ ರಸ್ತೆಯಿಂದ ಪ್ರಾರಂಭವಾಗಿ 1ನೇ ಮುಖ್ಯ ರಸ್ತೆಯ ಮುಖಾಂತರ 

ರಿಮಾಂಡ್ ಹೋಮ ಜಂಕ್ಷಣದವರೆಗೆ ಹಾದು ದಕ್ಷಿಣಕ್ಕೆ ತಿರುಗಿ ರಿಮಾಂಡ್ ಹೋಮ 
ದಕ್ಷಿಣ ಕಂಪೌಂಡ ವಾಲ್ ಗುಂಟ ಹಾದು ನಂತರ ಶಿವಾಜಿ ನಗರದ 2ನೇ ಹಾಗೂ 3ನೇ ಮುಖ್ಯ 

ರಸ್ತೆಯ ಬಿ. ಪಿ. ಗೆ ಸೇರುತ್ತದೆ. ಮುಂದುವರೆದು ರಾಯಚೂರು ಬಾಚಿ ರಸ್ತೆಯ ಮುಖಾಂತರ 
ಸಾಗಿ ವೇರಹೌಸ ಗೊಡ್‌ನ ರಸ್ತೆಯ ಬದಿಯಲ್ಲಿರುವ ತ್ರಿವೇಣಿ ಹೊಟೇಲವರೆಗೆ ಸೇರುತ್ತದೆ. 


| 12 | 12 


ರ 


13 | 


13 


14 | 


ಪೂರ್ವ 


ವೇರಹೌಸ ಗೋಡೌನ್ ರಸ್ತೆಯ ಬದಿಯಲ್ಲಿರುವ ತ್ರಿವೇಣಿ ಹೊಟೇಲದಿಂದ ಪ್ರಾರಂಭವಾಗಿ 
ಪಶ್ಚಿಮ 

ಉತ್ತರ ದಿಕ್ಕಿನಲ್ಲಿ ವೇರಹೌಸ್ ಗೊಡ್‌ನ ರಸ್ತೆಯಲ್ಲಿ ಸಾಗಿ ಕಲ್ಲುಗಣಿಯವರೆಗೆ (ಕೃಷಿ 
ಇಲಾಖೆಯ ಕಚೇರಿ) ನಂತರ ಶ್ರೀ ವೀರಭದ್ರ ದೇವಸ್ಥಾನದ ಹದ್ದಿಯ ಗುಂಟ ಸಾಗಿ 
ವೀರಭದ್ರ ನಗರ ಮುಖ್ಯ ರಸ್ತೆಯಲ್ಲಿನ 6ನೇ ಕ್ರಾಸ್ ಅಂತ್ಯದವರೆಗೆ, 
ಇಂಟರಸೆಕ್ಷನ್ ಕ್ರಾಸ್ ರಸ್ತೆ ಮತ್ತು ರಾಯಚೂರ ಬಾಚಿ ರಸ್ತೆಯಿಂದ ಪ್ರಾರಂಭವಾಗಿ 3ನೇ 
ಗಲ್ಲಿ ಮುಖಾಂತರ ಮುಂದುವರೆದು 2ನೇ ಮತ್ತು 3ನೇ ಮಖ್ಯರಸ್ತೆಯ ಬಿಪಿಗುಂಟ 
ರಿಮಾಂಡ್ ಹೋಮದವರೆಗೆ ಮುಂದುವರೆದು ರಿಮಾಂಡ ಹೋಮ ಪಕ್ಕದಲ್ಲಿರುವ 
ಪ್ಯಾಸೇಜ ಮುಖಾಂತರ ಮೊದಲನೇ ಮುಖ್ಯ ರಸ್ತೆಗುಂಟ ಕೋಟೆಕೆರೆ ಟ್ಯಾಂಕ್ 
ಬಂಡ್‌ದವರೆಗೆ ಮುಂದುವರೆದು ಸರ್ವೇ ನಂ . 999 ಪಶ್ಚಿಮ ಹದ್ದಿಗುಂಟ 6ನೇ ಕತ್ರಿಯ 
ತುದಿಯವರೆಗೆ ಮತ್ತೆ ಮುಂದುವರೆದು ಸರ್ವೇ ನಂ . 999 , 998, ಮತ್ತು 997 ರ 
ಉತ್ತರ ದಿಕ್ಕಿನ ಮುಖಾಂತರ ಬುಡಾ ಕಚೇರಿಯ ಹತ್ತಿರವಿರುವ ಕನಕದಾಸ ವೃತ್ತದವರೆಗೆ. 
ಬುಡಾ ಕಚೇರಿ ಹತ್ತಿರವಿರುವ ಕನಕದಾಸ ವೃತ್ತದಿಂದ ಪ್ರಾರಂಭವಾಗಿ ಕೋಟೆಕೆರೆ ಟ್ಯಾಂಕ್ 

ಬಂಡ್ ರಸ್ತೆಗುಂಟ ವಂದನಾ ಪ್ಯಾಲೇಸ್ ಆಝಾದ ನಗರದ ಕತ್ರಿವರೆಗೆ ಮುಂದುವರೆದು | ಹಿಂದುಳಿದ 
14 | ಖಾಸಭಾಗ ಹದ್ದಿಯ ಸರ್ವೇ ನಂ . 1052, 1053 ಏರಪೋರ್ಟ ರಸ್ತೆ ಕ್ರಾಸ್ ಮಾಡಿ | ವರ್ಗ ( ಎ ) 

ಹಳೇ ಗಾಂಧಿ ನಗರ ಪ್ರವೇಶ ಮಾಡಿ ದುರ್ಗಾ ಮಾತಾ ರಸೆಯವರೆಗೆ ಮುಂದುವರೆದು | ಇತಿ 
ದುರ್ಗಾಮಾತಾ ರಸ್ತೆಯ ಮುಖಾಂತರ ಸುಭಾಷ ರಸ್ತೆವರೆಗೆ ಮುಂದುವರೆದು ಸರ್ವೇ 
ನಂ . 69 ರ ಪಶ್ಚಿಮ ದಿಕ್ಕಿನ ಗುಂಟ ಹಳೆ ಸಾಂಬ್ರಾ ರಸ್ತೆಯವರೆಗೆ , 

ದಕ್ಷಿಣ ಅಭಿಮುಖವಾಗಿ ಮುಂದುವರೆದು ಗಜಾನನ ಗಲ್ಲಿ, ಲಕ್ಷ್ಮೀ ಗಲ್ಲಿ, ದೀಪಕ ಗಲ್ಲಿ, 
ದಕ್ಷಿಣ ಗೋಕುಲ ಗಲ್ಲಿ, ಸರ್ವೇ ನಂ . 60, 61 64 ಗಳ ಮೂಲಕ ರೇಲ್ವೆ ಹಳಿಯಿಂದ ಡಿಫೆನ್ಸ್ 

ಹದ್ದಿಯವರೆಗೆ (ಕಿಲ್ಲಾ ಗೋಡೆ) ವರೆಗೆ ಸಾಗುತ್ತದೆ. 

ಹಳೆಯ ಸಾಂಬ್ರಾ ರಸ್ತೆ ಹಾಗೂ ಟ್ಯಾಂಕ್ ಬಂಡ್ ರಸ್ತೆಯ ಜಂಕ್ಷನ್‌ದಿಂದ ಪ್ರಾರಂಭವಾಗಿ 
ಪಶ್ಚಿಮ ರಾಯಚೂರ ಬಾಚಿ ರಸ್ತೆಯ ಅಶೋಕ ಸರ್ಕಲ್ ಮುಖಾಂತರ ಹಾಯ್ದು ರಾಯಚೂರು 

ಬಾಚಿ ರಸ್ತೆ ಹಾಗೂ 3ನೇ ಗಲ್ಲಿ ಇಂಟರ ಸೆಕ್ಷನ್ ಪಾಯಿಂಟದವರೆಗೆ 
ಹದ್ದವು ರೇಲ್ವೆ ಟ್ರ್ಯಾಕ್ ದಕ್ಷಿಣ ಭಾಗದಿಂದ ಪ್ರಾರಂಭವಾಗಿ ದೊಡ್ಡಣ್ಣವರ ಮನೆಯವರೆಗೆ 

ವಾಯಾ ತಾನಾಜಿ ಗಲ್ಲಿ ಮುಖ್ಯ ರಸ್ತೆ ಎರಡು ಬದಿ ಹಳೆ ಪಿ . ಬಿ . ರಸೆಯವರೆಗೆ ಜೆ . ಬಿ . 
ಉತ್ತರ ಕೊಕಿತ್ಕರ ಮನೆ ಸರ್ವೇ ನಂ . 4906/32 ಎ ರೇಲ್ವೆ ಗೇಟ ಹತ್ತಿರ ಮತ್ತು ರೇಲ್ವೆ ರಸ್ತೆಯ 

ದಕ್ಷಿಣ ಭಾಗ ಐ .ಎಸ್. ಹುಲ್ಲಣ್ಣವರ ಇವರ ಮೆನ ಸರ್ವೇ ನಂ . 53, ಕೃಷಿ ಜಮೀನು 53 
ಹತ್ತಿರ 

( ಹದ್ದವು ರೇಲ್ವೆ ಟ್ರ್ಯಾಕ್‌ದ ದಕ್ಷಿಣ ಭಾಗದಿಂದ ಪ್ರಾರಂಭವಾಗಿ ಸರ್ವೇ ನಂ . 53 ಕೃಷಿ | ಹಿಂದುಳಿದ 
15 ಪೂರ್ವ ಜಮೀನು ಸರ್ವೇ ನಂ . 369 ಪಶ್ಚಿಮ ಭಾಗದಿಂದ ಕೃಷಿ ಜಮೀನು ಸರ್ವೇ ನಂ . 411 ವರೆಗೆ 

ವರ್ಗ ( ಎ) 
ನಾಲಾದ ಉತ್ತರ ಭಾಗ 

ಮಹಿಳೆ 
ಹದ್ದವು ಕಪಿಲೇಶ್ವರ ಕಾಲನಿ ಹಳೆ ಪಿ . ಬಿ. ರಸ್ತೆಯವರೆಗೆ ಹಿಂದ ಇಂಜನೀಯರಿಂಗ್ ವರ್ಕ್ತ | 
ದಕ್ಷಿಣ 

ಕೃಷಿ ಜಮೀನ 411 ವರೆಗೆ 
ಹದ್ದವು ತಾನಾಜಿ ಗಲ್ಲಿ ರಸ್ತೆಯಿಂದ ದೊಡ್ಡಣ್ಣವರ ಮನೆಯಿಂದ ಪ್ರಾರಂಭವಾಗಿ ರೇಲ್ವೆ | 

ಟ್ರಾಕ್‌ದಿಂದ ಸಾಳುಂಕೆ ಮನೆಯವರೆಗೆ ಮಹಾದ್ವಾರ ರೋಡ ಕ್ರಾಸ್‌ ನಂ . 2 ಮೊರವಾಲ 
ಪಶ್ಚಿಮ 

ಮನೆಯವರೆಗೆ ಸಂಭಾಜಿ ಗಲ್ಲಿ ಮತ್ತು ಎಸ್. ಪಿ . ಎಂ . ರಸ್ತೆ ಕ್ರಾಸ್ ನಂ . 1 ಮತ್ತು ಕಪಿಲೇಶ್ವರ 
ಕಾಲನಿ ರಸ್ತೆಯವರೆಗೆ. 
ಹದ್ದವು ಸಾರ್ವಜನಿಕ ಶೌಚಾಲಯದಿಂದ ತಾಂಗಡಿ ಗಲ್ಲಿ ಮತ್ತು ರೋಪಡ ಪಟ್ಟಿಯಿಂದ 

ಸಂಭಾಜಿ ಗಲ್ಲಿ ನಾಲಾ ಅನುರಾಧಾ ಶಿಕಾರೆ ಮನೆ ನಂ . ಸಿಟಿಎಸ್ ನಂ . 4447/ ಬಿ , ಬಿ .ಎಚ್ . 
ಉತ್ತರ | ಹೊರ್ವಾಲ ಮನೆ ನಂ . 4384 ವರೆಗೆ ಕಪಿಲೇಶ್ವರ ಕಾಲನಿ ಜಂಕ್ಷನ್ ಹಂಗಿರ್ಗೇಕರ 

ಮನೆಯವರೆಗೆ ವಾಯಾ ಕಪಿಲೇಶ್ವರ ಕಾಲನಿ ಮುಖ್ಯ ರಸ್ತೆ ಮತ್ತು ಕೃಷಿ ಜಮೀನು ಸರ್ವೆ 
ನಂ . 373 ದಕ್ಷಿಣ ಭಾಗ 

ಹದ್ದವು ಕೃಷಿ ಜಮೀನು 373 ರಿಂದ ಪ್ರಾರಂಭವಾಗಿ ಬಾಬುರಾವ ಮಗಾಗಾಂವಕರ ಹಳೆ | 
16 

ಪಿ . ಬಿ . ರಸ್ತೆಯ ಪೂರ್ವ ಭಾಗದಿಂದ ಮತ್ತಿಕೊಪ್ಪ ಇವರ ಕೃಷಿ ಜಮೀನು ಸರ್ವೇ ನಂ . 376 | ಸಾಮಾನ್ಯ 
ಮತ್ತು ದಾದಾ ಆನಂದಾಚೆ ಇವರ ಕೃಷಿ ಜಮೀನ ಸರ್ವೇ ನಂ . 376 ರವರೆಗೆ ಹಳೆ ಪಿ. ಬಿ. 
ರಸ್ತೆಯ ಪೂರ್ವ ಭಾಗ 
ಹದ್ದವು ಸಾರ್ವಜನಿಕ ಗ್ರಂಥಾಲಯ ಶಿವಾಜಿ ಗಾರ್ಡನ ಬದಿಯಿಂದ ಪ್ರಾರಂಭವಾಗಿ 

ವಾಯಾ ಗರಗಟ್ಟಿ ಕಾರಖಾನೆಯಿಂಧ ತಂಬಿಟ ಗಲ್ಲಿಯಲ್ಲಿ ಇರುವ ಮನೆಕರ 
ದಕ್ಷಿಣ 

ಮನೆಯವರೆಗೆ ಮತ್ತು ಹೊಸುರ ಬಸವನ ಗಲ್ಲಿ ಕ್ರಾಸದಿಂದ ಪಿಂಪಲ ಕಟ್ಟಾ ಕ್ರಾಸ್‌ವರೆಗೆ 
ಹಳೆ ಪಿ . ಬಿ. ರಸ್ತೆ ಕೃಷಿ ಜಮೀನು ಸರ್ವೆ ನಂ . 376 ರವರೆಗೆ 


15 | 


* | 


ಪೂರ್ವ 


| 17 | 17 


ಹದ್ದವು ಸರ್ವೇ ನಂ . 2880 ನಾಲಾದ ಹತ್ತಿರದಿಂದ ಪ್ರಾರಂಭವಾಗಿ ರೈಲ್ವೆ ಪೊಲೀಸ್ | 

ಕ್ವಾಟರ್ಸ್ ರಸ್ತೆವರೆಗೆ ಮತ್ತು ಶಾಸ್ತ್ರೀ ನಗರ 5ನೇ ಕ್ರಾಸ್ ಎರಡೂ ಬದಿ ಸಂತಸೇನಾ ರಸ್ತೆ 
ಪಶ್ಚಿಮ 

ಎಸ್.ಪಿ.ಎಮ್. ರಸ್ತೆವರೆಗೆ ಮತ್ತು ಸಂತ ಸೇನಾ ಜಂಕ್ಷನ್‌ದಿಂದ ಸಾರ್ವಜನಿಕ 
ಗ್ರಂಥಾಲಯವರೆಗೆ 
ಪ್ರಸಾದ ಹೋಟೆಲ್ ಸರ್ವೆ ನಂ . 50 ಬಾಕ್ಸಾಯಿಟ ರಸ್ತೆಯಿಂದ ಪ್ರಾರಂಭವಾಗಿ 
ಬಾಕ್ಸಾಯಿಟ ರಸ್ತೆ ಮುಖಾಂತರ ಡೆಂಟಲ್ ಕಾಲೇಜ ಕ್ರಾಸ್‌ ( ಪ್ಲಾಟ ನಂ . 40 ಉಷಾ 

ಕಾಲನಿ ) ವರೆಗೆ ಮತ್ತು ಅಂಬೇಡಕರ ನಗರದಲ್ಲಿ ದಕ್ಷಿಣಕ್ಕೆ ಮುಂದುವರೆದು ಸಿಟಿಎಸ್ ನಂ . 
ಉತ್ತರ 4852 - 02 ( ಶ್ರೀ , ಕೋತ್‌ರವರ ಮನೆಯವರೆಗೆ) ಅನಂತರ 2ನೇ ಮುಖ್ಯ ರಸ್ತೆ ಸದಾಶಿವ 

ನಗರ ಬೇಲ್ಲಾಛಾವಣಿ ರಸ್ತೆ ಡಾ : ಜಿಂಗಾಡೆ ಕಟ್ಟಡದರೆಗೆ ಮತ್ತು ಮುಂದುವರೆದು 
ಸಿಟಿಎಸ್ ನಂ . 4856 ( ಪುಣೇದ ಬಿಲ್ಲಿಂಗ್) ವರೆಗೆ ಹಾಗೂ ಎಪಿಎಂಸಿ ರಸ್ತೆ ಮೇಲೆ 
ವಿಜಯ್ ಬೇಕರಿವರೆಗೆ 2ನೇ ಅಡ್ಡ ರಸ್ತೆಗೆ ಕೊನೆಗೊಳ್ಳುತ್ತದೆ . 

ವಿಜಯ ಬೇಕರಿಯಿಂದ ಪ್ರಾರಂಭವಾಗಿ ಎಪಿಎಂಸಿ ರಸಸ್ತೆಯ ಮೇಲೆ ಲಕ್ಷ್ಮೀ ಕಾಂಪ್ಲೇಕ್ಸ 
ಪೂರ್ವ ಮುಖಾಂತರ ಎಪಿಎಂಸಿ ಮಾರ್ಗವಾಗಿ ಟಿ. ಬಿ. ವಾರ್ಡ ವರೆಗೆ ಎಪಿಎಂಸಿ ರಸ್ತೆ ಕ್ರಾಸ್ 

ವರೆಗೆ 
ಎಪಿಎಂಸಿ ರಸ್ತೆ ಕ್ರಾಸ್ ವರೆಗೆ ಟಿ. ಬಿ. ವಾರ್ಡದಿಂದ ಪ್ರಾರಂಭವಾಗಿ ಸಿವಿಲ್ ಹಾಸ್ಪಿಟಲ್ 

ಸಾಮಾನ್ಯ 
ಕಂಪೌಂಡ ಗೋಡೆ ಮುಖಾಂತರ ಮಾರವಾಡಿ ದೇವಸ್ಥಾನ ವರೆಗೆ ಮತ್ತು ಸಂಪಿಗೆ ರಸ್ತೆ 

4ನೇ ಕ್ರಾಸ್ ಬ್ಯಾಂಕ್ ಆಫ್ ಮಹಾರಾಷ್ಟದಹತ್ತಿರ ಆಟೋಸ್ಟಾಂಡ್ ವರೆಗೆ ಅನಂತರ 
ದಕ್ಷಿಣ ವಿಶ್ವೇಶ್ವರಯ್ಯಾ ರಸ್ತೆ ಮುಖಾಂತರ ಪಿಡಬ್ಲ್ಯೂಡಿ ನಿವಾಸಗಳ ಬದಿಗೆ ರೇಲ್ ನಗರ ಹತ್ತಿರದ 

ವಿ ಕೂಡು ರಸ್ತೆಯವರೆಗೆ, ಮುಂದುವರೆದು ವಿಶ್ವೇಶ್ವರಯ್ಯಾ ರಸ್ತೆ ಮುಖಾಂತರ ಕನ್ನಡ 
ಗಂಡು ಮಕ್ಕಳ ಶಾಲೆ ನಂ . 26ರ ವರೆಗೆ , ಮತ್ತು ಡಿ. ಸಿ. ಬಂಗಲೆ ಎದುರುಗಡೆ ರಸ್ತೆಯ 
[ ಮುಖಾಂತರ ಜಾಧವ ನಗರ ಕ್ರಾಸವರೆಗೆ ಕೂಡುತ್ತದೆ. ಡಿಸಿ ಬಂಗಲೆ ಕಾರ್ನರ ಬದಿಗೆ 

ಡಿಸಿ ಬಂಗಲೆ ಕಾರ್ನರ ಬದಿಯ ಜಾಧವ ನಗರದಿಂದ ಪ್ರಾರಂಭವಾಗಿ ಎನ್. ಸಿ. ಸಿ ಕ್ಯಾಟರ 
ಪಶ್ಚಿಮ ಮುಖಾಂತರ ಅಂಬೇಡಕರ ನಗರದ ಹದ್ದಿ ಮತ್ತು ನಾಲಾ ಮುಖಾಂತರ ಜಾಧವ ನಗರ 

ಮತ್ತು ಪ್ರಸಾದ ಹೋಟೇಲ್ ಹತ್ತಿರ ಸರ್ವೆ ನಂ . 50 ಬಾಕ್ಸಟ ರಸ್ತೆಗೆ ಕೊನೆಗೊಳ್ಳೂತ್ತದೆ. 
ಪೆಟ್ರೋಲ್ ಬಂಕ ಎದುರುಗಡೆ ಸ್ಮಶಾನ ಭೂಮಿ ಕಾರ್ನರದಿಂದ ಪ್ರಾರಂಭವಾಗಿ ಸಶನ 
ಭೂಮಿ ಕಂಪೌಂಡವಾಲ್ ಮುಖಾಂತರ ಬುರುಡ ಕಾಲನಿಯಲ್ಲಿನ ಸಿಟಿಎಸ್ 10771 ಶ್ರೀ . 
ವಿ.ಆರ್. ಕುಲಕರ್ಣಿ ದತ್ತಾ ಹೊನಗೇಕರ ಕಟ್ಟಡ, ಪಿ.ಎಲ್. ಬಿರ್ಜೆ ಕಟ್ಟಡ ಸಿಟಿಎಸ್. 

10757, 10672 ಶ್ರೀ . ಸಂಭ್ರಕರ ಕಟ್ಟಡ ( ಭಾರತ ವಾಹನ ಚಾಲನೆ ಸ್ಕೂಲ) ಬಸವಣ್ಣ 
ಉತ್ತರ | ಮಹಾದೇವ ಮಂದಿರವರೆಗೆ ಮತ್ತು ಕಾಯಿಪಲ್ಲೆ ಮಾರುಕಟ್ಟೆ ನೆಹರು ನಗರ, 3ನೇ 

ಕ್ರಾಸ್, ಉಮೇಶ ಪಾಟೀಲ್ ಕಟ್ಟಡ, ಜೆ.ಎನ್. ಎಂ . ಸಿ. ಕಂಪೌಂಡ ಗೋಡೆ, ಹಳೆಯ ಪಿ . ಬಿ. 
ರೋಡ್ ಮುಜಾವರ ಕಾಂಪ್ಲೇಕ್ಸ ವರೆಗೆ , ನಂತರ ಹಳೆಯ ಪಿ. ಬಿ. ರಸ್ತೆಯನ್ನು ದಾಟಿ ಶ್ರೀ . 
ನಾಗನೂರು ಸ್ವಾಮಿ ಮಠ ಕಂಪೌಂಡ ಗೋಡೆ ಮತ್ತು ಶೇಖ ಹೋಮಿಯೋಪಥಿಕ 
ಕಂಪೌಂಡ ಗೋಡೆ, ಮುಖಾಂತರ ಶಿವಬಸವ ನಗರ ರೋಡವರೆಗೆ . 
ಶಿವಬಸವ ನಗರ ರಸ್ತೆಯಲ್ಲಿನ ಶ್ರೀ . ನಾಗನೂರು ಸ್ವಾಮಿ ಮಠ ಮತ್ತು ಶೇಖ | 
ಹೋಮಿಯೋಪಥಿಕ ಕಾಲೇಜ ಕಂಪೌಂಡ ಗೋಡೆಯ ಜಂಕ್ಷನ್‌ದಿಂದ ಪ್ರಾರಂಭವಾಗಿ 
ಶಿವಬಸವ ನಗರದ ರಸ್ತೆಯ ಮುಖಾಂತರ ಸುಖಸಾಗರ ರಸ್ತೆಯ ಜಂಕ್ಷನವರೆಗೆ ನಂತರ | ಪರಿಶಿಷ್ಟ 

ಡಬಲ್ ರೋಡ ಮುಖಾಂತರ ಬಲಬದಿಯಿಂದ ರಾಮನಗರದ 2ನೇ ಕ್ರಾಸ್‌ವರೆಗೆ , ಜಾತಿ 
ಪೂರ್ವ ರಾಮನಗರ ಮುಖಾಂತರ ನರಗುಂದ ಹಾಸ್ಪಿಟಲ್ ಕತ್ತರಿವರೆಗೆ, ನಂತರ ವಿಧ್ಯಾದಿರಾಜ | ಮಹಿಳೆ 

ಕಲ್ಯಾಣ ಮಂಟಪ ಹಿಂಬದಿಯಿಂದ ಮರಾಠಾ ಮಂಡಲ್ ನ್ಯೂ ಹಾಸ್ಪಿಟಲ್‌ವರೆಗೆ 
ಮುಂದುವರೆದು ನ್ಯಾಯ ಮಾರ್ಗದವರೆಗೆ, ನ್ಯಾಯ ಮಾರ್ಗದ ಮುಖಾಂತರ 
ಮುಂದುವರೆದು ಸುಭಾಷನಗರ 1 ನೇ ಕತ್ತರಿಯ ಎವರಗ್ರೀನ್ ಟ್ರಾನ್ಸಪೋರ್ಟ 
ಕಂಪನಿವರೆಗೆ, 
ಸುಭಾಷ ನಗರ 1 ನೇ ಕತ್ತರಯ ಎವರಗ್ರೀನ್ ಟ್ರಾನ್ಸಪೋರ್ಟ ಕಂಪನಿಯಿಂದ 
ಪ್ರಾರಂಭವಾಗಿ ಸುಭಾಷನಗರದ 2ನೇ ಅಡ್ಡ ರಸ್ತೆಯ ಮಾರ್ಗದಲ್ಲಿ ಹಳೆಯ ಮಸೀದಿಯ 

ವರೆಗೆ ನಂತರ ಮರಾಠಾ ಮಂಡಲ್ ಡಬಲ್ ರೋಡ್ ಕ್ರಾಸ್‌ವರೆಗೆ, ಹಾಗೇಯೆ ಮರಾಠಾ 
ದಕ್ಷಿಣ ಮಂಡಲ್ ಡಬಲ್ ರೋಡ್ ಮಾರ್ಗವಾಗಿ ಹಳೆಯ ಪಿ .ಬಿ . ಕತ್ತರಿವರೆಗೆ, ಹಳೆ ಪಿ. ಬಿ. 

ಮುಖಾಂತರ ಕೊಲ್ಲಾಪೂರ ಸರ್ಕಲ್ ಕಡೆಗೆ ಮತ್ತಿಕೊಪ್ಪ ಬಿಲ್ಲಿಂಗ್ ವರೆಗೆ, 
ಮುಂದುವರೆದು ಅಯೋದ್ಯಾ ನಗರದಲ್ಲಿ ಅಭಿಮಾನ ಅಪಾರ್ಟಮೆಂಟ ಸಿಟಿಎಸ್, ನಂ . 
4833 ಮುಖಾಂತರ ವಾಗೋರೆ ಬಿಲ್ಲಿಂಗ್ , ಕಿರಣ ಪಾಟೀಲ್ ಮನೆಯವರೆಗೆ. 


18 | 


18 


ಅಯೋಧ್ಯಾ ನಗರದಲ್ಲಿ ಸಿಟಿಎಸ್, ನಂ . 4833 ಕಿರಣ ಪಾಟೀಲ್ ಮನೆಯಿಂದ | 

ಪ್ರಾರಂಭವಾಗಿ ಡಾ : ಬಿ.ಆರ್ ಅಂಬೇಡಕರ ರೋಡ್ ಮುಖಾಂತರ ಟಿ. ಬಿ . ವಾರ್ಡ 
ಪಶ್ಚಿಮ 

ಸ್ಮಶಾನ ಹದ್ದಿನವರೆಗೆ ಮುಂದುವರೆದು ಲಕ್ಷ್ಮೀ ಕಾಂಪ್ಲೇಕ್ಸ ಮುಖಾಂತರ ಎಪಿಎಂಸಿ 
ರಸ್ತೆಯ ಮುಖಾಂತರ ಸ್ಮಶಾನ ಎದುರುಗಡೆ ಇರುವ ಪೆಟ್ರೋಲ್ ಬಂಕವರೆಗೆ, 
ಶಿವಬಸವನಗರ ಮುಖ್ಯರಸ್ತೆಯಲ್ಲಿ ಶೇಖ ಹೋಮಿಯೊಪಥಿ ಕಾಲೇಜ ಹಾಗೂ 
ನಾಗನೂರು ಸ್ವಾಮಿ ಮಠದ ಕಂಪೌಂಡ ಗೋಡೆಗಳು ಕೂಡುವ ಸ್ಥಳದಿಂದ ಸೆಕ್ಟರ ನಂ . 2 

ರ ಅಡ್ಡರಸ್ತೆ ಗುಂಟ ಸಂತೃಪ್ತಿ ಕಟ್ಟಡಕ್ಕೆ ಹೋಗಿ ಅಲ್ಲಿಂದ ಗ್ಯಾಂಗವಾಡಿ ರಸ್ತೆಯ ದ್ವಿಪದಿ 
ಉತ್ತರ | ರಸ್ತೆಯಲ್ಲಿ ಪ್ಲಾಟ್ ನಂ . 324 ಶೇಖ ಕಟ್ಟಡಕ್ಕೆ ಮುಕ್ತಾಯವಾಗಿ ಅಲ್ಲಿಂದ ದ್ವಿಪದಿ ರಸ್ತೆಯ 

ಗುಂಟ ನ್ಯಾಯ ಮಾರ್ಗ ಕೂಡು ರಸ್ತೆಗೆ ಹಾಯ್ದು ಅಲ್ಲಿಂದ ನ್ಯಾಯ ಮಾರ್ಗ ರಸ್ತೆಯ 
ಗುಂಟ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯ ಅಶೋಕನಗರದ ಎಲ್. ಐ. ಜಿ. 57 ರಲ್ಲಿ 
ಮುಕ್ತಾಯಗೊಳ್ಳುತ್ತದೆ. 

ಅಶೋಕನಗರದ ಎಲ್. ಐ. ಜಿ . -57 ರಿಂದ ಪ್ರಾರಂಭವಾಗಿ ಅಶೋಕ ನಗರದ ಎಂಐಜಿ - 
ಪೂರ್ವ 

20 ರಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ಅಶೋಕನಗರದ ಎಂ . ಐ . ಜಿ. - 20 ( ಜಮಾದಾರ ಕಟ್ಟಡ) ಸಮುದಾಯ ಭವನದ | 

ಹಿಂದುಳಿದ 
19 | 19 | ಎದುರಿನಿಂದ ಪ್ರಾರಂಭವಾಗಿ ಅಶೋಕನಗರದ ದ್ವಿಪದಿ ರಸ್ತೆಗುಂಟ ಹೋಗಿ ಧರಮನಾಥ | 
ಸರ್ಕಲನಲ್ಲಿ ಜೈನ ಬಸದಿ ಮುಂದೆ ಹೋಗಿ ಅಲ್ಲಿಂದ ನ್ಯಾಯಮಾರ್ಗ ರಸ್ತೆಯಲ್ಲಿ ಪ್ಲಾಟ 

ವರ್ಗ ( ಬಿ) 
ನಂ . 45 ರ ಕಗಜಿ ಕಟ್ಟಡದವರೆಗೆ ಹೋಗಿ ಅಲ್ಲಿಂದ ನರಗುಂದ ಆಸತ್ರೆಯ ರಸ್ತೆಯ 
ದಕ್ಷಿಣ ಗುಂಟ ಸಾಗಿ, ಮರಾಠಾ ಮಂಡಳ ಹೊಸ ವಸತಿ ಕಟ್ಟಡ ಹಾಗೂ ವಿದ್ಯಾಧಿರಾಜ ಕಲ್ಯಾಣ 

ಮಂಟಪದವರೆಗೆ ರಾಮನಗರದಲ್ಲಿ ಬರುವ ಎರಡನೇ ಅಡ್ಡ ರಸ್ತೆಯಲ್ಲಿ ಹಾಯ್ದು ವಡ್ಡರ 
( ವಾಡಿ ಹಾಗೂ ಗ್ಯಾಂಗ್‌ವಾಡಿಯಲ್ಲಿ ಬರುವ ದ್ವಿಪದಿ ರಸ್ತೆಗೆ ಹೋಗಿ ಅಲ್ಲಿಂದ ದ್ವಿಪದಿ 
ರಸ್ತೆಗೆ ಹಾಯ್ದು ಶೇಖ ಹೊಮಿಯೋಪಥಿ ಕಾಲೇಜ ಮುಂದಿನ ಸುಖಸಾಗರ ಕ್ರಾಸಿಗೆ 
ಮುಕ್ತಾಯವಾಗುತ್ತದೆ. 

ಶೇಖ ಹೊಮಿಯೊಪತಿ ಕಾಲೇಜ ಎದುರುಗಿನ ಸುಖಸಾಗರ ಕ್ರಾಸ್‌ದಿಂದ ಪ್ರಾರಂಭವಾಗಿ 
ಪಶ್ಚಿಮ | ಶಿವಬಸವ ನಗರ ಮುಖ್ಯ ರಸ್ತೆಯ ಗುಂಟ ಹಾಯ್ದು ನಾಗನೂರ ಸ್ವಾಮಿ ಮಠ ಹಾಗೂ 

ಶೇಖ ಹೊಮಿಯೊಪತಿ ಕಾಲೇಜ ಹದ್ದಿಗೆ ಮುಕ್ತಾಯಗೊಳ್ಳುತ್ತದೆ. 

ರಾ . ಹೆ. 4 ರ ಹತ್ತಿರ ಇರುವ ಪಟೇಲ ಸಾಮಿಲ್, ಕನಕದಾಸ ವೃತ್ತದ ಹತ್ತಿರ ಕಿಲ್ಲಾ 
ಉತ್ತರ 

ಕೆರೆಯಿಂದ ಕಣಬರ್ಗಿ ರಸ್ತೆ ಬಿಡ್ಸ್ ದವರೆಗೆ ಸಾಗುವುದು. 

ಕನಕದಾಸ ವೃತ್ತ ಸರ್ವಿಸ್ ರಸ್ತೆಯಿಂದ ಸುತಾರಿಯಾ ಅಟೋಮೊಬೈಲ್ ಮೂಲಕ ಹಾದು 
ಪೂರ್ವ | ಪಟೇಲ್ ಸಾಮಿಲ್ ಮೂಲಕ ಸಂಕಮ ಹೊಟೇಲ್ ಕ್ರಾಸ್‌ದವರೆಗೆ ( ನ್ಯೂ ಗಾಂಧಿ ನಗರ 

ಬ್ರಿಡ್ಜ್ ಹತ್ತಿರ) 
ಸರಹದ್ದು ಹೊಸ ಗಾಂಧಿ ನಗರ ಮುಖ್ಯ ರಸ್ತೆಯಿಂದ ಪ್ರಾರಂಭವಾಗಿ ರಸ್ತೆಯ ಗುಂಟ | 
ಹೆದ್ದಾರಿ 4 ಕ್ರಾಸ್ ಮಾಡಿ ಹಳೇ ಗಾಂಧಿ ನಗರ ಸುಭಾಷ ಗಲ್ಲಿ, ಜಕ್ರಿಯಾ ಗಲ್ಲಿ 

ಸಾಮಾನ್ಯ 
20 | 20 | ದಕ್ಷಿಣ ಮುಖಾಂತರ ಸಾಗಿ ಮುಖ್ಯ ರಸ್ತೆಯವರೆಗೆ ಸೇರಿ ನಂತರ ಸುಭಾಷ ಗಲ್ಲಿಯ ಮುಖ್ಯ 

ಮಹಿಳೆ 
ರಸ್ತೆಯಿಂದ ಸಾಗಿ ಸುಭಾಷ ಗಲ್ಲಿ 2ನೇ ಅಡ್ಡ ರಸ್ತೆಗೆ ಸೇರಿ ನಂತರ ಸುಭಾಷ ಗಲ್ಲಿಯ | 
2ನೇ ಅಡ್ಡ ರಸ್ತೆಯಲ್ಲಿ ಸಾಗಿ ಸರ್ವೇ ನಂ . 69 ದಕ್ಷಿಣ ಪೂರ್ವದ ಹದ್ದಿವರೆಗೆ ಸೇರುತ್ತದೆ. 
ಸರಹದ್ದು ಸರ್ವೇ ನಂ . 69 ರ ದಕ್ಷಿಣ ಪೂರ್ವದ ಮೂಲೆಯ ಹತ್ತಿರದಿಂದ | 
ಪ್ರಾರಂಭವಾಗಿ ಸರ್ವೇ ನಂ . 69ರ ಪೂರ್ವದ ಹದ್ದಿಯಲ್ಲಿ ಸಾಗಿ ದುರ್ಗಾಮಾತಾ ರಸ್ತೆಗೆ 
ಸೇರುವುದು ನಂತರ ವಿ. ಬಿ. ಬಿ. ಖಾಸಬಾಗ ಹದ್ದಿನ ಉತ್ತರಕ್ಕೆ ಸಾಗಿ ಏರಪೋರ್ಟ 
ರಸ್ತೆಯನ್ನು ದಾಟಿ ಆಝಾದ ನಗರ ಬಳಿಯ ಟ್ಯಾಂಕ್ ಬಂಡ್ ರಸ್ತೆಗೆ ಸೇರುವುದು. 
ನಂತರ ಟ್ಯಾಂಕ್ ಬಂಡ್ ರಸ್ತೆಯ ಮುಖಾಂತರ ಕನಕದಾಸ ವೃತ್ತಕ್ಕೆ ಸೇರುವುದು. 
ಹದ್ದವು ಉಪ್ಪಾರಗಲ್ಲಿ ದಕ್ಷಿಣ ಭಾಗದಿಂದ ಪ್ರಾರಂಭವಾಗಿ ಮನೆ ನಂ . 228/ ಎ ಡಾ|| 

ಯೆಡುರ ಮತ್ತು ಸರ್ವೆ ನಂ . 239/ ಎ ಪುಂಡಲಿಕ ದೇವಿಕರ ಮನೆ ಕಾರ್ನರ ಹಳೆ ಪಿ. ಬ . 
ಉತ್ತರ 

ರಸ್ತೆ ಉಪ್ಪಾರ ಗಲ್ಲಿಯಿಂದ ಹಳೆ ಪಿ . ಬಿ. ರಸ್ತೆ ಪೂರ್ವ ಭಾಗ ಟೀಚರ್ಸ್ ಕಾಲನಿ ಎರಡು 
ಬದಿ ಮತ್ತು ಕುಂತಿ ನಗರ ಎರಡು ಬದಿ ಎನ್.ಹೆಚ್. 4 ಬೈಪಾಸ ರಸ್ತೆ 

ಪರಿಶಿಷ್ಟ 
21 | 21 
ಪೂರ್ವ 

ಹದ್ದವು ಕೃಷಿ ಭೂಮಿಯಿಂದ ಪ್ರಾರಂಭವಾಗಿ ಹೊಸ ಎನ್.ಎಚ್ .4 ಬಾಂಡರಿವರೆಗೆ ಮತ್ತು | 
| ಅಲಾರವಾಡ ಕ್ರಾಸ ಎನ್.ಎಚ್ 4 ಬಿಡ್ಡವರೆಗೆ 

ಜಾತಿ | 
ಹದ್ದವು ದುರ್ಗಾ ದೇವಿ ಮಂದಿರದಿಂದ ಪ್ರಾರಂಭವಾಗಿ ನಾಲಾದ ಉತ್ತರ ಭಾಗ, | 
| ಕುಲಕರ್ಣಿ ಗಲ್ಲಿ ರಸ್ತೆ ಮತ್ತು ಹಳೆ ಬೆಳಗಾವಿ ನಾಕಾ ಕಾರ್ನರ ಮತ್ತು ಹಳೆ ಪಿ . ಬಿ . ರಸ್ತೆ 
ಪೂರ್ವಭಾಗ ನಾಲಾದಿಂದ ಅಲಾರವಾಡ ಕ್ರಾಸ ಎನ್.ಎಚ್. 4 ಬೈಪಾಸ ರೋಡ ಬಿಡ್ಡ 


ಪಶ್ಚಿಮ 


10 


ಹದ್ದವು ವರ್ದಪ್ಪಾ ಗಲ್ಲಿ ಕ್ರಾಸದಿಂದ ಪ್ರಾರಂಭವಾಗಿ ಪೂರ್ವ ಭಾಗ ಮೆನ ನಂ . 228/ ಎ | 
ಡಾ|| ಡೆಯುರ ಮನೆಯಿಂದ ಮನೆ ನಂ . 102 ಮಹಾದೇವ ಬಾಂಗೊಡಿ ಮುಖ್ಯ ರಸ್ತೆ 

ವರ್ದಪ್ಪಾ ಗಲ್ಲಿ ದಕ್ಷಿಣ ಭಾಗ ಮನೆ ನಂ . 99 ಶ್ರೀ . ಎಸ್. ಎಂ . ಹುಲಮನೆಯಿಂದ ಮನೆ ನಂ . 
ಪಶ್ಚಿಮ | 66 ಮಹಾವೀರ ಕಲ್ಪವೃಕ್ಷ ಕಾರ್ನರ ರಸ್ತೆ, ಮುಜಾವರ ರಸ್ತೆ ದುರ್ಗಮ್ಮ ಗಲ್ಲಿ ಪೂರ್ವ ಭಾಗ 

ಸರ್ವೆ ನಂ . 73 ಚಂದ್ರಕಾಂತ ಕಾಲಕುಂದ್ರಿಕರ ಸರ್ವೆ ನಂ . 72 ವಿಕ್ರಮ ಹುಲಮನಿ ಕಾರ್ನರ 
ದಾಮ್ಮೆ ರಸ್ತೆ ಬಸವನ ಗಲ್ಲಿ ಕಾರ್ನರ ಮನೆ ನಂ . 333 ಎಂ .ಐ . ಕಾಮಕರ ಮನೆಯಿಂದ 
ದುರ್ಗಾ ದೇವಿ ಟೆಂಪಲ ನಾಲಾ ಕಾರ್ನರ ವರೆಗೆ, 
ಹದ್ದವು ರಾಷ್ಟ್ರೀಯ ಹೆದ್ದಾರಿಯಿಂದ ಪ್ರಾರಂಭವಾಗಿ ರೇಲ್ವೆ ಗೇಟ ಪೆರ್ಟ ರಸ್ತೆಯ ದಕ್ಷಿಣ 

ಭಾಗ ಸರ್ವೆ ನಂ . 49 ಮತ್ತು 50 ಓಮ ನಗರ ಪಿ. ಬಿ . ರಸ್ತೆಯವರೆಗೆ ಸ್ವಾಗತ ಹೊಟೇಲ್ 
ಉತ್ತರ ಮತ್ತು ನಾರ್ವೇಕರ ಗಲ್ಲಿ ವಾಯಾ ಗಾಡೆ ಮಾರ್ಗ ಮತ್ತು ಸರಾಫ ಗಲ್ಲಿ ಬಿಚ್ಚು ಗಲ್ಲಿ , ಖಡೇ 

ಬಜಾರ ಶಹಪೂರದವರೆಗೆ ಮತ್ತು ಸರಾಫ ಗಲ್ಲಿ ರಸ್ತೆ ಸರ್ವೆ ನಂ . 1184 ಅರ್ಜುನ ಶಿರಾಲ್ಕರ 
ಮನೆ, 
ಹದ್ದವು ಮನೆ ನಂ . 208/ ಎ ಶ್ರೀಮತಿ. ಪಾರ್ವತಿಬಾಯಿ ಇವರ ಮನೆಯಿಂದ ಪ್ರಾರಂಭವಾಗಿ 

ಪಾಟೀಲ ಗಲ್ಲಿ, ಟೀಚರ್ಸ ಕಾಲನಿ ವಾಯಾ ಸರ್ವೇ ನಂ . 42 /12 ಸಂಗಪ್ಪಾ ಮಲ್ಲಪ್ಪಾ 
ಪೂರ್ವ 

ಶ್ರೀನಗರಿ ಎನ್.ಎಚ್. 4 ವರೆಗೆ ಬೈಪಾಸ ಕೃಷಿ ಜಮೀನು ಹಳೆ ಸಾಂಬ್ರಾ ರಸ್ತೆ ಓವರ ಬಿಡ್ಡ 
221 22 ಹತ್ತಿರ ಮತ್ತು ಪೆರ್ಟ ರೇಲ್ವೆ ಗೇಟವರೆಗೆ 

ಸಾಮಾನ್ಯ 
ಹದ್ದವು ಖಡೆ ಬಜಾರ ಶಹಾಪೂರದಿಂದ ಪ್ರಾರಂಭವಾಗಿ ಮಲ್ಲಪ್ಪ ಟೇರ್ನಿ ಇವರ | 
ಮನೆಯಿಂಧ ನಂ . 213 ಗಾಡೆ ಮಾರ್ಗವರೆಗೆ, ಉತ್ತರ ಭಾಗ ವಾಯಾ ಬಸವನ ಗಲ್ಲಿ ಮತ್ತು 

ಸರಾಫ ಗಲ್ಲಿ ಬಿ. ಪಿ. ವರೆಗೆ ಪೂರ್ವ ಭಾಗ ಬಜಾರ ಗಲ್ಲಿ ರಸ್ತೆ ಕಸ್‌ವರೆಗೆ ವರ್ದಪ್ಪಾ ಗಲ್ಲಿ 
ದಕ್ಷಿಣ ಮತ್ತು ಉಪ್ಪಾರ ಗಲ್ಲಿ ಕ್ರಾಸ್ ರಸ್ತೆ ಉತ್ತರ ಭಾಗ ಮತ್ತು ಸರ್ವೆ ನಂ . 99 ಮಂಜುಲಾ ಹುಲ್ಲ 

ಮನೆ ಮತ್ತು ಉಪ್ಪಾರ ಗಲ್ಲಿ ರೋಡ ವರೆಗೆ, ಡಾ|| ಯೆಡುರ ದವಾಖಾನೆ ಮತ್ತು ಉಪ್ಪಾರ 
ಗಲ್ಲಿಯ ಪೂರ್ವಭಾಗ ಹಳೆ ಪಿ . ಬಿ. ರಸ್ತೆ, ಪಾಟೀಲ ಗಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕೃಷಿ 
ಭೂಮಿವರೆಗೆ 

ಹದ್ದವು ಖಡೆ ಬಜಾರ ಶಹಾಪೂರ ಪೂರ್ವ ಭಾಗ ಮನೆ ನಂ . 1184 ಅರ್ಜುನ | 
ಪಶ್ಚಿಮ 

ಸಿರಾಲ್ಕರದಿಂದ ಮನೆ ನಂ . 213 ಮಲ್ಲಪ್ಪಾ ಟೇರ್ನಿ ಇವರ ಮನೆಯವರೆಗೆ. 
ಮಹಾನಗರ ಪಾಲಿಕೆ ಹೊಸೂರು ದವಾಖಾನೆಯಿಂದ ಪ್ರಾರಂಭವಾಗಿ ಮಠಗಲ್ಲಿ 
ಬದಿಯಿಂದ ಪೋಲಿಸ ಕಾಟರ್ಸ ಖಡೆ ಬಜಾರ ಶಹಾಪೂರ ವರೆಗೆ. 
ಸರಾಫ ಗಲ್ಲಿ ಮತ್ತು ಬುಚ್ಚು ಗಲ್ಲಿದಿಂದ ಪ್ರಾರಂಭವಾಗಿ ಗಾಡೆ ಮಾರ್ಗ ಜಂಕ್ಷನ ಪೂರೈ ಭಾಗ 

ಹಳೆ ಪಿ . ಬಿ .ರಸ್ತೆವರೆಗೆ ಮನೆ ನಂ .189 ಶ್ರೀ .ಬಿ . ಟಿ. ಮುತಗೆಕರ ಮತ್ತು ಹೊಸುರ ಮೆಟರ್ನಿಟಿ 
ಪೂರ್ವ 

ದಾವಾಖನೆನಿಂದ ಹೊಸುರ ಮಠ ಗಲ್ಲಿ ಕ್ರಾಸವರೆಗೆ ಮನೆ ನಂ .163 ಎಸ್ ಎಲ್ ಜಾಧವ 

ಮತ್ತು ಮನೆ ನಂ .4149 ಪುನೆಕರ ಮನೆವರೆಗೆ. 
23 | 23 | 

ಕಿರಣ ಸ್ವೀಟ ಮಾರ್ಟದಿಂದ ಸಿ. ಟಿ. ಎಸ್ ನಂ . 1811 ರೊಡ್ರಿಗೂ ಮನೆ ಯಿಂದ ಸಿಟಿಎಸ್ ಸಾಮಾನ್ಯ 

ನಂ .1694 ಅಳವಾನ ಗಲ್ಲಿ ಮನೆ ಜೇಡಗಲ್ಲಿ ಪ್ರಾರಂಬವಾಗಿ ಅಳವಾನ ಗಲ್ಲಿ ಬಿ . ಪಿ 
ದಕ್ಷಿಣ 

ಮುಖಾಂತರ ಉತ್ತರ ಭಾಗದ ಮನೆಗಳು, 1745 ಚಾವಿವಾಲಾ ಮನೆ ವರೆಗೆ, 
ಗಲ್ಲಿ ಕಾಸ, ಸರಾಫ ಗಲ್ಲಿ , ಬಿಚು ಗಲ್ಲಿ ಕಾಸ ಮತ್ತು ಗಾಡೆ ಮಾರ್ಗ ಉತ್ತರ ಭಾಗ, 

ಖಡೆ ಬಜಾರ ಶಹಾಪೂರ ಪೋಲಿಸ ಕಾಟರ್ಸದಿಂದ ಪ್ರಾರಂಭವಾಗಿ ಖಡೆ ಬಜಾರ 
ಪಶ್ಚಿಮ ಶಹಾಪೂರದಿಂದ ಕಛೇರಿ ಗಲ್ಲಿ ಕ್ರಾಸ, ದಾನೆ ಗಲ್ಲಿ ಬಾಜಿ ಮಾರ್ಕೆಟ ನಿರ್ಮಲ ಕುಂಡ, ಬೋಜ 
| ಗಲ್ಲಿ ಬಿ. ಪಿ ದಕ್ಷಿಣ ಭಾಗದ ಮನೆಗಳು , ನಂತರ ಜೇಡಗಲ್ಲಿ ಕಿರಣ ಸ್ತೋಟ ಮಾರ್ಟ ವರೆಗೆ. 

ಮೇಲಸೇತುವೆ ವಿಜಯ ಎಸ್ ರಾವ ಮನೆ ರಿ. ಸ ನಂ . 223 ಯಿಂದ ವಾಯಾ ಒನ್ 
ಉತ್ತರ 

ಸಿಟಿ ಹೊಮ್ ಹಳೆ ಗೂಡಶೆಡ ರಸ್ತೆ ಶಾಸ್ತಿ ನಗರ 5ನೇ ಕ್ರಾಸ ರೇಲ್ವೆ ಕ್ವಾಟರ್ಸ ವರೆಗೆ. 
ರೇಲ್ವೆ ಕ್ವಾಟರ್ಸ ದಿಂದ ಪ್ರಾರಂಭವಾಗಿ ಸಿದ್ಧಾರ್ತ ಆರ್‌ ಜಗತಾಪ ಸಿಟಿಎಸ್ ನಂ .6619/6 | 
ರಿಂದ ಅತವಾಡಕರ ಖುಲ್ಲಾ ಜಾಗೆ ಸಂತಸೇನಾ ರೋಡ ಪ್ರಬಾತ ನಿವಾಸ ಮೋಹಣ 

ಕಾಂಡೆಕರ ರೇಣುಕಾ ಬಿಲ್ಲಿಂಗ 5 ನೇ ಕ್ರಾಸ ಶಾಸ್ತಿ ನಗರ ಪಶ್ಚಿಮ ಭಾಗ ಸಂತಸೇನಾ ರೋಡ 
ಪೂರ್ವ ಎಸ್ ಪಿ ಎಂ ರಸ್ತೆ ಕ್ರಾಸ ವರೆಗೆ ಕಛೇರಿ ಗಲ್ಲಿ ಕ್ರಾಸ ಖಡೆ ಬಜಾರ ಮತ್ತು ಮಹಾನಗರ | 

ಹಿಂದುಳಿದ 
24 24 | ಸಭೆಯ ದವಾಖಾನೆ, ದಾನೆ ಗಲ್ಲಿ ಕಾಯಿಪಲ್ಲೆ ಮಾರ್ಕೆಟ ವಿನಾಯಕ ದಾಮನೆಕರ ಕಿರಾಣಾ 

ವರ್ಗ ( ಎ ) 
ಶಾಪ ಸಿಟಿಎಸ್ ನಂ .113 ವರೆಗೆ. 

ದಾನೆ ಗಲ್ಲಿ ಬಿ . ಪಿ ಜಂಕ್ಷನದಿಂದ ವಿನಾಯಕ ದಾಮನೆಕರ ಕಿರಾಣಾ ಶಾಪ ಸಿಟಿಎಸ್ 
ದಕ್ಷಿಣ ನಂ .113 ಯಿಂದ ಪ್ರಾರಂಭವಾಗಿ ನಿರ್ಮಲ ನಗರ ಶೌಚಾಲಯ ದಿಂದ ಮೊಹಿತೆ ಮನೆ ವರೆಗೆ 

ಇಲ್ಲಿಂದ ಗೊವಾವೇಶ ಕಾರ್ಪೊರೇಶನ ಶಾಪಿಂಗ ಕಾಫ್ಕವರೆಗಿನ್ನ ಉತ್ತರ ಭಾಗದ ಮನೆಗಳು. 

ಕಾರ್ಪೋರೇಶನ ಶಾಪಿಂಗ ಕಾಫೆಕ್ಷ ವಾಯಾ ಅಮರ ಎಂಪಾಯರ ಗೊವಾವೇಸ್ ದಿಂದ 
* | ರೇಲ್ವೆ ಸೇತುವೆ ನಂತರ ವಿಜಯ ಎಸ್ ರಾವ ಮನೆ ಸರ್ವೆ ನಂ .223 . ವರೆಗೆ. 


ಉತ್ತರ 


ಪಶ್ಚಿಮ 


11. 


ಉತ್ತರ 


26 


| ಹದ್ದು ಬಾಕ್ಸ್ಟ್ ರಸ್ತೆ ಡೆಂಟಲ್ ಕಾಲೇಜದಿಂದ ಪ್ರಾರಂಭಿಸಿ ಬಾಕ್ಸ್ಟ್ ರಸ್ತೆ ಮುಖಾಂತರ | 
ಅನ್ನಪೂರ್ಣಾವಾಡಿ ಸಮುದಾಯ ಭವನ ವರೆಗೆ. 

ಹದ್ದು ಅನ್ನಪೂರ್ಣಾವಾಡಿ ಸಮುದಾಯ ಭವನದಿಂದ ಪ್ರಾರಂಭವಾಗಿ ಅಜಮನಗರ ರಸ್ತೆ | 
25 25 

ಪೂರ್ವ ಮುಖಾಂತರ ಅರಮಾನ ಮಂಗಲ ಕಾರ್ಯಾಲಯ ಅಲಿಂದ ಸಂಗಮೇಶ್ವರ ನಗರ ಮುಖ್ಯ | ಸಾಮಾನ್ಯ 
ರಸ್ತೆ ಕಾಮೊರೆಶನ್ ಕಾಂಪ್ಲೆಕ್ಸ ವರೆಗೆ, 

ಮಹಿಳೆ 
ಸಂಗಮೇಶ್ವರ ನಗರ ಮುಖ್ಯ ರಸ್ತೆ ಕಾಮೋರೆಶನ್ ಕಾಂಪ್ಲೆಕ್ಸ ದಿಂದ ಪ್ರಾರಂಭಗೊಂಡು ಪಾರಶಿ 
ದಕ್ಷಿಣ 

ಸ್ಮಶಾನದ ವರೆಗೆ, 
ಪಶ್ಚಿಮ ಪಾರಶಿ ಸ್ಮಶಾನದಿಂದ ಪ್ರಾರಂಭಗೊಂಡು ಬೂಕ್ಸಾಯಿಟ ರಸ್ತೆ ಡೆಂಟಲ ಕಾಲೆಜ ಕತ್ತರಿ ವರೆಗೆ, 

ಬಾಕ್ಸಾಯಿಟ್ ರಸ್ತೆ ಮೇಲಿರುವ ಭರತೇಶ ಕ್ರಶರದಿಂದ ಪ್ರಾರಂಭವಾಗಿ ಬಸವಕಾಲನಿ ಹದ್ದಿನ 

ಗುಂಟ ಬಸವಣ್ಣ ಗುಡಿಯ ದಿಕ್ಕಿಗೆ ಬರುವ ಕೆ.ಎಲ್. ಇ ಕಂಪೌಂಡ ಗೋಡೆಗೆ ತಾಗಿ, ಅಲ್ಲಿಂದ 
ಉತ್ತರ 

ಕೆ.ಎಲ್. ಇ ಕಂಪೌಚಿಡ್ ಗೋಡೆ ಗುಂಟ ಹಾಯ್ದುಕೊಂಡು ಹಳೆ ಪಿ. ಬಿ. ರಸ್ತೆ ದಾಟಿ 
ಕೆಪಿಟಿಸಿಎಲ್ ಕಂಪೌಂಡ ಗೋಡೆ ಗುಂಟ ಹಾದು ರಾಷ್ಟ್ರೀಯ ಹೆದ್ದರಿ 4 ರ ಸರ್ವಿಸ್ ರಸ್ತೆಗೆ 
ರಾಷ್ಟ್ರೀಯ ಹೆದ್ದರಿ 4 ರ ಸರ್ವಿಸ್ ರಸ್ತೆಯಿಂದ ಪ್ರಾರಂಭಿಸಿ ಸದರಿ ರಸ್ತೆಯ ಮಾರ್ಗವಾಗಿ 

ದಕ್ಷಿಣ ದಿಕ್ಕಿನಲ್ಲಿ ಮುಂದುವರೆದು ನ್ಯಾಯ ಮಾರ್ಗದ ಜಂಕ್ಷನ್‌ಗೆ ಕೂಡಿ ನಂತರ ನ್ಯಾಯ 
ಪೂರ್ವ 

ಮಾರ್ಗದ ರಸ್ತೆಯ ಗುಂಟ ಹೋಗಿ ದಕ್ಷಿಣ ದಿಕ್ಕಿನಲ್ಲಿ ಬರುವ ಅಶೋಕ ನಗರದ ದ್ವೀಪದಿ 
ರಸ್ತೆ ಮುಂದೆ ಬರುವ ಜೈನ್ ಬಸದಿಗೆ ಕೂಡುತ್ತದೆ. 
ನ್ಯಾಯ ಮಾರ್ಗದ ರಸ್ತೆ ಮತ್ತು ಅಶೋಕ ನಗರದ ದ್ವೀಪದಿ ರಸ್ತೆಯ ಮುಂದಿರುವ ಜೈನ್ | 

ಬಸದಿ ಕೂಡು ರಸ್ತೆಯಿಂದ ಪ್ರಾರಂಭವಾಗಿ ಪಶ್ಚಿಮ ದಿಕ್ಕಿಗೆ ದ್ವಿಪದಿ ರಸ್ತೆಯ ಗುಂಟ ಎನ್. | ಹಿಂದುಳಿದ 
20 | 26 | 

ಎಸ್. ಶೇಖ ಮನೆಯ ಪ್ಲಾಟ ನಂ . 324 ರವರೆಗೆ ಹೋಗಿ ಅಲ್ಲಿಂದ ಸೆಕ್ಟರ ನಂ . 2 ರಲ್ಲಿ | ವರ್ಗ ( ಎ ) 

ಹಾಯ್ದು, ಅಡ್ಡ ರಸ್ತೆಯಿಂದ ಸಂತೃಪ್ತಿ ಕಟ್ಟಡವರೆಗೆ ಹೋಗಿ ಅಲ್ಲಿಂದ ಶಿವಬಸವ ನಗರ | 
ದಕ್ಷಿಣ 

ಮಹಿಳೆ 
ಮುಖ್ಯ ರಸ್ತೆಯಲ್ಲಿ ಶೇಖ ಹೋಮಿಯೋಪಥಿ ಆಸ್ಪತ್ರೆ ಹಾಗೂ ನಾಗನೂರ ಸ್ವಾಮಿ ಕಲ್ಯಾಣ 
ಮಂಟಪದ ನಡುಹಟ್ಟಿಯಲ್ಲಿ ಹಾದು ಹೋಗಿ ಹಳೇಯ ರಾಷ್ಟ್ರೀಯ ಹೆದ್ದಾರಿಗೆ ಕೂಡುತ್ತದೆ. 
ಅಲ್ಲಿಂದ ಮುಂದೆ ಮುಜಾವರ ಕಾಂಪ್ಲೆಕ್ಸದಿಂದ ನೆಹರೂ ನಗರದ 3ನೇ ಅಡ್ಡ ರಸ್ತೆಯ 
ಗುಂಟ ಎಪಿಎಂಸಿ ರಸ್ತೆ ಬರುವ ಕಾಯಿಪಲ್ಲೆ ಮಾರುಕಟ್ಟೆಗೆ ಕೂಡುತ್ತದೆ. 
ಎಪಿಎಂಸಿ ರಸ್ತೆಯ ನೆಹರೂ ನಗರದ 3ನೇ ಕ್ರಾಸ್ತ್ರದಲ್ಲಿ ಬರುವ ಕಾಯಿಪಲ್ಲೆ ಮಾರುಕಟ್ಟೆ 

ಹಿಂಬದಿಯಿಂದ ಹಾದು ಕೆಎಲ್‌ಇ ಕಂಪೌಂಡ ಗೋಡೆ ಗುಂಟ ವಿದ್ಯಾಗಿರಿವರೆಗೆ ಹೋಗಿ 
ಪಶ್ಚಿಮ | ಅಲ್ಲಿಂದ ವಿದ್ಯಾಗಿರಿಯ ಅರಮಾನ ಕಲ್ಯಾಣ ಮಂಟಪದ ಹಿಂಬದಿಯಿಂದ ಬಾಕ್ಸಾಯಿಟ ರಸ್ತೆಗೆ 

ಸೇರುತ್ತದೆ. ಅಲ್ಲಿಂದ ಬಾಕ್ಸಾಯಿಟ ರಸ್ತೆ ಗುಂಟ ಭರತೇಶ ಸ್ಫೋನ್‌ ಕ್ರಶರವರೆಗೆ ಹೋಗಿ 
ಮುಕ್ತಾಯವಾಗುತ್ತದೆ. 

ಖಡ ಬಜಾರ ಶಹಾಪೂರದಿಂದ ಪ್ರಾರಂಭಗೊಂಡು ಬಸವನ ಗಲ್ಲಿಯ 2 ಬದಿಯ ಮನೆಗಳು 
ಉತ್ತರ ಮನೆ ನಂ . 1295 ಎಸ್ . ಜಿ . ಹೊನಗೆಕರದಿಂದ ಮನೆ ನಂ . 1234 ಎ . ಬಿ . ಮೊಹಿನೆಕರ 

ಕಟ್ಟಡದವರೆಗೆ 
( 6 ಪಂತ ಭಾರತ ನಗರ ಹಗೂ ಧಾಮೆನ ರಸೆ ಮೂಲೆಯಿಂಧ ಪ್ರಾರಂಭಗೊಂಡ ಮನೆ ನ. 
334 ಎಸ್. ಎಂ . ಪಿಸೆ ಬಸವನ ಗಲ್ಲಿ, ಮರಗಮ್ಮ ಗಲ್ಲಿ ರಸ್ತೆಯ ಪಶ್ಚಿಮ ಭಾಗದ ಮನೆಗಳು 
ಮನೆ ನಂ . 273 ದಿಂದ ವಿ . ಎನ್.ಕಡೋಲ್ಕರ ಮನೆಯವರೆಗೆ ಮನೆ ನಂ . 73 ಜಿ. ಎಂ . 

ಭಾಗವಾನ ಮಾರುತಿ ಗುಡಿ ಹತ್ತಿರ ಮನೆ ನಂ . 1444 ಭಾಗವಾನ ಮನೆ ಸಂಭಾಜಿ ರಸ್ತೆ 
ಪೂರ್ವ 

ಹಾಗೂ ಸರ್ವಿಸ್ ರಸ್ತೆಯ ಮೂಲೆ ಅಂಬೇಡ್ಕರ ಕಮ್ಯುನಿಟಿ ಹಾಲ್‌ದಿಂದ ಬಿಪಿಯ ಅಡ್ಡ ರಸ್ತೆ 
ದಕ್ಷಿಣ ಭಾಗದ ಮನೆಗಳು ಮನೆ ನಂ . 1063 ಎಸ್. ವಿ. ಕೋಲಕಾರ ಗಾಡೆ ಮಾರ್ಗ ಕಾರ್ನರ, 

ಗಾಡೆ ಮಾರ್ಗದ ಪಶ್ಚಿಮ ಭಾಗದ ಮನೆಗಳು ಮನೆ ನಂ . 1385 ಎಸ್.ವಯ್ ಪಾಟೀಲ 
27 27 

| ದಿಂದ ಬಸವಾನ ಗಲ್ಲಿ ಶಹಾಪೂರ ಮನೆ ನಂ . 1234 ಎ. ಐ. ಮೊಹಿನೆಕರ ಮನೆಯವರೆಗೆ, 
[ ಯಲ್ಲುರ ರಸ್ತೆ ಹಾಗೂ ಖಡೆ ಬಜಾರ ಶಹಾಪೂರ ರಸ್ತೆ ಮನೆ ನಂ . 167 ಬೈರಿನಾಥ | 

ಸಾಮಾನ್ಯ 
ದೇವಸ್ಥಾನದಿಂದ ಪ್ರಾರಂಭಗೊಂಡು ಮನೆ ನಂ . 192 ಆರ್. ಎ.ಶಿಂದೆ ಡಬಲ ರಸ್ತೆಯ ಉತ್ತರ 
ಭಾಗದ ಮನೆಗಳು ಮನೆ ನಂ . 1618 ಪಿ.ಎಸ್. ಕಡೋಲ್ಕರ ಮನೆ ನಂ . 336 
ಎ.ಆರ್.ಗುಂಜಿಕರ ಬಸವೇಶ್ವರ ವೃತ್ತ ಖಾಸಭಾಗ ಮನೆ ನಂ . 223 /2 ಎನ್.ಎಸ್.ಕಾಂಬಳೆ 
ಬಜಾರ ಗಲ್ಲಿ ಮತ್ತು 6ನೇ ಕ್ರಾಸ ಭಾರತ ನಗರದ ಉತ್ತರ ಭಾಗದ ಮನೆಗಳು ಹಾಗೂ 
ಧಾಮನೆ ರಸ್ತೆ ಮೂಲೆಯವರೆಗೆ, 
ಯಲ್ಲುರ ರಸ್ತೆ ಹಾಗೂ ಖಡೆ ಬಜಾರ ಶಹಾಪೂರ ರಸ್ತೆ ಮನೆ ನಂ . 167 ಭೈರಿನಾಥ 

ದೇವಸ್ಥಾನದಿಂದ ಪ್ರಾರಂಭಗೊಂಡು ಮನೆ ನಂ . 146 ಅಳವಾನ ಗಲ್ಲಿ ಮೂಲೆ ಮತ್ತು 
ಪಶ್ಚಿಮ ಸಿಟಿಎಸ್ ನಂ . 142 ಆನಂದ ಮೆಡಿಕಲ್ಸ್ ಖಡೆ ಬಜಾರ ಶಹಾಪೂರ ರಸ್ತೆಯ ಪೂರ್ವ 

ಭಾಗದ ಮನೆಗಳು 


ದಕ್ಷಿಣ 


12 


ಉತ್ತರ 


29 | 29 


ಅಳವಾನ ಗಲ್ಲಿ ವಾರ್ತಾ ಪ್ರೆಸ ದಿಂದ ಪ್ರಾರಂಭವಾಗಿ ಅಳವಾನ ಗಲ್ಲಿ ಬಿ . ಪಿ ದಕ್ಷಿಣ ಭಾಗದ 
ಉತ್ತರ | ಮನೆಗಳು ಸಿಟಿಎಸ್ ನಂ .1688 ಚನ್ನಪ್ಪಾ ಗೋರಲ ಮನೆಯಿಂದ ನೆಸರೆಕರ ಪರನಿಚರ ಹೌಸ್ 

ನಂತರ ಕೃಷಿ ಭವಣನವರೆಗೆ. 
ಬಸವೇಶ್ವರ ವೃತ್ತದ ಮೊಲೆಯಲಿರುವ ಕಲಿಯಮ್ಮ ದೇವಿ ದೇವಸ್ಥಾನದಿಂದ ಪ್ರಾರಂಭಗೊಂಡು 

ವಡಗಾಂವರಸ್ಥೆಯ ಪಶ್ಚಿಮ ಭಾಗದ ಮನೆಗಳು ಹಾಗೂ ಮನೆ ನಂ .182 ದೆವೆಂದ್ರ ಕದಮ 
ಪೂರ್ವ 
ಮನೆಯವರೆ ? 

2639 ಹೊಗೇನಕರ ಸುಭಾಷ ಮನೆಯಿಂದ ವಾರ್ತಾ ಪ್ರೆಸ್ 
ಅಳವಾನ ಗಲ್ಲಿ. 
ಹದ್ದು ಭಾರತ ನಗರ 4ನೇ ಕಾಸ ಉತ್ತರ ವಿಭಾಗ ಮನೆಗಳಿಂದ ಪ್ರಾರಂಭಗೊಂಡು ಮನೆ 

ನಂ .182 ದೇವೇಂದ್ರ ಕದಮ , ಭರ್ಮಾ ಸೈನಿಕರ ರಾಮಚಂದ್ರ ಬಾಬುರಾವ ಶಿರೋಳ, ಮನೆ | ಹಿಂದುಳಿದ 
28 | 28 | ನಂ .119 / ಇ ಬುಡಸಿ ಮನೆ ನಂ .99 / , ಕನಬರಕರ ಸಾ ಮಿಲ್ ಖುಲ್ಲಾ ಜಾಗೆ ಪ್ಲಾಟ ನಂ .2 | ವರ್ಗ ( ಎ) 

ದಕ್ಷಿಣ ಚರನ್ನವರ ಕಟ್ಟಡ ಪ್ಲಾಟ ನಂ.8 ಕಲಗತೆ ಕಟ್ಟಡ ಪ್ಲಾಟ ನಂ . 45 ವಸಂತ್ ಭೋಸಲೆ, ಮನೆ ಮಹಿಳೆ 

ನಂ .66, ಕಾರೇಕರ ಕಟ್ಟಡ, ಪ್ಲಾಟ ನಂ .20/ ಎ ಪಿ. ಡಿ. ಚಂದ್ರಗಿರಿ ಮನೆ ಪ್ಲಾಟ ನಂ .3 ಜೆ.ಎಸ್ 
ಚೌಗುಲೆ ಕಟ್ಟಡ ಪ್ಲಾಟ ನಂ .9 ಮತ್ತು 5 ಪಾವುಸಕರ ಕಟ್ಟಡ ಮನೆ ನಂ .266/ ಎ ಪಾಟೀಲ 
ಕಟ್ಟಡದವರೆಗೆ. 
ಕೃಷಿ ಭವನ ದಿಂದ ಪ್ರಾರಂಭವಾಗಿ ಎ.ಕೆ. ಜಾಂಗಲೆ ಮನೆ ನಂ .140, ಎನ್.ಕೆ.ಕಡೋಲ್ಕರ ಕಟ್ಟಡ | 

ಮನೆ ನಂ . 350 ಪಿ . ಜಿ . ಪಾಟೀಲ ಆನಂದವಾಡಿ, ಬಿ . ಪಿ . ಮಾರ್ಗವಾಗಿ ಮನೆ ನಂ . 335 /2 , 
ಪಶ್ಚಿಮ ಪಿ .ಎಸ್. ಸಾವಂತ ಕಂಕನವಾಡಿ ಕಾಲೇಜ ಕಂಪೌಡ ಮುಸ್ಲಿಮ್ ಹಗೂ ಕ್ರಿಶ್ಚಿಯನ ರುದ್ರ ಭೂಮಿ 

ಸುಖಸಾಗರ ಅಪಾರ್ಟಮೆಂಟ ಸಿಸಿಬಿ ನಂ .36, ಕಿಶೋರ ಗರಗಟ್ಟಿ ಕಟ್ಟಡ ಮನೆ ನಂ .266 / ಎ 
ಪ್ರಕಾಶ ಪಾಟೀಲ ಕಟ್ಟಡ ವರೆಗೆ. 
ರೇಲ್ವೆ ಮೇಲು ಸೇತುವೆಯಿಂದ ವಾಯಾ ಅಗ್ನಿಶಾಮಕದಳ ಮುಂದೆ ಬಸವೇಶ್ವರ ಸರ್ಕಲ, 
ಕಾರ್ಪೋರೇಶನ ಕಾಂಪ್ಲೆಕ್ಷ ಮನೆ ನಂ . 387 ಶಿವರಾಮ ಘೋಲ ಮನೆ. 
ಮನೆ ನಂ .387 ಶಿವರಾಮ ಘೋಲ ಮನೆ ನಂ .378 ಪಂಚ ಕೆರ ಆಫ ಎಸ್.ಎಸ್ . ಪಾಟೀಲ 
ಕಟ್ಟಡದಿಂದ ಪ್ರಾರಂಭಗೊಂಡು ಮನೆ ನಂ .374 ಮಾಶೇಕರ , ಮನೆ ನಂ .372 ಇನಾಂದಾರ ಕಟ್ಟಡ 

ಮನೆ ನಂ .366 ವಿ . ಡಿ.ಮೋರೆ ಶ್ರೀ .ಸ್ಥಲ ಮಹಾದೇವ ದೇವಸ್ಥಾನದ ಪಶ್ಚಿಮ ಭಾಗದ ಮನೆಗಳು 
ಪೂರ್ವ 

ಪ್ಲಾಟ ನಂ .165 ಸುರೇಶ ವೈರ್ನೆಕರ ಕಟ್ಟಡ ಪ್ಲಾಟ ನಂ .170 ಎಸ್ ಎಸ್ ಮುದೂರ ಕಟ್ಟಡ ಪ್ಲಾಟ | ಸಾಮಾನ್ಯ 
ನಂ . 276 ಗೊಟಾಕಡಿ ಕಟ್ಟಡ ಮಾಯೆಕರ ಕಟ್ಟಡ ಪ್ಲಾಟ ನಂ .270 ವಿ ಡಿ ಕಲ್ಯಾಣಶೆಟ್ಟಿ ಭಾಗದ ಮಹಿಳೆ 
ಮನೆಗಳ ಪ್ಲಾಟ ನಂ . 6 ಸರ್ವೆ ನಂ . 77 / ಬಿ ಪಾಟೀಲ ಕಟ್ಟಡ ಟಿ . ವಿ . ರಸ್ತೆ ಮೂಲೆಯವರೆಗೆ. 

ಪಾಟೀಲ ಕಟ್ಟಡ ದಿಂದ ಪ್ರಾರಂಭಗೊಂಡು ಪಶ್ಚಿಮ ಭಾಗದ ಕಂಪೌಡ ಸ್ವಾತಂತ್ರ | 
ದಕ್ಷಿಣ ಭವನಯಿಂದ ಆರ್. ಪಿ. ಡಿ ಕ್ರಾಸ ಲಕ್ಷ್ಮೀ ಟಾವರ ವಾಯಾ ದೇಶಮುಖ ರಸ್ತೆ 1 ನೇ ರೇಲ್ವೆ 

ಗೇಟ ಉತ್ತರ ಭಾಗದ ಮನೆಗಳು. 
ಪಶ್ಚಿಮ ( ರೇಲ್ವೆ ಗೇಟ ನಂ .1 ದಿಂದ ರೇಲ್ವೆ ಲೈನಗುಂಟ ರೇಲ್ವೆ ಮೇಲಸೇತುವೆ ವರೆಗೆ 

ರಾಮಸ್ವಾಮಿ ರಸ್ತೆಯ ಮೂಲೆ ನಿವೇಶನ ಸರ್ವೆ ನಂ .163 ಎಂ ಎಂ ಮಾಡಿವಾಲೆ ಕಟ್ಟಡದಿಂದ 
ಉತ್ತರ ಪ್ರಾರಂಭಗೊಂಡ ಕಾಗಲ ದವಾಖಾನೆ ಸರ್ವೆ ನಂ .155 ಅಜಿಂಕ್ಯಾತಾರಾ ಅಪಾರ್ಟಮೆಂಟ ಸರ್ವೆ 

ನಂ .155 ಡಾ|| ಶ್ರೀನಿವಾಸ ಕಟ್ಟಡ, ಎಕ್ಸ ಸರ್ವಿಸಮೇನ ಕಾಲನಿ ಲಕ್ಷ್ಮಿಟೆಕ ಪಂಪಹೌಸ ವರೆಗೆ. 

ಕಾಂಗ್ರೆಸ್ ರಸ್ತೆಯ ಪಶ್ಚಿಮ ಭಾಗದ ಮನೆಗಳು ಆರ್ ಎಸ್ ನಂ .163 ಎಂ ಎಂ ಮಡಿವಾಲೆ | 
ಪೂರ್ವ 

ಕಟ್ಟಡದಿಂದ ಆರ್ ಎಸ್ ನಂ .433 ಸೇಶಪಾಡೆ ಕಟ್ಟಡವರೆಗೆ. 
ಕಾಂಗ್ರೆಸ್ ರಸ್ತೆಯ ಆರ್ ಎಸ್ ನಂ .189 ವಾಯ ಜಿ ಚೌಗಲೆ ಮನೆಯಿಂದ ಪ್ರಾರಂಭವಾಗಿ ಸಿಟಿಎಸ್ 

ನಂ .6044 ಸಯಾದ್ರಿ ಅರ್ಪಾಟಮೇಂಟ ಆರ್ ಎಸ್ ನಂ . 190 ಪಿಎಸ್ ಸುಬೇದಾರ ಮನೆ ಆರ್ ಎಸ್ 
| 30 | 30 | 

ನಂ .190 / /2, ಡಿ ಆರ್ ಪಾಲೆಕರ ಸಿಟಿಎಸ್ ನಂ .9055 , ಆರ್ ಎಸ್ ನಂ .145 / ಎ , ಬಿಮಲ ಬಿ | ಹಿಂದುಳಿದ 

ಪಾಟೀಲ ಆರ್ ಎಸ್ ನಂ . 145 / ಎ ಎ ಜಿ ಪಾಟೀಲ ಆರ್ ಎಸ್ ನಂ .145 / ಎ ಎಂ . ಬಿ ಮೋರೆ ಆರ್ ವರ್ಗ ( ಎ ) 
ದಕ್ಷಿಣ 

ಎಸ್ ನಂ . 133134 ನ್ನು ಶಿವಾಜಿ ಕಾಲನಿ ಪಾಪಾಮಾಳಾದ ಪಶ್ಚಿಮ ಭಾಗ ಆರ್ ಎಸ್ ನಂ .115 ಆರ್ 
ವಿ ಶಿಂದೆ ಲಕ್ಷ್ಮೀಬಾಯಿ ಚೌಗುಲೆ ಮಂಡೋಳಿ ರಸ್ತೆ ಸರ್ವೆ ನಂ .115 ಆರ್ ಎಸ್ ನಂ .115 /2 ಆರ್ ಕೆ 
ಗೊಡಸೆ ಮಾಲವನಕರ ಮನೆ ಡಾ|| ಶಶಿಕಾಂತ ತಾವರೆ 614 ಮಂಡೋಳಿ ರಸ್ತೆವ 2 ಬದಿ ಹಾಗೂ 
ವಾಟವೆ ಕಾಲನಿವರೆಗೆ . 

ಗಣೇಶಪೂರ ಮಾರ್ಗದ ಲಕ್ಸಿಟೆಕಡಿ ದಿಂದ ಪ್ರಾರಂಭವಾಗಿ ದೇಸಾಯಿ ನಾಕ್ಷರಿ ಹಿಲ 
ಪಶ್ಚಿಮ ತೋಟದ ಮನೆಯಿಂದಸರ್ವೆನಂ.141 ಗಿಂಡೆ ಲೆಔಟ ಕೃಷಿ ಭೂಮಿ ಹಾಗೂ ಮಹಾನಗರ 

ಸಭೆಯ ಹದ್ದಿನ ವರೆಗೆ , 

ಬೂಕ್ಷಾಯಿಟ್ ರಸ್ತೆಯಿಂದ ಪ್ರಾರಂಬವಾಗಿ ಸೈಯಾದ್ರಿ ನಗರ ಕೊನೆಯ ರಸ್ತೆ ಮುಖಾಂತರ 
ಉತ್ತರ 
ಹನುಮಾನ ನಗರ ನಾಲಾದ ವರೆಗೆ, 

ಹಿಂದುಳಿದ 
31 ] 31 

ಹನುಮಾನ ನಗರ ನಾಲಾದಿಂದ ಪ್ರಾರಂಭವಾಗಿ ಅದರ ಗುಂಟ್ ಬುಕ್ಸಾಯಿಟ ರಸ್ತೆವರೆಗೆ, ವರ್ಗ ( ಎ) 
ಪೂರ್ವ | ಬೂಕ್ಷಾಯಿಟ ರಸ್ತೆ ಗುಂಟ್ ಸೈಯಾದ್ರಿ ನಗರ ಮುಖ್ಯ ರಸ್ತೆ ವರೆಗ ಸೈಯಾದ್ರಿ ನಗರ ಮುಖ್ಯ | ಮಹಿಳೆ 

ರಸ್ತೆ ಗುಂಟ್ ಜೈದೇವರಾವ ಕುಲಕರ್ಣಿ ರಸ್ತೆಯ ಕತ್ತರಿ ವರೆಗೆ. 


13 


ಜೈದೇವರಾವ ಕುಲಕರ್ಣಿ ರಸ್ತೆ ಸೈಯಾದ್ರಿ ನಗರ ಮುಖ್ಯ ರಸ್ತೆ ಕತ್ತರಿಯಿಂದ ಜೈದೇವ ರಾವ 
ದಕ್ಷಿಣ ಕುಲಕರ್ಣಿ ರಸ್ತೆ ಮುಖಾಂತರ ಗಣೇಶಪೂರ ಮುಖ್ಯ ರಸ್ತೆವರೆಗೆ ಗಣೇಶರ ಮುಖ್ಯ ರಸ್ತೆ 

ಗುಂಟ್ ಗಣೇಶಪೂರ ಸರ್ಕಲ ವರೆಗೆ 

ಗಣೇಶಪೂರ ಸರ್ಕಲದಿಂದ ಗಣೇಶಪೂರ ಮುಖ್ಯ ರಸ್ತೆ ಮುಖಾಂತರ ಕಾಪೋರೇಶನ ಹದ್ದು 
ಪಶ್ಚಿಮ ಗುಂಟ ಸೈಯಾದ್ರಿ ನಗರ ಹೊರ ರಸ್ತೆ ಸೈಯಾದ್ರಿ ನಗರ ಹೊ ರಸ್ತೆ ಗುಂಟ ಬೂಕ್ಸಾಯಿಟ್ ರಸ್ತೆ 

ವರೆಗೆ. 

ಹನುಮಾನ ನಗರ ನಾಲಾದಿಂದ ಪ್ರಾರಂಬಿಸಿ ಕಾಪೊರೆಶನ ಹದ್ದುಗುಂಟ್ ಸದಾಶಿವ ನಗರ 
ಉತ್ತರ 

ನಾಲಾದ ಹತ್ತಿರದ ವರೆಗೆ 

| ಸದಾಶಿವ ನಗರ ನಾಲಾದ ಹತ್ತಿರದಿಂದ ಅಂಬೇಡಕರ್ ನಗರ ರಸ್ತೆ ಮುಖಾಂತರ ರೈಲ ನಗರ | 
ಪೂರ್ವ 

ಹನುಮಾನ ನಗರ ಕತ್ತರಿ ವರೆಗೆ. 
32 | 32 

ರೈಲ ನಗರ ಹನುಮಾನ ನಗರ ಕತ್ತರಿಯಿಂದ ಹನುಮಾನ ನಗರ ಮುಖ್ಯ ರಸ್ತೆ ಗುಂಟ್ ಪರಿಶಿಷ್ಟ 
ದಕ್ಷಿಣ ಹನುಮಾನ ನಗರ ಸರ್ಕಲ್ ವರೆಗೆ ಮುಂದೆ ಜೈದೇರಾವ ಕುಲಕರ್ಣಿ ರಸ್ತೆ ಮುಖಾಂತರ ಜಾತಿ 

ಸೈಯಾದ್ರಿ ನಗರ ಅಡ್ಡ ರಸ್ತೆ ಕತ್ತರಿ ವರೆಗೆ, 

ಸೈಯಾದ್ರಿ ನಗರ ಅಡ್ಡ ರಸ್ತೆ ಜೈದೇವರಾವ ಕುಲಕರ್ಣಿ ರಸ್ತೆ ಕತ್ತರಿಯಿಂದ ಸೈಯಾದ್ರಿ ನಗರ 
ಪಶ್ಚಿಮ ಮುಖ್ಯ ರಸ್ತೆ ಗುಂಟ ಬೂಕ್ಸಾಯಿಟ ರಸ್ತೆವರೆಗೆ, ಬೂಕ್ಸಾಯಿಟ ರಸ್ತೆ ಮುಖಾಂತರ ಹನುಮಾನ 

ನಗರ ನಾಲಾದ ಹದ್ದಿನ ಪ್ರಾರಂಭದ ವರೆಗೆ. 

ಹದ್ದು ರಾಮನಗರ ಯಶೋಧಾ ಗಿರಣಿಯಿಂದ ಪ್ರಾರಂಭಗೊಂಡು ಕಾಮೋರೆಶನ ಹದ್ದು ಗುಂಟ | 
ಉತ್ತರ | 

ಶಾಹುನಗರ ಮುಖ್ಯ ರಸ್ತೆ ಕ್ರಿಶ್ಚನ ಕಾಲನಿ ವರೆಗೆ. 

ಶಾಹುನಗರ ಮುಖ್ಯ ರಸ್ತೆ ಕ್ರಿಶ್ಚನ ಕಾಲನಿಯಿಂದ ಪ್ರಾರಂಭಗೊಂಡು ಶಾಹು ನಗರ ಮುಖ್ಯರಸ್ತೆ 

ಪೂರ್ವ | ಮುಖಾಂತರ ಜೋಶಿ ಕಾಲನಿ ಪಕ್ಕದ ರಸ್ತೆಯಿಂದ ಮಾರ್ಖಂಡೆಯ ರಸ್ತೆ ಬೂಕ್ಸಾಯಿಟ ರಸ್ತೆ ಸಾಮಾನ 
33 | 33 

ಚಿಂತಾಮನಿ ಹೈಸ್ಕೂಲ ವರೆಗೆ, 
ಬೂಕ್ಸಾಯಿಟ ರಸ್ತೆ ಚಿಂತಾಮನಿ ಹೈಸ್ಕೂಲದಿಂದ ಪ್ರಾರಂಭಗೊಂಡು ಬೂಕ್ಸಾಯಿಟ ರಸ್ತೆ | 

ಮಹಿಳೆ 
ದಕ್ಷಿಣ 

ಮುಖಾಂತರ ಸಿದ್ದೇಶ್ವರ ನಗರಕೊಡ ರಸ್ತೆ ವರೆಗೆ, 

ಬೂಕ್ಸಾಯಿಟ ರಸ್ತೆ ಸಿದ್ದೇಶ್ವರ ಕುಡ ರಸ್ತೆಯಿಂದ ಪ್ರಾರಂಭಗೊಂಡ ಸಂಗೊಳ್ಳಿ ರಾಯಣ್ಣ 
ಪಶ್ಚಿಮ 

ಸೊಸಾಯಿಟಿ ಮುಖಾಂತರ ರಾಮನಗರ ಯಶೋಧಾ ಗಿರಣಿ ವರೆಗೆ. 
ಶಾಹುನಗರ ಗಣ ಪತಿ ಗುಡಿಯಿಂದ ಪ್ರಾರಂಭಗೊಂಡು ಶಾಹುನಗರ ಮುಖ್ಯ ರಸ್ತೆ | 
ಮುಖಾಂತರ ವಂದನಾ ಕಾಲನಿಕತ್ತರಿ ವರೆಗೆ. 

ವಂದನಾ ಕಾಲನಿಯ ಕತ್ತರಿಯಿಂದ ಪ್ರಾರಂಬಗೊಂಡು ಅನ್ನಪೂರ್ಣಾವಾಡಿ ಕೊನೆಯ ರಸ್ತೆ | 
34 34 

ಪೂರ್ವ 

ಮುಖಾಂತರ ಅನ್ನಪೂರ್ಣಾವಾಡಿ ಕತ್ತರಿ ರಸ್ತೆ ವರೆಗೆ (ಸಮುದಾಯ ಭವನ). 

ಅನ್ನಪೂರ್ಣಾವಾಡಿ ಕತ್ತರಿಯಿಂದ ಪ್ರಾರಂಭಗೊಂಡು( ಸಮುದಾಯ ಭವನ) ಬೂಾಯಿಟ್ 
ದಕ್ಷಿಣ 

ರಸ್ತೆ ಮುಖಾಂತರ ಮಾರ್ಖಂಡೆಯ ಮುಖ್ಯ ರಸ್ತೆ ಕತ್ತರಿ ವರೆಗೆ, 
ಪಶ್ಚಿಮ ಮಾರ್ಖಂಡೆಯ ಮುಖ್ಯ ರಸ್ತೆ ಕತ್ತರಿಯಿಂದ ಪ್ರಾರಂಬಿಸಿ ಶಾಹುನಗರ ಗಣಪತಿಗು ವರೆಗೆ. 

ರಾಷ್ಟ್ರೀಯ ಹೆದ್ದಾರಿ ನಂ . 4 ರ ಹತ್ತಿರ ರಾಣಿ ಚೆನ್ನಮ್ಮಾ ಸೊಸಾಯಿಟಿಯಲ್ಲಿರುವ ಖಾತುನಬಿ 
| ಶೇಖ ಮನೆಯಿಂದ ಪ್ರಾರಂಭವಾಗಿ ಮಹಾನಗರ ಸಭೆಯ ಹದ್ದಿನ ಗುಂಟ ರಾಣಿ ಚೆನ್ನಮ್ಮಾ 
ಸೊಸಾಯಟಿಯ ನೀರಿನ ಟಾಕಿಯವರೆಗೆ. 
ರಾಣಿ ಚೆನ್ನಮ್ಮಾ ಸೊಸೈಟಿಯಲ್ಲಿರುವ ನೀರಿನ ಟಾಕಿಯಿಂದ ಪ್ರಾರಂಭವಾಗಿ ಡಿಫೆನ್ಸ್ 
ಹದ್ದಿಯಲ್ಲಿ ಸಾಗಿ ಹಾಲಿನ ಡೈರಿ ರಸ್ತೆಯಲ್ಲಿನ ಕೊನೆಯ ಬಸ್ ನಿಲ್ದಾಣದವರೆಗೆ. 
ಹಾಲಿನ ಡೈರಿ ರಸ್ತೆ ಹಾಗೂ ಆಟೋ ನಗರ ಡಬಲ್ ರಸ್ತೆಯ ಜಂಕ್ಷಣದಿಂದ ಪ್ರಾರಂಭವಾಗಿ | 
ಹಾಲಿನ ಡೈರಿಯ ಮಾರ್ಗವಾಗಿ ಸತ್ಯಮಾರ್ಗದ ಕ್ರಾಸ್‌ದವರೆಗೆ ಸಾಗಿ ಮುಂದೆ ಸತ್ಯ ಮಾರ್ಗದ | 

ಆ ಪರಿಶಿಷ್ಟ 
35 35 

ಮುಖಾಂತರ ಸೆಕ್ಟರ್ 9 ಹಾಗೂ 10 ರ ನಡುವಿನ ಹದ್ದಿಯಗುಂಟ ಅಕ್ಕನ ಮಾರ್ಗದವರೆಗೆ ಸಾಗಿ | ಜಾತಿ 
ಮುಂದೆ ಅಕ್ಕನಮಾರ್ಗದ ರಸ್ತೆಯ ಮಾರ್ಗದಲ್ಲಿ ಸಾಗಿ ಹಳೆಯ ಪೋಸ್ಟ ಆಫೀಸ್ ರಸ್ತೆಯ ಮಹಿಳೆ 
ಜಂಕ್ಷಣವರೆಗೆ ಸಾಗಿ ಅಲ್ಲಿಂದ ಮುಂದೆ ಲವ್ ಡೆಲ್ ಶಾಲೆಯಿಂಧ ನಾಗನೂರ ಸ್ವಾಮಿ ಐ. ಟಿ.ಐ . 
ಕಾಲೇಜ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 4 ರ ಸರ್ವಿಸ್ ರಸ್ತೆಯವರೆಗೆ (ಶ್ರೀನಗರದ ಗಾರ್ಡನ್ 
ಹಿಂಬಾಗದಲ್ಲಿ ) 

ಶ್ರೀ . ನಾಗನೂರ ಸ್ವಾಮಿ ಐ. ಟಿ. ಐ. ಕಾಲೇಜ ಹಿಂದುಗಡೆ , ಶ್ರೀನಗರ ಗಾರ್ಡನದಿಂದ | 
ಪಶ್ಚಿಮ ಪ್ರಾರಂಭವಾಗಿ ರಾಷ್ಟ್ರೀಯ ಹೆದ್ದಾರಿ ನಂ . 4 ರ ಸರ್ವಿಸ್ ರಸ್ತೆಯ ಮೇಲೆ ಸಾಗಿ ರಾಣಿ 

ಚೆನ್ನಮ್ಮಾ ಲೇಔಟ್‌ದಲ್ಲಿರುವ ಖಾತೂನಬಿ ಶೇಖ ಮನೆಯವರೆಗೆ, 
ನಾಗನೂರು ಶ್ರೀಗಳ ಐ. ಟಿ. ಐ. ಕಟ್ಟಡದಿಂದ ಪ್ರಾರಂಭವಾಗಿ ಕನಕದಾಸ ವೃತ್ತದವರೆಗೆ 

ಲಂಗರಖಾಂಡೆ ಆಸ್ತಿ ಹತ್ತಿರ ಇರುವ ನಾಲಾದವರೆಗೆ ಲಂಗರಖಾಂಡೆ ಮನೆಯಿಂದ 
[ 36 ] 36 | ಉತ್ತರ | ನಾಲಾಗುಂಟ ಪೂರ್ವಕ್ಕೆ ಮುಂದುವರೆದು ಶಿವತೀರ್ಥ ಕಾಲನಿ, ವೃಂದಾವನ ಕಾಲನಿ, ಭರತ ಸಾಮಾನ್ಯ 

ಕಾಲನಿ, ಕಳ್ಳಿಮನಿ ಲೇಔಟ ಮುಖಾಂತರ ಸಾಗಿ ರುಕ್ಕಿಣಿ ನಗರ ( ಘಸಾರಿ ಲೇಔಟ) ರೇಣುಕಾ 
ಹೌಸಿಂಗ್ ಸೊಸೈಟಿ ಮುಖಾಂತರ ಉರ್ದು ಶಾಲೆ ಕಣಬರ್ಗಿ ರಸ್ತೆಗೆ ಸೇರುವುದು . 


ಉತ್ತರ 


- ಸಾಮಾನ್ಯ 


ಪೂರ್ವ 


| ದಕ್ಷಿಣ 


14 


ಪಶ್ಚಿಮ 


ಪೂರ್ವ 

[ ಅಟೋ ನಗರ ಡಬಲ್ ರಸ್ತೆ ಹಾಲಿನ ಡೈರಿಯ ರಸ್ತೆಗುಂಟ ಅಟೋ ನಗರ ಡಬಲ್ ರಸ್ತೆಯ | 
ಕಡೆಗೆ ದಕ್ಷಿಣಕ್ಕೆ ಕಣಬರ್ಗಿ ರಸ್ತೆ ಕ್ರಾಸ್ , ಸುರಭಿ ಹೊಟೇಲ್‌ದವರೆಗೆ ಸಾಗುತ್ತದೆ. 
ಕಣಬರ್ಗಿ ರಸ್ತೆ ಸುರಭಿ ಹೊಟೇಲ್‌ದಿಂದ ಪ್ರಾರಂಭವಾಗಿ ಕಣಬರ್ಗಿ ರಸ್ತೆಗುಂಟ 

ಮುಂದುವರೆದು ಉರ್ದು ಶಾಲೆಯ ಎದುರಿಗಿನ ರಸ್ತೆ ಮುಖಾಂತರ ರುಕ್ಕಿಣಿ ನಗರದ 
ದಕ್ಷಿಣ ಮಹಾನಗರ ಪಾಲಿಕೆಯ ಆಸತ್ರೆಯ ಹಿಂದಿನಿಂದ ಸಾಗಿ ರೇಣುಕಾ ಹೌಸಿಂಗ್ ಸೊಸೈಟಿ, 

ರುಕ್ಕಿಣಿ ನಗರ ಕಳ್ಳಿಮನಿ ಲೇಔಟ ನಾಲಾ ಮುಖಾಂತರ ಲಂಗರಖಾಂಡೆ ಮನೆಯವರೆಗೆ 
ಸಾಗುತ್ತದೆ (ಕನಕದಾಸ ವೃತ್ತದ ಹತ್ತಿರ) 

( ಕನಕದಾಸ ವೃತ ನಾಲಾದಿಂದ ಪ್ರಾರಂಭವಾಗಿ ರಾ . ಹೆ. 4 ರ ಸರ್ವಿಸ್ ರಸೆ ಸಿದ್ಧಶೀಲಾ 
ಪಶ್ಚಿಮ ಅಪಾರ್ಟಮೆಂಟ ಮುಖಾಂತರ ಸಾಗಿ ನಾಗನೂರು ಶ್ರೀಗಳ ಕಟ್ಟಡದವರೆಗೆ ಸಾಗುತ್ತದೆ. 

( ಐ . ಟಿ. ಐ . ಕಾಲೇಜ) 
ಅಷ್ಟೇಕರ ಗೈಸ್ ವಕ್ಸ್ , ನಾಲಾದ ಮುಖಾಂತರ ಸಾಗಿ ಶಿವತೀರ್ಥ ಕಾಲನಿ, ವೃಂದಾವನ 
ಕಾಲನಿ ಮುಂದುವರೆದು ನಾಲಾಗುಂಟ ಪೂರ್ವಾಭಿಮುಖವಾಗಿ ರುಕ್ಕಿಣಿ ನಗರದಲ್ಲಿ ಇರುವ 

ಮಹಾನಗರ ಪಾಲಿಕೆಯ ಆಸತ್ರೆಯ ( ಐ. ಪಿ. ಪಿ) ಹಿಂಬದಿಯಿಂದ ಸಾಗಿ ಉರ್ದು ಶಾಲೆಗೆ 
ಉತ್ತರ 

ಎದುರುಗಡೆ ಇರುವ ರಸ್ತೆಗುಂಟ ಕಣಬರ್ಗಿ ರಸ್ತೆಗೆ ಸೇರುವುದು, ಕಣಬರ್ಗಿ ಡಬಲ್ ರಸ್ತೆಯ 
ಮುಖಾಂತರ ಕೆ. ಇ. ಬಿ. ಪಾವರ್ ಸ್ಟೇಷನ್ ಹತ್ತಿರ ಇರುವ ಕಣಬರ್ಗಿ ನಾಲಾದವರೆಗೆ 
ಸೇರುವುದು. 

ಸಾಮಾನ್ಯ 
[ 37 ] 37 

ರೇಲ್ವೆ ಹಳಿ ಗೇಟ ಹೊಸ ಗಾಂಧಿ ನಗರದಿಂದ ಮುಂದುವರೆದು ಜಮೀನುಗಳ ಮೂಲಕ | ಮಹಿಳೆ 
ಪೂರ್ವ 

ಸಾಗಿ ಕಣಭರ್ಗಿ ಕೆ. ಇ. ಬಿ. ಪಾವರ್ ಸ್ಟೇಶನ್ ಹತ್ತಿರ ನಾಲಾದವರೆಗೆ ಸಾಗುತ್ತದೆ. 

ಸರ್ವೇ ನಂ . 1068 ಕಳ್ಳಿಮನಿಯವರ ಬಾವಿ ಡಬಲ್ ರಸ್ತೆಯಿಂದ ಮುಂದುವರೆದು 
ದಕ್ಷಿಣ 

ಪೂರ್ವಾಭಿಮುಖವಾಗಿ ಸಾಗಿ ರೇಲ್ವೆ ಗೇಟವರೆಗೆ ಸಾಗುತ್ತದೆ. 
ರಾ . ಹೆ. 4 ರೊಂದಿಗೆ ಇರುವ ನಾಲಾ ( ಅಷ್ಟೇಕರ ಗ್ಲಾಸ್ ವರ್ಕ್ ) ಬೈಪಾಸ್ ರಸ್ತೆಗುಂಟ ಸಾಗಿ | 
ಹೊಸ ಗಾಂದಿ ನಗರ ಕಳ್ಳಿಮನಿಯವರ ಬಾವಿ ಡಬಲ್ ರಸ್ತೆಯವರೆಗೆ ಸಾಗುವುದು. 
ಸುಭಾಷ ಗಲ್ಲಿ 2 ನೇ ಕ್ರಾಸ್‌ದಿಂದ ಪ್ರಾರಂಭವಾಗಿ ಸುಭಾಷ ಗಲ್ಲಿಯಲ್ಲಿ ಸಾಗಿ ಸುಭಾಷ ಗಲ್ಲಿ 
ಮುಖ್ಯ ರಸ್ತೆಗೆ ಸೇರಿ ನಂತರ ಸುಭಾಷ ಗಲ್ಲಿ ಮುಖ್ಯ ರಸ್ತೆಯಲ್ಲಿ ಉತ್ತರಕ್ಕೆ ಸಾಗಿ ಸಾಂಬ್ರಾ ರಸ್ತೆ 
ಕತ್ರಿಗೆ ಸೇರುವುದು. ನಂತರ ಪೂರ್ವಕ್ಕೆ ತಿರುಗಿ ರಾ . ಹೆ. 4ನ್ನು ದಾಟಿ ಗಾಂಧಿ ನಗರದ ಮುಖ್ಯ 

ರಸೆಯಲ್ಲಿ ಸಾಗಿ ರೇಲ್ವೆ ಹಳಿಯನು ದಾಟಿ ಸರ್ವೇ ನಂ . 1093 ರ ಕೊನೆಯವರೆಗೆ 
ಉತ್ತರ | ಸೇರುವುದು ನಂತರ ದಕ್ಷಿಣಕ್ಕೆ ತಿರುಗಿ ಸರ್ವೇ ನಂ . 1093, 1094 , 1128 ರಲ್ಲಿ ಹಾದು 

ಸರ್ವೇ ನಂ . 1128 ರ ದಕ್ಷಿಣ ಪೂರ್ವಕ್ಕೆ ವಿ. ಬಿ. ಬಿ. ರಸ್ತೆಗೆ ಸೇರುವುದು . ನಂತರ ಪೂರ್ವಕ್ಕೆ 
ವಿ. ಬಿ.ಬಿ . ರಸ್ತೆಯಲ್ಲಿ ಸಾಗಿ ಸರ್ವೇ ನಂ . 1170 ರಲ್ಲಿರುವ ಬಳ್ಳಾರಿ ನಾಲಾದವರೆಗೆ ಕೂಡಿ 

ನಂತರ ಉತ್ತರಕ್ಕೆ ನಾಲಾ ಮುಖಾಂತರ ಸರ್ವೇ ನಂ . 235 ರ ದಕ್ಷಿಣ ಪೂರ್ವದ ಮೂಲೆಗೆ | ಹಿಂದುಳಿದ 
38 | 38 ಹೊಂದಿಕೊಂಡು ಇರುವ ಮಹಾನಗರ ಸಭೆಯ ಹದ್ದಿಯವರೆಗೆ ಸೇರುವುದು. 

ವರ್ಗ ( ಎ) 
ಬಳ್ಳಾರಿ ನಾಲಾ ಕುಡಚಿ ರಸ್ತೆಯಿಂದ ಸರಹದ್ದಿಯ ಸರ್ವೇ ನಂ . 235 ದಕ್ಷಿಣ ಪೂರ್ವದ 
ಪೂರ್ವ ಮೂಲೆಯಿಂದ ಪ್ರಾರಂಭವಾಗಿ ಮಾರುತಿ ನಗರ ಸರ್ವೇ ನಂ . 7971, 799, 825, 1126 

ಮುಖಾಂತರ ಸಾಗಿ ದಕ್ಷಿಣ ಪೂರ್ವದಲ್ಲಿನ ವಿ . ಬಿ. ಬಿ . ರಸ್ತೆಗೆ ಸೇರುವುದು. 

ರೇಲ್ವೆ ಹಳಿಯಿಂದ ಸಾಗಿ ಮಾರುತಿ ರಸ್ತೆಯ ಮುಖಾಂತರ ಮಾರುತಿ ದೇವಾಲಯ ( ಹಳೇ | 
ದಕ್ಷಿಣ 

ಸಾಂಬ್ರಾ ರಸ್ತೆ) ವರೆಗೆ ಹೋಗುತ್ತದೆ. 

ಹಳೆ ಗಾಂಧಿ ನಗರ ಸರ್ವೇ ನಂ . 60 ರಿಂದ ಪ್ರಾರಂಭವಾಗಿ ಉತ್ತರಕ್ಕೆ ಸಾಗಿ ಡಿಫೆನ್ಸ್ | 
ಪಶ್ಚಿಮ 

ಹದ್ದಿಗುಂಟ ಸುಭಾಷ ಗಲ್ಲಿ 2ನೇ ಕ್ರಾಸ್‌ದವರೆಗೆ ಸೇರುವುದು . 
ಗಂಥಡೆ ಸಮಿಲ ಯಲ್ಲುರ ರಸ್ತೆ ಭಾರತ ನಗರ 2ನೇ ಕ್ರಾಸಿನ ದಕ್ಷಿಣ ಭಾಗದ ಮನೆಗಳಿಂದ 

ಪ್ರಾರಂಭಗೊಂಡು ಮನೆ ನಂ . 477 /5 ಹನಮಂತ ನಾರಾಯಣ ಬಿರ್ಜೆ ಕಟ್ಟಡ ಮನೆ ನಂ . 
ಉತ್ತರ | 625, ಡೋಂಗ್ರೆ ಮೆನ ನಂ . 192 ಧಾಮನೇಕರ ಕಟ್ಟಡ 201 ದೋಲೆಕರ ಕಟ್ಟಡ ಮನೆ ನಂ . 

203/3 ಕೃಷ್ಣಾ ಧವಳೆ ಧಾಮನೆ ರಸ್ತೆಯ ಅಡ್ಡ ರಸ್ತೆ ನಾಲಾದ ದಕ್ಷಿಣ ಭಾಗ ಮನೆ ನಂ . 308 
ನಿರ್ಮಲ ಹನ್ನಿಕೇರಿ ಕುಲಕರ್ಣಿ ಗಲ್ಲಿ ರಸ್ತೆಯ ಮೂಲೆ ಮನೆಯವರೆಗೆ , 

ಮೆನೆ ನಂ . 308 ಹನ್ನಿಕೇರಿ ಮನೆಯಿಂದ ಪ್ರಾರಂಭಗೊಂಡಕುಲಕರ್ಣಿ ಗಲ್ಲಿ ನಾಲಾ ಕಾರ್ನರ 
39 | 39 | ಮನೆ ನಂ . 307 / ಎ , ಮಲ್ಲಪ್ಪಾ ಸಾಲಗುಡೆ ಗಣೇಶ ಪೇಠಯ ಉತ್ತರ ಭಾಗದ ಮನೆಗಳ | ಸಾಮಾನ್ಯ 

ಮತ್ತು ಸರ್ವೆ ನಂ . 14 ಅನಂತ ಪಾಟೀಲ ಮನೆಯವರೆಗೆ ಸಿಸಿಬಿ ನಂ . 289 ಸಿ . ಎಂ . 

ಜಾಧವ ಸಿಸಿಬಿ ನಂ . 403 ತಾರಿಹಾಳಕರ ಸರ್ವೆ ನಂ . 42 ಆರ್. ಜಿ . ಮಿಸ್ತಿನ, ಸರ್ವೆ ನಂ . 
ಪೂರ್ವ 

42 ರೇಣುಕಾ ರೆಡೆಕರ ಸರ್ವೆ ನಂ . 43/2 ನಾಗರಾಜ ಎಸ್. ಹಟ್ಟಿ, ಸರ್ವೆ ನಂ . 37 
ಜಿ.ಎನ್. ಮುಷ್ಟಿಗೇರಿ, ಗಂಗುಬಾಯಿ ದವಳಿ ಮನೆಯ ಲಕ್ಷ್ಮೀ ನಗರ ಅನಧಿಕೃತ ಕಟ್ಟಡಗಳ 
ಭಾಗದಿಂದ ದೇವಾಂಗಮಠ ಮನೆಯವರೆಗೆ, 


15 


40 | 40 


ಮನೆ ನಂ . 469 ಹುವಪ್ಪಾ ಧಾಮನೇಕರ ಕಟ್ಟಡದಿಂದ ಪ್ರಾರಂಭಗೊಂಡ ಮನೆ ನಂ . 
395 /ಎಬಿ, ಅಂಬಾಬಾಯಿ ದೇವಸ್ಥಾನ ಮನೆ ನಂ . 573 ಮನೋಜ ಚಿಲ್ಲಾಳ ಮನೆ ನಂ . 
573/ 4 , ಸುತ ಬಂಡಾರಿ ಮನೆ ನಂ . 424 ನಿಲಜಕರ ಮನೆ ನಂ . 638 ಮರಾಠಿ ಶಾಲೆ 
( ಪಬ್ಲಿಕ್ ತಲೀಮ ಖಾನಾ) ಮನೆ ನಂ . 652 / ಎ , ಬಿ .ವಾಯ್, ಬಿರ್ಜೆ ಮನೆ ನಂ . 731 

ಸಂಜಯ ನಾರಾಯಣಕರ ಧಾಮನೆ ರಸ್ತೆಯ ಪೂರ್ವ ಭಾಗದ ಮನೆಗಳ ಪರಡಿ ನಂ . 4 
ದಕ್ಷಿಣ 

ಸಿಬಿ ಹೊಂಡಿ, ಮೊಡಕಾ ಗ್ಯಾರೇಜ ಸರ್ವೆ ನಂ . 14 ವಿಳಾಸ ಬಿರ್ಜೆ, ಭುಗಡನ್ನವರ ಮನೆ 
ನಂ . 40/ ಎ ಹನಮಂತ ದವಳೆ, ಹನಮಂತ ಮಂದಿರ ಮನೆ ನಂ . 60 / ಬಿ ರುದ್ರಪ್ಪ ಟಿ ದವಳೆ 
ಕಾಶಿನಾಥ ತಾಳ್ಳುರಕರ ಕಟ್ಟಡ ಕಲ್ಯಾಣ ನಗರದ ಪೂರ್ವ ಭಾಗದ ಮನೆಗಳ ದೇವೆಂದ್ರ 
ಭಂಡಾರಿ ಮನೆ ನಂ . 103 ಕಾಸಪ್ಪ ಎಂ . ಕಡಕೋಲ ಸರ್ವೆ ನಂ . 26 ಭಾಸ್ಕರ ಶೆಟ್ಟಿ ಸರ್ವೆ 
ನಂ . 26 ರಮನ್ನ ದವಳೆ ದೇವಾಂಗಮಠ ಕಟ್ಟಡ 

ಗಂಥಡೆ ಸಮಿಲ ಯಲ್ಲುರ ರಸ್ತೆಯಿಂದ ಪ್ರಾರಂಭಗೊಂಡ ಮನೆ ನಂ . 263 ಆರ್.ಎನ್. ಮಲ್ಲ 
ಪಶ್ಚಿಮ ಕಟ್ಟಡ ಮನೆ ನಂ . 469 ಉದಪ್ಪ ಧಾಮನೇಕರ ಕಟ್ಟಡ ತೆಗ್ಗಿನ ಗಲ್ಲಿ ಯಲ್ಲುರ ರಸ್ತೆ 

ಮೊಲೆಯವರೆಗೆ . 

ಪೂರ್ವಕ್ಕೆ ಮನೆ ನಂಬರ 742 ಲಕ್ಷ್ಮಿ ಬಾಯಿ ಅಳಕುಂಟೆ ವಡ್ಡರ ಛಾವಣಿ ತೆಗ್ಗಿನ ಗಲ್ಲಿ 
ಉತ್ತರ ಪ್ರಾರಂಬವಾಗಿ ನರಸಿಂಗ್ ಢವಳಿ ಮನೆ ನಂಬರ 592 ಅಶೋಕ ಮಟಣ ಅಂಗಡಿ ಪಶ್ಚಿಮಕ್ಕೆ 

ಯಳ್ಳಾರಿ ಎನ್ ಎಕಬೋಟೆ ಮನೆ ನಂಬರ 622 ರವರೆಗೆ 

ದಕ್ಷಿಣ ಮನೆ ನಂಬರ 53 ಗಡಾದ ಮನೆಯಿಂದ ಪ್ರಾರಂಬವಾಗಿ ಶಂಕರ ಜಿ ಲೋಖರಿ ಪ್ಲಾಟ 
ಪೂರ್ವ ನಂಬರ 42/ ಬಿ ಕೇದಾರ ಸೊಂಟಕ್ಕೆ ಸಂಗಮ್ಮನ್ನವರ ಕಲಶ್ವರ ರಸ್ತೆ ದೇವಾಂಗ ಮಠ 
ಮನೆವರೆಗೆ ಕಲ್ಯಾಣ ನಗರ ವಡಗಾಂವದವರೆಗೆ, 

ಹಿಂದುಳಿದ 
ಪೂರ್ವಕ್ಕೆ ಧಳವಿ ಮನೆಯಿಂದ ಪ್ರಾರಂಬವಾಗಿ ಎಮ್ ಕೆ ಪಾಟಿಲ 13 / ಬಿ ಹರಣಿ ಸರ್ವೆ | ವರ್ಗ ( ಎ ) 

ನಂಬರ 29 ದೇವಾಂಗಮಠ ಗಣಪತಿ ಮಂದಿರ ಹತ್ತಿರ ನಾರಾಯಣ ಖನ್ನೂಕರ ಮನೆ | ಮಹಿಳೆ 
ದಕ್ಷಿಣ 

31ಬಿ ಗೀತಾ ದೇವಾಂಗಮಠ ಪಶ್ಚಿಮಕ್ಕೆ ಪ್ರಭಾಕರ ತರಳೆಕರ ಸಿಟಿಎಸ್ 1478/2 ಪ್ಲಾಟ 
ನಂಬರ 4 ರವರೆಗೆ 

ಪಶ್ಚಿಮಕ್ಕೆ ತರಳೆಕರ ಮನೆ 472 ಮನೆ ನಂಬರ 622 ಯಳ್ಳಾರಿ ಎನ್ ಎಕಬೋಟೆಯಿಂದ 
ಪಶ್ಚಿಮ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಲಕ್ಷ್ಮಿ ಬಾಯಿ ಅಳಕುಂಟೆ ಮನೆ ನಂಬರ 742 ವಡ್ಡರ ಛಾವಣಿ 

ತೆಗ್ಗಿನ ಗಲ್ಲಿಯವರೆಗೆ 
ಪೂರ್ವಕ್ಕೆ ಬಿ ಎಸ್ ಎನ್ ಎಲ್ ಆಫಿಸ್‌ದಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಹನುಮಾನ ನಗರ 
ಡಿಸೋಜಾ ಮನೆವರೆಗೆ 

ಉತ್ತರಕ್ಕೆ ಬಿ ಎಸ್ ಎನ್ ಎಲ್ ಕಚೇರಿಯಿಂದ ಪ್ರಾರಂಬವಾಗಿ ಗಣಪತಿ ವಿಸರ್ಜನೆ | 
ಪೂರ್ವ 

ಹೊಂಡದಿಂದ ದಕ್ಷಿಣಕ್ಕೆ ಮನೆ ನಂಬರ 432 ರಾವ್ ಮನೆಯವರೆಗೆ 
ಪೂರ್ವಕ್ಕೆ ಮನೆ ನಂಬರ 432 ರಾವ ಮನೆಯಿಂದ ಪ್ರಾರಂಬವಾಗಿ ಶಾಹಪೂರಕರ | 

* ಸಾಮಾನ್ಯ 
ದಕ್ಷಿಣ 

ಮನೆಯಿಂದ ಪಶ್ಚಿಮಕ್ಕೆ ಡಾ . ಪ್ರಕಾಶ ಸರೋದೆ ಮನೆಯವರೆಗೆ, 
ಪಶ್ಚಿಮ 

ಉತ್ತರಕ್ಕೆ ಆದರ್ಶ ನಗರ 5ನೇ ಕ್ರಾಸ್ ಕಾಕತ್ಕರ ಮನೆಯಿಂದ ಪ್ರಾರಂಬವಾಗಿ ದಕ್ಷಿಣಕ್ಕೆ | 
ನೇಸರಕರ ಮನೆವರೆಗೆ 
ಪೂರ್ವಕ್ಕೆ ಗಿರಿನಾರ ಹಿಲ್ ಅಪಾರ್ಟಮೆಂಟದಿಂದ ಪ್ರಾರಂಬರವಾಗಿ ಪಶ್ಚಿಮಕ್ಕೆ ಮಾಶ್ರೀ | 
| ಕಿರಾಣಿ ಅಂಗಡಿ ಖಾನಾಪೂರ ಮುಖ್ಯ ರಸ್ತೆವರೆಗೆ 

ದಕ್ಷಿಣಕ್ಕೆ ಅನಗೋಳ ವಡಗಾಂವ ರಸ್ತೆ ಆರ್ ಎಚ್ ಕುಲಕರ್ಣಿ ಪ್ಲಾಟ ನಂಬರ 04 | 
ಪೂರ್ವ ( ನಂದಾದೀಪ) ದಿಂದ ಪ್ರಾರಬವಾಗಿ ಉತ್ತರಕ್ಕೆ ಗಿರಿನಾರ ಹಿಲ್ ಅಪಾರ್ಟಮೆಂಟವರೆಗೆ 

ಸಾಮಾನ್ಯ 
ಪೂರ್ವಕ್ಕೆ ಆರ್ ಎಚ್ ಕುಲಕರರ್ಣಿ ( ನಂದಾದೀಪ ) ದಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಆ 
ದಕ್ಷಿಣ 

ಮಹಿಳೆ 
ಪ್ಲಾಟ ನಂಬರ 741/ 6 ಹೀರೆಮಠ ವಕಿಲ ಮನೆವರೆಗೆ ( ಗಜಾನನ ಮಂದಿರ ) 

ದಕ್ಷಿಣ ಗ್ಯ ನಗರ 2 ನೇ ಕ್ರಾಸ್ ನಂಬರ 741 / 6 ಹಿರೇಮಠ ವಕಿಲ ಮನೆಯಿಂದ 
ಪಶ್ಚಿಮ ಪ್ರಾರಂಬವಾಗಿ ಉತ್ತರಕ್ಕೆ ಮನೆ ನಂಬರ 198 ಮಾಳೂಶ್ರೀ ಕಿರಾಣಿ ಖಾನಾಪೂರ ಮುಖ್ಯ 

ರಸ್ತೆವರೆಗೆ 
ಪೂರ್ವಕ್ಕೆ ಆಶ್ರಯ ಎಂಫಾಯರ್‌ ಬಿಲ್ಲಿಂಗದಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ 1ನೇ ರೆಲ್ವೇ | 
ಗೇಟ ಖುಲ್ಲಾ ಜಾಗೆ ( ಧಳವಿ ಬಿಲ್ಲಿಂಗ ) ವರೆಗೆ 

ದಕ್ಷಿಣಕ್ಕೆ ಭಾಗ್ಯ ನಗರ 2ನೇ ಕ್ರಾಸ್ ಎ ಕೆ ನಾಯಿಕ ಮನೆ ನಂಬರ 745 / ಎ ಗಣೇಶ ಮಂದಿರ | 
ಪೂರ್ವ 

ಹತ್ತರ ಪ್ರಾರಂಬವಾಗಿ ಉತ್ತರಕ್ಕೆ ಕಾವಲೇ ಬಿಲ್ಲಿಂಗ ಖಾನಾಪೂರ ಮುಖ್ಯ ರಸ್ತೆ ಯವರೆಗೆ, 
ಪೂರ್ವಕ್ಕೆ ಎ ಕೆ ನಾಯಿಕ ಮನೆ ನಂಬರ 745 /ಎ ಪ್ರಾರಂಬವಾಗಿ ಸರ್ವೆ ನಂಬರ 175/ ಎ | 

- ಸಾಮಾನ್ಯ 
ದಕ್ಷಿಣ 

ಶೇಖ ಮನೆ ಎದುರಿಗಿನವರೆಗೆ, 

| ದಕ್ಷಿಣಕ್ಕೆ ಸರ್ವೆ ನಂಬರ 175 / ಎ ಶೇಖ ಮನೆ ಎದುರುಗಡೆಯಿಂದ ಪ್ರಾರಂಬವಾಗಿ ಉತ್ತರಕ್ಕೆ 
| 1ನೇ ರೆಲ್ವೆ ಗೇಟ ಖಲ್ಲಾ ಜಾಗೆ ( ದಳವಿ ಬಿಲ್ಲಿಂಗ ) ವರೆಗೆ. 


ಉತ್ತರ 


[ 41 


41 


ಉತ್ತರ 


42 


42 


ಉತ್ತರ 


43 | 43 


_16 


ಆರ್‌.ಎಸ್‌ ನಂ . 838 ರಾಜ ಪೂರೋಹಿತ ಕಟ್ಟಡದಿಂದ ಪ್ರಾರಂಭಗೊಂಡು 
ಆರ್.ಎಸ್. ನಂ .820 ಕುಲಕರ್ಣಿ ಮನೆ ಆರ್ ಎಸ್. ನಂ .190 /21 ವಾಗಿಲೆ ಮನೆ ಆರ್ ಎಸ್ 

ನಂ .190 ಒಟಿ ಮನೆ ರಾಘವೇಂದ್ರ ಕಟ್ಟಡ ಶಹಾಪೂರಕರ ಮನೆ ನಂ .213 ಸುರೇಶ 
ಉತ್ತರ || ಡೊಂಗರೇ ಪ್ಲಾಟ ನಂ . 224 ಡವಳಿ ಮನೆ, ಪ್ಲಾಟ ನಂ .103 ಪಿ . ವಿ. ಪಾಟನಕರ ಪ್ಲಾಟ 

ನಂ .229 ಆರ್ ವೈ .ಕದಮ ಮನೆ ನಾಲಾದ ಪೂರ್ವ ಮನೆ ಮನಿಯರ ಲೆಔಟದಿಂದ ಸರ್ವೆ 
ನಂ .115 / 8 ರಿಂದ ದುದು ಶಹಾಪೂರಕರ ಮನರಯವರೆಗೆ ಮುಂದೆ ಎಂಬಿ ಎಸ್‌ . ನಂ .38 

ಗೊಡ್ಡೆವಾಡಿ ಮರಾಠಾ ಗಂಡು ಮಕ್ಕಳ ಶಾಲೆ ವರೆಗೆ, 
44 44 

ಕದ್ದಿಯು ಕಾಂಗ್ರೇಸ ರಸ್ತೆ ಪಶ್ಚಿಮ ಭಾಗದ ಆರ್ ಎಸ್ ನಂ .434 ರಾಕ ಪುರೋಹಿತ | ಸಾಮಾನ್ಯ 
ಪೂರ್ವ ಕಟ್ಟಡದಿಂದ ಪ್ರಾರಂಭಗೊಂಡು ಆರ್ ಎಸ್ ನಂ .442/2ಎ , ಪೈ ಹೊಟೇಲ, ಹೆರವಾಡಕರ 

ಕಟ್ಟಡ ಪ್ಲಾಟ ನಂ .280 ಮೇ ಫ್ಲಾವರ ಕಟ್ಟಡ ಪ್ಲಾಟ ನಂ .221 ಮಾರುತಿ ಕಾಂಪ್ಲೆಕ್ಸದವರೆಗೆ, 

| ವ್ಯಾಕ್ಸಿನ ಡಿಪೋ ದಿಂದ ಪ್ರಾರಂಭಗೊಂಡು ಪ್ಲಾಟ್ ನಂ .221/2ಎ/ 3 ರಾಜಾರಾಮ ಭಿ , ಕಾಶಿದ 
ದಕ್ಷಿಣ 

ಕಟ್ಟಡ ಪ್ಲಾಟ ನಂ . 240 ಧಾರವಾಡಕರ ಮನೆ ವ್ಯಾಕ್ಸಿನ ಡಿಪೋ ಡಿಫೆನ್ಸ ಎರಿಯಾದವರೆಗೆ, 

ಗೊಡ್ಡೆವಾಡಿ ಮರಾಠಾ ಗಂಡು ಮಕ್ಕಳ ಶಾಲೆ ನಂ . 38 ರಿಂದ ಪ್ರಾರಂಭಗೊಂಡು ಸರ್ವೆ 
ಪಶ್ಚಿಮ ನಂ .115/ ಬಿ ನಾನಾ ಕುರಾಟೆ ಮನೆ ಆರ್ ಎಸ್ ನಂ . 115 /8 ವಿ. ಟಿ. ಹಲಗೇಕರ ಮನೆ 

ಮಂಡೋಳಿ ರಸ್ತೆ ಡಿಫೆನ್ಸ ಎರಿಯಾರವರೆಗೆ (ಪೂರ್ವ ಭಾಗ ) 

ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ 4 ರಲ್ಲಿ ಬರುವ ಸರ್ವೇ ನಂ . 219 ರ ಉತ್ತರಕ್ಕೆ ಇರುವ 
ಉತ್ತರ | ಹದ್ದಿಯಿಂದ ಪ್ರಾರಂಭವಾಗಿ ರಾಷ್ಟ್ರೀಯ ಹೆದ್ದಾರಿ ಮುತ್ಯಾನಹಟ್ಟಿ ರಸ್ತೆಯ ಬಲಬದಿಯಲ್ಲಿ 

ಹಾಯ್ದು ಸರ್ವೇ ನಂ . 163 ರಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ಸರ್ವೇ ನಂ . 163 ರಿಂದ ಪ್ರಾರಂಭವಾಗಿ ಸರ್ವೇ ನಂ . 199ರ ಪೂರ್ವ ಹಾಗೂ 
ಮುತ್ಯಾನಹಟ್ಟಿ ಗ್ರಮದ ಗೃವಠಾಣ ಗುಂಟ ಹಾಯ್ತು ಮುಂದೆ ಪಶ್ಚಿಮ ದಿಕ್ಕಿನಲ್ಲಿ ಬರುವ 
ಸರಹದ್ದುಗಳಾದ ಸರ್ವೇ ನಂ . 190, 189, 180, 92, 91 , 90, 124 , 122 , 121, 120, 88, 

87 , 86 , 84, 94 ಗುಂಟ ಹಾಯ್ದು ಸರ್ವೇ ನಂ . 59 ರ ಉತ್ತರ ದಿಕ್ಕಿನಿಂದ ಸರ್ವೇ ನಂ . 

ಪೂರ್ವ 641, 642 640 ರ ಮುಖಾಂತರ ಹಾಯ್ದು ಸರ್ವೇ ನಂ . 96 ರಲ್ಲಿ ಹಾಯ್ದು ಸದರಿ 
45 | 45 

ಸರ್ವೇ ನಂಬರಿನ ಮತ್ತು ನೈಋುತ್ಯ ದಿಕ್ಕಿನ ಮುಖಾಂತರ ಹಾಯುತ್ತದೆ. ನಂತರ ಅಲ್ಲಿಂದ 
| | 

ಕಂಗ್ರಾಳ ಬಿ .ಕೆ. ಗ್ರಾಮದ ಹದ್ದಿನ ಮುಖಾಂತರ ಸಾಗಿ ಸರ್ವೇ ನಂ . 350 ರ ಉತ್ತರ , ಪರಿಶಿಷ್ಟ 
ಪೂರ್ವ ಹದ್ದಿಗುಂಟ ಸಾಗಿ ಸವೇ ನಂ . 1350 ರ ದಕ್ಷಿಣ ಪೂರ್ವದ ಮೂಲೆಯವರೆಗೆ 

ಪಂಗಡ 
ಸೇರುತ್ತದೆ. 
ಸರ್ವೇ ನಂ . 1350 ದಕ್ಷಿಣ ಪೂರ್ವದ ಮೂಲೆಯಿಂದ ಪ್ರಾರಂಭವಾಗಿ ಕೆ.ಎಲ್. ಇ . | 

ಮಹಿಳೆ 
ಕಂಪೌಂಡದವರೆಗೆ ಸೇರುವುದು. ನಂತರ ಪಶ್ಚಿಮಕ್ಕೆ ಕೆ.ಎಲ್. ಇ . ಕಂಪಂಡ ವಾಲ್ 

ಮುಖಾಂತರ ಸಾಗಿ ಉತ್ತರಕ್ಕೆ ಸರ್ವೇ ನಂ . 1350 ರ ಹದ್ದಿಗುಂಟ ಹಾಗೂ ಬಸವ ಕಾಲನಿ 
ದಕ್ಷಿಣ 

ಹದ್ದಿನಗುಂಟ ಸಾಗಿ ಬಾಕ್ಸಿಟ್ ರಸ್ತೆಯಲ್ಲಿರುವ ಭರತೇಶ ಸ್ಫೋನ್ ಕೃಶಿಂಗ್ ವರೆಗೆ ಸೇರಿ 
ನಂತರ ದಕ್ಷಿಣಕ್ಕೆ ಬಾಟ್ ರಸ್ತೆಯ ಮುಖಾಂತರ ಸಮುದಾಯ ಭವನದ ಹತ್ತಿರವಿರುವ 
ಸರ್ವೇ ನಂ . 47 ಎ ರವರೆಗೆ ಸೇರುವುದು. 
ಬಾಟ್ ರಸ್ತೆಯಲ್ಲಿ ಸಮುದಾಯ ಭವನದಿಂದ ಪ್ರಾರಂಭವಾಗಿ ಸರ್ವೇ ನಂ . 57 , 58, 

ಸರ್ವೇ ನಂ . 60 ರ ದಕ್ಷಿಣ ಹಾಗೂ ಪಶ್ಚಿಮ ಹದ್ದಿಯಲ್ಲಿ ಸಾಗಿ ಮುಂದೆ ನಗರ ಸಭೆಯ 
ಪಶ್ಚಿಮ 

ಹದ್ದಿಗುಂಟ ಹೋಗಿ ರಾಷ್ಟ್ರೀಯ ಹೆದ್ದಾರಿ 4 ರಲ್ಲಿ ಉತ್ತರಕ್ಕೆ ಸಾಗಿ ಅಲ್ಲಿಂದ ಸರ್ವೇ ನಂ . 
219 ರ ಉತ್ತರ ದಿಕ್ಕಿನಲ್ಲಿ ಇರುವ ಹದ್ದಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. 

ಟಾಟಾ ಪವರ್ ಮುಖಾಂತರ ಸಾಗಿ ಕೆ. ಇ. ಬಿ. ಹಾಗೂ ಜವಾನ ವಸತಿ ಗೃಹಗಳವರೆಗೆ 
ಉತ್ತರ 

ಸಾಗುತ್ತದೆ. ( ಶ್ರೀ ಸಿದ್ದೇಶ್ವರ ದೇವಾಲಯ ಹತ್ತಿರ.) 

ವಂಟಮೂರಿ ಕಾಲನಿ, ಕಣಬರ್ಗಿ ರಸ್ತೆ ಮುಖಾಂತರ ಸಾಗಿ ರಾಮತೀರ್ಥ ನಗರದಲ್ಲಿಯ | 

ಪೂರ್ವ ಮುಖ್ಯ ನಾಲೆ ಮುಖಾಂತರ ಸಾಗಿ ಕಣಬರ್ಗಿ ಕೆರೆ ಹತ್ತಿರದಲ್ಲಿರುವ ಭೀಮರಾಯನ 
46 | 46 

ಗುಡಿಯವರಗೆ ಸಾಗುತ್ತದೆ. 
ಕಣಬರ್ಗಿ ರಸ್ತೆ ಸುರಭಿ ಹೊಟೇಲ ಎದುರಿನ ಡಬಲ್ ರಸ್ತೆ ಮಾರ್ಗದಿಂದ ವಂಟಮೂರಿ | 

ಸಾಮಾನ್ಯ 
ದಕ್ಷಿಣ 

ಕಾಲನಿ , ಜೋಪಡ ಪಟ್ಟಿ ಹೊಂದಿಗೆ ಇರುವ ಡಿಫೆನ್ಸ್ ಹದ್ದಿಯವರೆಗೆ ಸಾಗುತ್ತದೆ. 
ಡಿಪೇನ್ ಹದ್ದಿಯಿಂದ ಮುಂದುವರೆದು ರಿಲಾಯನ್ಸ್ ಟಾವರ್ ಮುಖಾಂತರ ಉತ್ತರಾಭಿ 
ಮುಖವಾಗಿ ಡಿಪೇನ್ ಹದ್ದಿಗುಂಟ ಟಾಟಾ ಪವರ್ ಇಂಡಸ್ಟೀಜ್ ಕೋ - ಆಪ್ ಲಿ. ವರೆಗೆ 
ಸಾಗುತ್ತದೆ. 

ಸರ್ವೆ ನಂ . 650 ನಲ್ಲಿ ಜ್ಯೋತಿರ್ಲಿಂಗ ಗಲ್ಲಿ ರಸ್ತೆ ಹಾಗೂ ಇಂಡಾಲ್ ರೈ ಕ್ರಾಸ್‌ ಹಾಗೂ 
47 ] 47 | ಉತ್ತರ 

ಭೀಮರಾವ ಕೆರೆಯಿಂದ ಪ್ರಾರಂಭವಾಗಿ ಜ್ಯೋತಿರ್ಲಿಂಗ ಗಲ್ಲಿಯ ರಸ್ತೆ, ಕುಲಕರ್ಣಿ ಗಲ್ಲಿಯ ಸಾಮಾನ್ಯ 
ಮರಾಠಿ ಶಾಲೆಯ ಹಾಗೂ ಕುಲಕರ್ಣಿ ಗಲ್ಲಿಯಲ್ಲಿ ನೀರಿನ ಟಾಕಿ ( ಜಿ.ಎಲ್.ಎಸ್.ಆರ್) ವರೆಗೆ ಮಹಿಳೆ 
ಸಾಗಿ ಮುಂದೆ ಅಂಬೇಡ್ಕರ ಗಲ್ಲಿ ಹಾಗೂ ಪಾಟೀಲ ಗಲ್ಲಿ ಸರಹದ್ದಿನ ಗುಂಟ ಸಾಗಿ , 


ಪಶ್ಚಿಮ 


17 


ನೀಲಜಕರ ಮನೆ ಹತ್ತಿರ ತಿರುವುಗೊಂಡು ಸಿದ್ದೇಶ್ವರ ಮಂದಿರದ ಕಡೆಗೆ ಹೋಗುವ ರಸ್ತೆಯ 
ಗುಂಟ ಉತ್ತರ ದಿಕ್ಕಿನಲ್ಲಿ ಸಾಗಿ, ಸಿದ್ದೇಶ್ವರ ಗುಡಿಯ ಹತ್ತಿರ ತಿರುವುಗೊಂಡು ಪೂರ್ವ 
ದಿಕ್ಕಿನಲ್ಲಿ ಸಾಗಿ, ಸರ್ವೇ ನಂ . 682 ರ ಈಶಾನ್ಯ ದಿಕ್ಕಿನಲ್ಲಿ ಮಹಾನಗರ ಸಭೆಯ ಹದ್ದಿಗೆ 
ಮುಕ್ತಾಯಗೊಳ್ಳುತ್ತದೆ. 
682 ರ ಈಶಾನ್ಯ ದಿಕ್ಕಿನ ಮೂಲೆಯಿಂದ ( ಅಂದರೆ ಸರ್ಕಾರಿ ಆಸ್ಪತ್ರೆಯಿಂದ) ಮುಂದೆ 

ಮಹಾನಗರ ಸಭೆಯ ಹದ್ದಿಯ ಗುಂಟ ದಕ್ಷಿಣ ದಿಕ್ಕಿನಲ್ಲಿ ಸಾಗಿ, 235 ರ ದಕ್ಷಿಣ ಪೂರ್ವದ 
ಪೂರ್ವ 

ವರೆಗೆ ಸೇರಿ ನಂತರ ದಕ್ಷಿಣದ ಕಡೆಗೆ ಬಳ್ಳಾರಿ ನಾಲಾ ಮುಖಾಂತರ ಹಾದು ಸರ್ವೇ ನಂ . 
1170 ದಲ್ಲಿರುವ ರಾಯಚೂರು ಬಾಚಿ ರಸ್ತೆಯವರೆಗೆ ಸೇರುತ್ತದೆ. 

ಸರ್ವೇ ನಂ . 1170 ರಲ್ಲಿರುವ ಬಳ್ಳಾರಿ ನಾಲಾ ಹಾಗೂ ರಾಯಚೂರು ಬಾಚಿ ರಸ್ತೆಯ 
ದಕ್ಷಿಣ ಜಂಕ್ಷನ್ ದಿಂದ ಪ್ರಾರಂಭವಾಗಿ ರಾಯಚೂರು ಬಾಚಿ ರಸ್ತೆಯಲ್ಲಿ ಪಶ್ಚಿಮ ಕಡೆಗೆ ಸಾಗಿ 

ಸರ್ವೇ ನಂ . 1129 ರ ದಕ್ಷಿಣ ಪಶ್ಚಿಮದ ಮೂಲೆವರೆಗೆ | 
ಸರ್ವೇ ನಂ . 1129 ರ ನೈರುತ್ಯ ದಿಕ್ಕಿನ ಮೂಲೆಯಿಂದ ಪ್ರಾರಂಭವಾಗಿ ಉತ್ತರ ದಿಕ್ಕಿನಲ್ಲಿ ಸರ್ವೇ 
ನಂ . 1092 ರ ನೈರುತ್ಯ ಮೂಲೆಯಿಂದ ಸಾಗಿ ಅಲ್ಲಿಂದ ಮುಂದೆ ಸರ್ವೇ ನಂ . 1092 ರ ದಕ್ಷಿಣ 
ಹದ್ದಿಗುಂಟ ಸಾಗಿ ಸರ್ವೇ ನಂ . 1092 ರ ನೈರುತ್ಯ ಮೂಲೆಗೆ ಹೋಗಿ ಮುಂದೆ ಉತ್ತರ ದಿಕ್ಕಿನಲ್ಲಿ 
ಸರ್ವೇ ನಂ . 1092 ರ ಪಶ್ಚಿಮ ದಿಕ್ಕಿನ ಸರಹದ್ದಿಯಲ್ಲಿ ಸಾಗಿ ಸರ್ವೇ ನಂ . 1091, 1089 ರಲ್ಲಿ 
ಹಾಯ್ದು ರೈಲ್ವೆ ಹಳಿಯ ಮೇಲೆ ಸರ್ವೇ ನಂ . 1089 ರ ವಾಯುವ್ಯ ದಿಕ್ಕಿನಿಂದ ಪ್ರಾರಂಭವಾಗಿ 
ರಸ್ತೆ ಹಾಳಿ ಗುಂಟ ಸರ್ವೇ ನಂ . 1221 ರ ಪಶ್ಚಿಮ ಹದ್ದಿಯಲ್ಲಿ ಸಾಗಿ ಅಲ್ಲಿಂದ ಉತ್ತರ ದಿಕ್ಕಿನಲ್ಲಿ 
ಬರುವ ಸರ್ವೇ ನಂ . 1221 , 1222, 1223 ರ ಪಶ್ಚಿಮ ಹದ್ದಿಯಲ್ಲಿ ಸಾಗಿ ಮುಂದೆ ಸರ್ವೇ ನಂ . 
1078 ರ ಪಶ್ಚಿಮ ಹದ್ದಿಯಲ್ಲಿ ಚಕ್ಕಡಿ ಹಾದಿಯವರೆಗೆ ಹೋಗಿ, ಮುಂದೆ ಸರ್ವೇ ನಂ . 1228 ರ 

ನೈರುತ್ಯ ಮೂಲೆಗೆ ಹೋಗಿ ಮುಂದೆ ಸರ್ವೇ ನಂ . 1288 ರ ದಕ್ಷಿಣ ಹದ್ದಿನ ಮೇಲೆ ಸಾಗಿ ಸರ್ವೇ 
ಪಶ್ಚಿಮ ನಂ . 1287 ರ ಪಶ್ಚಿಮ ಹಾಗೂ ಉತ್ತರ ಸರಹದ್ದಿನಲ್ಲಿ ಸಾಗಿ, ಸರ್ವೇ ನಂ . 1286 ರ ಉತ್ತರ 

ಹದ್ದಿನಲ್ಲಿ ಹಾಗೂ ಪಶ್ಚಿಮ ಉತ್ತರ ಹಾಗೂ ಪೂರ್ವ ಸರ್ವೇ ನಂ . 1282 ಹದ್ದಿನಲ್ಲಿ ಮುಂದೆ 
ಸಾಗಿ 1281 ರ ದಕ್ಷಿಣ ಹಾಗೂ ಪೂರ್ವ ಹದ್ದಿನಲ್ಲಿ ಮುಂದೆ ಸಾಗಿ ಸರ್ವೇ ನಂ . 523, 522 , 
521, 520, 207, 502, 500 ರ ಪಶ್ಚಿಮ ಸರಹದ್ದಿನಲ್ಲಿ ಸಾಗಿ ಸರ್ವೇ ನಂ . 498 ರ ಪಶ್ಚಿಮ 
ಹಾಗೂ ಉತ್ತರ ಸರಹದ್ದಿನಲ್ಲಿ ಸಾಗಿ ಸರ್ವೇ ನಂ . 98 ರ ಪಶ್ಚಿಮ ಸರಹದ್ದು, ಸರ್ವೇ ನಂ . 493 
ರ ಪಶ್ಚಿಮ ಹಾಗೂ ದಕ್ಷಿಣ ಸರಹದ್ದಿನಲ್ಲಿ ಸಾಗಿ, ಗೋಕಾಕ್ ರಸ್ತೆಯ ಮೇಲೆ ಸರ್ವೇ ನಂ . 563 
ರ ಪಶ್ಚಿಮ ಸರಹದ್ದಿನಲ್ಲಿ ಹೋಗಿ ಸರ್ವೇ ನಂ . 581 ಪೂರ್ವ ಸರಹದ್ದು ಹಾಗೂ ಸರ್ವೇ ನಂ . 
580 ಅನ್ನು ಕ್ರಾಸ್ ಮಾಡಿ ಸರ್ವೇ ನಂ . 588, 673 ರ ಪಶ್ಚಿಮ ಸರಹದ್ದಿದಿಂದ ಮುಂದೆ ಸಾಗಿ 
ಬರುವ ನಾಲಾಗುಂಟ ಸಾಗಿ , ಭೀಮರಾವ ಕೆರೆಯ ಹತ್ತಿರ ಇರುವ ಸರ್ವೇ ನಂ . 650 ರಲ್ಲಿ 
ಮುಕ್ತಾಯಗೊಳ್ಳುತ್ತದೆ. 

ಕು ಹೆದ್ದಾರಿಯ 4 ಬೈಪಾಸ್ ರಸ್ತೆ ಹಾಗೂ ಪಿ . ಬಿ . ರಸ್ತೆಯ ಕೂಡು ರಸ್ತೆಯಿಂದ ಸಾಗಿ 
ಬೆಳಗಾವಿ ಶಹರದ ರಿ.ಸ. ನಂ . 794 ರ ಪೂರ್ವ ಮೂಲೆ ಕಡೆಗೆ ಸಾಗಿ ಮುಂದೆ ಬೆಳಗಾವಿ 
ರಿ . ಸ. ನಂ . 794, 795 ಹಾಗೂ 798 ರ ಪಶ್ಚಿಮ ಹದ್ದಿಗುಂಟ ಉತ್ತರಕ್ಕೆ ತಿರುಗಿ ಮುಂದೆ ಪೂರ್ವ 
ದಿಕ್ಕಿನಲ್ಲಿ ಸಾಗಿ ಸರ್ವೇ ನಂ . 793 , 762 , 763 , 764 765 , 769 , 258, 259 , 260, 244, 
243 , 236 , 235 , 234, 232 ರ ಉತ್ತರ ಹದ್ದಿಗುಂಟ ಹಾಗೂ ಸರ್ವೇ ನಂ . 270 ಹಾಗೂ 
272 ರ ದಕ್ಷಿಣ ಹದ್ದಿಗುಂಟ ಸಾಗಿ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ತಿರುಗಿ ಬಸ್ತಿ ಗಲ್ಲಿ ಮುಂದೆ ಸಾಗಿ 

ಶಿವಾಜಿ ಗಲ್ಲಿ ಹಾಗೂ ಗಾಂಧಿ ಗಲ್ಲಿ ಕೂಡು ರಸ್ತೆ ಗುಂಟ ಸಾಗಿ ಉತ್ತರಕ್ಕೆ ತಿರುಗಿ ಶಿವಾಜಿ 
ಉತ್ತರ 

ಗಲ್ಲಿಯಲ್ಲಿ ಉತ್ತರಕ್ಕೆ ಸಾಗಿ ಶಿವಾಜಿ ಗಲ್ಲಿ ಹಾಗೂ ಬಸ್ತಿ ಗಲ್ಲಿ ಕೂಡು ರಸ್ತೆವರೆಗೆ ಸಾಗಿ ಶಿವಾಜಿ 
ಗಲ್ಲಿಯ ಪೂರ್ವದವರೆಗೆ ಸಾಗಿ ಮುಂದೆ ಬಸ್ತಿಗಲ್ಲಿಯಲ್ಲಿ ಹೋಗಿ ಬಸವಣ ಗಲ್ಲಿ ಹಾಗೂ ಬಸ್ತಿ 
ಗಲ್ಲಿ ಕೂಡು ರಸ್ತೆಯ ವರೆಗೆ ಹೋಗಿ ದಕ್ಷಿಣಕ್ಕೆ ತಿರುಗಿ ಬಸವಣ ಗಲ್ಲಿಯಲ್ಲಿ ಸಾಗಿ ಅಡ್ಡರಸ್ತೆಯಲ್ಲಿ 
ಶಾಲೆಯ ಹತ್ತಿರ ಪೂರ್ವಕ್ಕೆ ತಿರುಗಿ ಅಡ್ಡರಸ್ತೆಯಲ್ಲಿ ಸಾಗಿ ಕುಡಚಿ ಗ್ರಾಮದ ಸರ್ವೇ ನಂ . 528 ರ 
ಉತ್ತರ ಪೂರ್ವ ಮೂಲೆವರೆಗೆ ಹೋಗುವುದು. ನಂತರ ಪೂರ್ವಕ್ಕೆ ತಿರುಗಿ ವಿ . ಬಿ . ಬಿ ರಸ್ತೆ ಗುಂಟ 

ಹಿಂದುಳಿದ 
ಸಾಗಿ ಕುಡಚಿ ಗ್ರಾಮದ ಹದ್ದಿಯಲ್ಲಿ ಕುಡಚಿ ಗ್ರಾಮದ ಸರ್ವೇ ನಂ . 521 ರ ದಕ್ಷಿಣ ಪೂರ್ವ | ವರ್ಗ ( ಎ ) 
ಮೂಲೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ಕುಡಚಿ ಗ್ರಮದ ಸರ್ವೇ ನಂ . 521 ರ ದಕ್ಷಿಣ ಪೂರ್ವ ಮೂಲೆಯಲ್ಲಿ ವಿ . ಬಿ. ಬಿ . ರಸ್ತೆ ಹಾಗೂ 

ಕುಡಚಿ ಗ್ರಮ ಹದ್ದಿಯಿಂದ ಪ್ರಾರಂಭಗೊಂಡು ಕುಡಚಿ ಗ್ರಮದ ಹದ್ದಿಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ 
ಪೂರ್ವ 

ಸಾಗಿ ಅಲಾರವಾಡ ಗ್ರಾಮದ ಸ. ನಂ . 528 ರ ದಕ್ಷಿಣ ಪೂರ್ವ ಮೂಲೆಯಲ್ಲಿ 
ಮಕ್ತಾಯಗೊಳ್ಳುತ್ತದೆ. 

ಅಲಾರವಾಡ ಗ್ರಮದ ರಿ. ಸ. ನಂ . 258 ರ ದಕ್ಷಿಣ ಪೂರ್ವ ಮೂಲೆಯಿಂದ ಪ್ರಾರಂಭವಾಗಿ 
ದಕ್ಷಿಣ ಅಲಾರವಾಡ ಬಿಪಿ ದಕ್ಷಿಣ ಭಾಗದ ಮುಖಾಂತರ ರಾ . ಹೆ. 4 ಹಾಗೂ ರಾ . ಹೆ. 4 ರ 

ಬಾಯಪಾಸ್ ರಸ್ತೆ ಕೂಡುವಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಕೂಡುತ್ತದೆ. 

ಸರ್ವೇ ನಂ . 287 / ಪಶ್ಚಿಮ ಭಾಗದಿಂದ ಪೂರ್ವದ ಹದ್ದಿಗಂಟ ವಿ . ಬಿ. ಬಿ. ರಸ್ತೆಯಿಂದ 
ಪಶ್ಚಿಮ 

ಶಿಂದೋಳಿ ಕಾಸ ಸರ್ವೇ ನಂ .150 ರ ವರೆಗೆ ಹೋಗುವುದು . ( ಇದರಲ್ಲಿ ರಾಜಮಾರ್ಗ ವಿರಲ 


48 | 48 | 


18 


Obb 


49 | 


49 


ದಕ್ಷಿಣ 


50 | 50 | 


51 


51 


[ ರುಕುಮಾಯಿ ಗಲ್ಲಿ , ಶಿವಾಜಿ ಗಲ್ಲಿ, ಬಸ್ತಿ ಗಲ್ಲಿ , ಶಾಸ್ತ್ರೀ ಗಲ್ಲಿ, ವಿಧ್ಯಾ ನಗರಗಳನ್ನು ಸರ್ವೇ | 
ನಂ .521,529 ಗಳನ್ನು ಒಳಗೊಂಡಿರುತ್ತದೆ. 

ಪಶ್ಚಿಮಕ್ಕೆ ಮರಾಠಿ ಹೆಣ್ಣು ಮಕ್ಕಳ ಶಾಲೆ ನಂಬರ 5 ಮನೆ ನಂಬರ 125 , ವಜೆ ಮನೆಯಿಂದ 
ಉತ್ತರ ಪ್ರಾರಂಬವಾಗಿ ಮನೆ ನಂಬರ 55 ಹಳಂಗಳಿ ಪೂರ್ವಕ್ಕೆ ಮನೆ ನಂಬರ 184 ಹಿಡಕಲ್ 

ಮನೆವರೆಗೆ 

ದಕ್ಷಿಣಕ್ಕೆ ಧಾಮಣೆ ರೋಡ ಸಾಯಿ ನಗರ ಸರ್ವೆ ನಂಬರ 28 ಪ್ರಾರಂಬರವಾ 
ಪೂರ್ವ ಮನೆ ನಂಬರ 184 ಹಿಡಕಲ್ ಮನೆವರೆಗೆ 

ಮಹಿಳೆ 
ಪೂರ್ವಕ್ಕೆ ಸಾಯಿ ನಗರ ಸರ್ವೆ ನಂಬರ 28 ಮಂಗಾಯಿ ನಗರದಿಂದ ಪ್ರಾರಂಬವಾಗಿ 

ಮನೆ ನಂಬರ 18 ಗೋವಿಂದ ಪಾಟೀಲ ಮನೆವರೆಗೆ . 
ದಕ್ಷಿಣಕ್ಕೆ ಮನೆ ನಂಬರ 18 ಗೋವಿಂದ ಪಾಟಿಲ ಮನೆಯಿಂದ ಪ್ರಾರಂಭವಾಗಿ ಉತ್ತರಕ್ಕೆ 
ಪಶ್ಚಿಮ 

ಮರಾಠಿ ಹೆಣ್ಣು ಮಕ್ಕಳ ಶಾಲೆ ನಂಬರ 5 ರವರೆಗೆ 

ಪೂರ್ವಕ್ಕೆ ಮಂದಾನಿಕಿ ದೇಸಾಯಿ ಮನೆ ನಂಬರ 25 ಮಂಗಾಯಿ ಮೆಡಿಕಲ್‌ದಿಂದ 
ಉತ್ತರ ಪ್ರಾರಂಬವಾಗಿ ರೇಣುಕಾ ಹೊಟೇಲ ಜೇಲ ಸ್ಕೂಲದವರೆಗೆ, ಪಶ್ಚಿಮಕ್ಕೆ ಆದರ್ಶ ನಗರ 6ನೇ 

ಅಡ್ಡ ರಸ್ತೆ ಸೂಳೆಬಾವಿ ಮನೆವರೆಗೆ. 

( ಉತ್ತರಕ್ಕೆ ಮಂದಾಕಿನಿ ದೇಸಾಯಿ ಮನೆ ನಂಬರ 25 ಮಂಗಾಯಿ ಮೇಡಿಕಲ ಅಂಗಡಿಯಿಂದ | 
ಪೂರ್ವ ಪ್ರಾರಂಬವಾಗಿ ಹಲ್ಲೇಕರ ಟಕ್ಸಟೈಲ ಲಕ್ಷ್ಮಿ ನಿಂಬಾಳ್ಳರ ಮನೆವರೆಗೆ ದಕ್ಷಿಣಕ್ಕೆ ವಡ್ಡರ ಛಾವಣಿ ಸಾಮಾನ್ಯ 
ಬಾಲಕೃಷ್ಣ ನಗರ ಯರಮಾಳ ರೋಡೆ 

ಮಹಿಳೆ 
ಪೂರ್ವಕ್ಕೆ ಬಾಲಕೃಷ್ಣ ನಗರ ಯರಮಾಳ ರೋಡದಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಸಮೃದ್ಧಿ | 
ದಕ್ಷಿಣ 

ಕಾಲೋನಿ ಪಾಟಿಲ ಮನೆಯಿಂದ ಕೃಷಿಭೂಮಿವರೆಗೆ 

ದಕ್ಷಿಣಕ್ಕೆ ಕೆ ಎಲ್ ಇ ಆಸ್ಪತ್ರೆ ಅನ್ನಪೂರ್ಣೇಶ್ವರಿ ನಗರದಿಂದ ಪ್ರಾರಂಬವಾಗಿ ಉತ್ತರಕ್ಕೆ 
ಪಶ್ಚಿಮ 

ಆದರ್ಶ ನಗರ 6ನೇ ಅಡ್ಡ ರಸ್ತೆ ಸೂಳೇಬಾವಿ ಮನೆವರೆಗೆ 

ಪೂರ್ವಕ್ಕೆ ಪಾರಿಜಾತ ಕಾಲೋನಿ ಉದ್ಯಾನವನದಿಂದ ಪ್ರಾರಂಬವಾಗಿ ಸಾಯಿ ಶ್ರದ್ಧಾ 
ಉತ್ತರ ಕಾಲೋನಿ ಮತ್ತು ಸಯಾದಿ ಸರ್ವೆ ನಂಬರ 146 ಅಮೋಲ ಬೇಕರಿ ಅನಂತ ಪಾಟೀಲ 

ಅಪಾರ್ಟಮೆಂಟವರೆಗೆ 

ಉತ್ತರಕ್ಕೆ ಪಾರಿಜಾತ ಕಾಲೋನಿ ಉದ್ಯಾನವನದಿಂದ ಪ್ರಾರಂಬವಾಗಿ ದಕ್ಷಿಣಕ್ಕೆ ಸಮೃದ್ಧಿ | 
ಪೂರ್ವ ಕಾಲೋನಿ ಸಾಯಿ ಮಂದಿರ ಸರ್ವೆ ನಂಬರ 153 ಕೃಷಿ ಬೂಮಿವರೆಗೆ 

ಪರಿಶಿಷ್ಟ 
ಪಶ್ಚಿಮಕ್ಕೆ ಜೆ ಜೆ ಪಾಟಿಲ ಗೋಡಾವನದಿಂದ ಪ್ರಾರಂಭವಾಗಿ ಪೂರ್ವಕ್ಕೆ ಸಾಯಿ ಮಂದಿರ ಜಾತಿ 
ದಕ್ಷಿಣ 

ಸರ್ವೆ ನಂಬರ 153 ಕೃಷಿ ಭೂಮಿವರೆಗೆ. 

| ದಕ್ಷಿಣಕ್ಕೆ ಮನೆ ನಂಬರ 651 ತಹಶಿಲ್ದಾರ ಮನೆಯಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಕಾಲಾ 
ಪಶ್ಚಿಮ ತಲಾವ ಜೆ ಜೆ ಪಾಟಿಲ ಗೊಡಾವನ, ಉತ್ತರಕ್ಕೆ ಮರ್ಗಾಯಿ ಮಂದಿರ, ಪಾಟೀಲ 

ಅಪಾರ್ಟ್‌ಮೆಂಟ್‌ವರೆಗೆ. 

ಪೂರ್ವಕ್ಕೆ ದೇವನ್ ಮನೆಯಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಸರ್ವೆ ನಂಬರ 746 ಶೇಖ | 
ಉತ್ತರ 

ಮನೆಯವರೆಗೆ 
ಪೂರ್ವ ( ದಕ್ಷಿಣಕ್ಕೆ ಮರ್ಗಾಯಿ ಮಂದಿರದಿಂದ ಪ್ರಾರಂಬವಾಗಿ ಉತ್ತರಕ್ಕೆ ದೇವನ್ ಮನೆವರೆಗೆ 

ಸಾಮಾನ್ಯ 
ಪೂರ್ವಕ್ಕೆ ಮರ್ಗಾಯಿ ಮಂದಿರದಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಸರ್ವೆ ನಂಬರ 662 | 
ದಕ್ಷಿಣ 

ಮಹಿಳೆ 
ತಹಶಿಲ್ದಾರ ಮನೆವರೆಗೆ 

ದಕ್ಷಿಣಕ್ಕೆ ಸರ್ವೆ ನಂಬರ 662 ತಹಶಿಲ್ದಾರ ಮನೆಯಿಂದ ಪ್ರಾರಂಬವಾಗಿ ಉತ್ತರಕ್ಕೆ ಸರ್ವೆ | 
ಪಶ್ಚಿಮ 

ನಂಬರ 746 ಶೇಖ ಮನೆವರೆಗೆ 

ಪೂರ್ವಕ್ಕೆ 3ನೇ ರೆಲ್ವೆ ಗೇಟನಿಂದ ಸುಖಸಾಗರ ಅಪಾರ್ಟಮೆಂಟದಿಂದ ಪ್ರಾರಂಬವಾಗಿ | 
ಉತ್ತರ 

ಪಶ್ಚಿಮಕ್ಕೆ ಸರ್ವೆ ನಂಬರ 691 ಪಾರ್ವತಿ ನಗರ ಬಸ್ ಸ್ಟಾಂಡವರೆಗೆ. 

ದಕ್ಷಿಣಕ್ಕೆ ಕೆ ಎಲ ಇ ಇಂಜನಿಯರಿಂಗ ಕಾಲೇಜನಿಂದ ಪ್ರಾರಂಬವಾಗಿ ಉತ್ತರಕ್ಕೆ 3ನೇ ರಲ್ವೇ | 
ಪೂರ್ವ 

ಗೇಟ ಸುಖಸಾಗರ ಅಪಾರ್ಟಮೆಂಟ ಸರ್ವೆ ನಂಬರ 796 ವರೆಗೆ 
| ಪಶ್ಚಿಮಕ್ಕೆ ಸರ್ವೆ ನಂಬರ 351 ಭಾರತಿ ಸಿಮೆಂಟ ( ನಾಲಾ) ದಿಂದ ಪ್ರಾರಂಭವಾಗಿ ಪೂರ್ವಕ್ಕೆ 

ಮೆಂಟ ( ನಾಲಾ) ದಿಂದ ಪ್ರಾರಂಭವಾಗಿ ಪೂರ್ವಕ್ಕೆ ಪಂಗಡ 
ದಕ್ಷಿಣ 

ಬ್ರಹ್ಮ ನಗರ ಸರ್ವೆ ನಂಬರ 350 ಹನುಮಾನವಾಡಿ ಕೃಷಿ ಭೂಮಿವರೆಗೆ. 

ದಕ್ಷಿಣಕ್ಕೆ ಸರ್ವೆ ನಂಬರ 351 ಭಾರತಿ ಸಿಮೆಂಟ ( ನಾಲಾ) ದಿಂದ ಪ್ರಾರಂಬವಾಗಿ ಉತ್ತರಕ್ಕೆ 
ಪಶ್ಚಿಮ 

ಸರ್ವೆ ನಂಬರ 691 ಪಾರ್ವತಿ ನಗರ ಬಸ ಸ್ಟಾಂಡವರೆಗೆ 

ಕಾವೇರಿ ನಗರ ಮರಾಠಿ ಶಾಲೆಯಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಭಾಳಿಕಾಯಿ ಮನೆಇಂದ 
ಉತ್ತರ ಗುರುಪ್ರಸಾದ ಮುಖ್ಯ ರಸ್ತೆ ಮಂಡೋಳ್ಳಿ ರೋಢ ಕ್ರಾಸ್‌ಲ್ಲಿರುವ ಕನ್ನಡ ಗಂಡು ಮಕ್ಕಳ ಸಾಮಾನ 
ಶಾಲೆವರಗೆ 

ಮಹಿಳೆ 
ದಕ್ಷಿಣಕ್ಕೆ ಪ್ಲಾಟ ನಂಬರ 831 ಬಿ . ಎಸ್ ಗೋಗಟೆ ಬಿಲ್ಲಿಂಗನಿಂದ ಪ್ರಾರಂಭವಾಗಿ ಉತ್ತರಕ್ಕೆ 
ಪೂರ್ವ 

* | 2ನೇ ರೆಲ್ವೆ ಗೇಟ ಎನ್ ಜಿ ಶಿಂದಗಿ ಮನೆ ( ಹೋಟೆಲ ಗುರು ) ಎದುರಿಗಿನವರೆಗೆ, 


52 


52 


ಪರಿಶಿಷ್ಟ 


53 


53 


54 


54 


19. 


55 


55 | ದಕ್ಷಿಣ 


ಪಶ್ಚಿಮಕ್ಕೆ ಸರ್ವೆ ನಂಬರ 685 ವಾಲ್ಮೀಕಿ ಸಮಾಜ ಕಾಲೋನಿ ( ಅಶೋಕ ಆಯರ್ನ) ಯಿಂದ | 
ದಕ್ಷಿಣ ಪ್ರಾರಂಬವಾಗಿ ಪೂರ್ವಕ್ಕೆ ಚನ್ನಮ್ಮಾ ನಗರ ಮುಖ್ಯ ರಸ್ತೆ ಪ್ಲಾಟ ನಂಬರ 831 ಬಿ ಎಸ್ 

ಗೋಗಟೆ ಮನೆಯವರೆಗೆ 
| ದಕ್ಷಿಣಕ್ಕೆ ಸರ್ವೆ ನಂಬರ 685 ವಾಲ್ಮೀಕಿ ಸಮಾಜ ಕಾಲೋನಿ ( ಅಶೋಕ ಆಯರ್ನ ) ಯಿಂದ 

ಪ್ರಾರಂಬವಾಗಿ ಕಾವೇರಿ ನಗರ ಮನೋಪಭಾ ಮಂಗಲ ಕಾರ್ಯಾಲಯ ಮರಾಠಿ ಶಾಲೆ 
ಪಶ್ಚಿಮ 

ಹತ್ತಿರ ಬಾಳಿಕಾಯಿ ಮನೆಯವರೆಗೆ. (ಕಾವೇರಿ ಕಾಲನಿ ಹದ್ದುಬಸ್ತು ದತ್ತು ಗುಡಿಯಿಂದ 
ಮಂಡೋಳಿ ರಸ್ತೆವರೆಗೆ) 
ಸರ್ವೇ ನಂ . 84 ರ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಪ್ರಾರಂಭವಾಗಿ ಪೂರ್ವ ದಿಕ್ಕಿಗೆ ಸಾಗಿ 

ಸರ್ವೇ ನಂ . 124 125 ರ ಉತ್ತರ ಹದ್ದಿಯಲ್ಲಿ ಹಾಗೂ ಸರ್ವೇ ನಂ . 129 ರಲ್ಲಿ ಹಾಯ್ದು 
ಉತ್ತರ 

ಸರ್ವೇ ನಂ . 171 377 , 162 ಗುಂಟ ಹಾಯ್ದು ಮಹಾನಗರ ಸಭೆಯ ಉತ್ತರ ಹದ್ದಿಯಲ್ಲಿ 
ಸರ್ವೇ ನಂ . 174 ರ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. 

ಸರ್ವೇ ನಂ . 174 ರ ಈಶಾನ್ಯ ದಿಕ್ಕಿನಿಂದ ಪ್ರಾರಂಭವಾಗಿ ಮಹಾನಗರ ಸಭೆಯ ಪೂರ್ವ 
ಪೂರ್ವ | ಹದ್ದಿಗುಂಟ ದಕ್ಷಿಣ ದಿಕ್ಕಿನಲ್ಲಿ ಸಾಗಿ ಸರ್ವೇ ನಂ . 682 ರ ಈಶಾನ್ಯ ಮೂಲೆಯಲ್ಲಿ ಸರ್ಕಾರಿ 

ಆಸ್ಪತ್ರೆಯ ಹತ್ತಿರ ಮುಕ್ಯಾಯಗೊಳ್ಳುತ್ತದೆ. 
ಸರ್ವೇ ನಂ . 682 ರ ಈಶಾನ್ಯ ಮೂಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಯ ಹತ್ತಿರ ಪ್ರಾರಂಭಗೊಂಡು 
ಪಶ್ಚಿಮ ದಿಕ್ಕಿನಲ್ಲಿ ಸರ್ವೇ ನಂ . 682, 681, 680 ಎ , 25 ಎ ರ ಉತ್ತರ ಹದ್ದಿಗುಂಟ ಸಾಗಿ 
ದಕ್ಷಿಣ ದಿಕ್ಕಿಗೆ ತಿರುಗಿ ಸರ್ವೇ ನಂ . 25 ಎ , 25 ಬಿ, 26 , 28, 09, 08 , 12 ರವರೆಗೆ ಹೋಗಿ 
ಶ್ರೀ , ಮಿರಜಕರ ಮನೆಯ ಹತ್ತಿರ ಪಶ್ಚಿಮ ದಿಕ್ಕಿಗೆ ತಿರುಗಿ ಪಾಟೀಲ ಗಲ್ಲಿ ಹಾಗೂ ಅಂಬೇಡ್ಕರ ಗಲ್ಲಿ 
ಹದ್ದಿಗುಂಟ ಮಲ್ಲಿಕಾರ್ಜುನ ಗಲ್ಲಿಯಲ್ಲಿ ನೀರಿನ ಟಾಕಿಯ ಹತ್ತಿರ ತಿರುಗಿ ಮಲ್ಲಿಕಾರ್ಜುನ ಗಲ್ಲಿ 
ಹಾಗೂ ಕುಲಕರ್ಣಿ ಗಲ್ಲಿಯಲ್ಲಿ ಹೋಗಿ ಕುಲಕರ್ಣಿ ಗಲ್ಲಿಗುಂಟ ಹೋಗಿ ಮರಾಠಿ ಶಾಲೆಯವರೆಗೆ 
( ಸಾಗಿ ಮುಂದೆ ಕುಲಕರ್ಣಿ ಗಲ್ಲಿಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಸಾಗಿ ಚಾವಡಿ ಹತಿರ ಕನ್ನಡ | ಸಾಮಾನ್ಯ 
ಶಾಲೆಯವರೆಗೆ ಹೋಗಿ ಮುಂದೆ ಜ್ಯೋತಿರ್ಲಿಂಗ್ ಗಲ್ಲಿ ರಸ್ತೆಗುಂಟ ಪಶ್ಚಿಮ ದಿಕ್ಕಿನಲ್ಲಿ ಸಾಗಿ | ಮಹಿಳೆ 
ಸರ್ವೇ ನಂ . 650 ರಲ್ಲಿ ಭೀಮರಾವ ಕೆರೆಯ ಹತ್ತಿರ ಜ್ಯೋತಿರ್ಲಿಂಗ್ ಗಲ್ಲಿ ರಸ್ತೆ ಹಾಗೂ 
ಇಂಡಾಲ ರಸ್ತೆ ಜಂಕ್ಷನ್‌ದವರೆಗೆ ಹೋಗಿ ಮುಂದೆ ಸರ್ವೇ ನಂ . 48 ರ ದಕ್ಷಿಣ ಹದ್ದಿಯಲ್ಲಿ 
ಉತ್ತರ ಪೂರ್ವ ದಿಕ್ಕಿನಲ್ಲಿ ಸಾಗಿ ಸರ್ವೇ ನಂ . 42, 43, 47, 46 ರ ದಕ್ಷಿಣ ಹದ್ದಿಗುಂಟ ಉತ್ತರ 
ದಿಕ್ಕಿನಲ್ಲಿ ಸಾಗಿ ಸರ್ವೇ ನಂ . 46 , 45 ರ ಪೂರ್ವ ಹದ್ದಿಯಲ್ಲಿ ಸಾಗಿ ಸರ್ವೇ ನಂ . 39, 51 ರಲ್ಲಿ 
ಹೋಗಿ ಸರ್ವೇ ನಂ . 52 ರ ದಕ್ಷಿಣ ಹದ್ದಿಯಲ್ಲಿ ಸಾಗಿ ಸರ್ವೇ ನಂ . 55 ರಲ್ಲಿ ನಂತರ ಸರ್ವೇ 
ನಂ . 645 , 643 ರ ಉತ್ತರ ಹದ್ದಿಯಲ್ಲಿ ನಂತರ ಸರ್ವೇ ನಂ . 639 ರ ಉತ್ತರ ಹದ್ದಿಗುಂಟ 
ಹೋಗಿ ಸರ್ವೇ ನಂ . 640 ರ ದಕ್ಷಿಣ ಪಶ್ಚಿಮ ಮೂಲೆಯಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ಸರ್ವೇ ನಂ . 640 ರಿಂದ ಪ್ರಾರಂಭಗೊಂಡು ಸರ್ವೇ ನಂ . 642, 641, 59 , 94 ರಲ್ಲಿ ಸಾಗಿ 
ಸರ್ವೇ ನಂ . 54, 86, 87, 88, 120 , 121, 122 , 124 , 90 , 91, 92 , 180 , 189 , 190 , 

191 , 192 , 198, 199 , 161 ರ ಪೂರ್ವ ಹದ್ದಿಗುಂಟ ಸಾಗಿ ಸರ್ವೇ ನಂ . 163 ರಲ್ಲಿ ಹೋಗಿ 
ಪಶ್ಚಿಮ 

ಸರ್ವೇ ನಂ . 164, 159 , 158, 157 ರ ಉತ್ತರ ಹದ್ದಿಗುಂಟ ಸಾಗಿ ರಾಷ್ಟ್ರೀಯ ಹೆದ್ದಾರಿ 4 
ದಾಟಿ ಸರ್ವೇ ನಂ . 219 ರಲ್ಲಿ ಮಹಾನಗರ ಸಭೆಯ ಹದ್ದಿಯವರೆಗೆ ಹೋಗಿ ನಂತರ 
ಹದ್ದಿಗುಂಟ ಉತ್ತರ ದಿಕ್ಕಿನಲ್ಲಿ ಸಾಗಿ ಸರ್ವೇ ನಂ . 84 ರಲ್ಲಿ ಮುಕ್ತಾಯಗೊಳ್ಳುತ್ತದೆ. 
ಸಿಸಿಬಿ ನಾಕಾದಿಂದ ಪ್ರಾರಂಭಗೊಂಡ ಕುಲಕರ್ಣಿ ಗಲಿಯ ಪೂರ್ವಭಾಗದ ಮನೆಗಳು 

ಸರ್ವೇ ನಂ . 49 ವಿಶ್ವನಾಥ ದಿಂಡೆ ಮನೆಯವರೆಗೆ ಹಾಗೂ ಗಣೇಶ ಪೇಠ ಗಲ್ಲಿಯ ದಕ್ಷಿಣ 
ಉತ್ತರ 

ಭಾಗದ ಮನೆಗಳು 261/ ಎ ಅಶೋಕ ಜೆ ಪಾಟೀಲ ಮನೆ ನಂ . 270 ಜನಾಶ 
ಮಾಲವಾಡೆ ಹಾಗೂ ಬಸಪ್ತಾ ನೇಕಾರ ಮನೆಯವರೆಗೆ 

ಸಿಸಿಬಿ ನಾಕಾದಿಂದ ಪ್ರಾರಂಭಗೊಂಡು ರಾಷ್ಟ್ರೀಯ ಹೆದ್ದಾರಿ 4 ಹಳೇ ಪಿ . ಬಿ . ರಸ್ತೆಯ ದಕ್ಷಿಣ | 
ಪೂರ್ವ 

ಭಾಗ ಹಾಗೂ ಕೃಷಿ ಭೂಮಿ 
ದಕ್ಷಿಣ ಕೃಷಿ ಭೂಮಿ ಇದ್ದು ಮಹಾನಗರ ಸಭೆಯ ಹದ್ದುಯವರೆಗೆ ( ಧಾಮಣೆ ರಸ್ತೆವರೆಗೆ) 

ಮನೆ ನಂ . 17 ಬಸಪ್ಪಾ ನೇಕಾರ ಕಟ್ಟದಿಂದ ಪ್ರಾರಂಭಗೊಂಡು ಅಡ್ಡ ರಸ್ತೆಯ ಪೂರ್ವ ಸಾಮಾನ 
ಭಾಗದಿಂದ ಮನೆ ನಂ . 233 ಎಸ್.ಎಲ್. ಮಾರುತಿ ಧಾಮನೇಕರ ಕಟ್ಟಡ, ಹನಮಂತ | 

ಮಹಿಳೆ 
ಹೊಂಗಲ , ದಯಾನಂದ ರೇಡೆಕರ ಲಕ್ಷ್ಮೀ ನಗರದ ಅನಧಿಕೃತ ಕಟ್ಟಡಗಳ ಭಾಗದಿಂದ 
ಹಿಡಿದು ಖನ್ನುಕರ ಮನೆ, ಕಲಮೇಶ್ವರ ರಸ್ತೆಯ ದಕ್ಷಿಣ ಭಾಗ ದೇವಾಂಗ ನಗರದ ಸರ್ವೇ 
ನಂ . 302 ರಾಜು ಮಕಾಡೆ ಮನೆಯಿಂದ ಸಿಸಿಬಿ ನಂ . 106 ಬಸವರಾಜ ಹನಬರಕರ ಮನೆ 
ಹಾಗೂ ಮನೆ ನಂ . 100 ವಿಶ್ವನಾಥ ವಾನಿ ಧಾಮಣೆ ರಸ್ತೆ ಮೂಲೆ ಮನೆ, ವಿಷ್ಣು ಗಲ್ಲಿ 
ನಿಜಾಮಿಯ ಚೌಕದಿಂದ ಪೂರ್ವ ಭಾಗ ಹಾಗೂ ಬ್ರಹ್ಮ ನಗರ ಚವಾನ ಮನೆಯಿಂದ ಸರ್ವೇ 
ನಂ . 211 ರಾನಾ ಬಿಂಗುರ್ಡೆ ಮನೆಯವರೆಗೆ ಪೂರ್ವಭಾಗ ಹಾಗೂ ಕೃಷಿ ಭೂಮಿ 
ಮಹಾನಗರ ಸಭೆ ಹದ್ದಿನವರೆಗೆ. 


[ 56 ] 56 


ಪಶ್ಚಿಮ 


20 


| 57 


57 


ಗಡಿ ಭಾಗವು 4ನೇ ರೇಲ್ವೆ ಗೇಟದಿಂದ ಪ್ರಾರಂಭವಾಗಿ ಪಠಾಣ ಮನೆ ವಾಯಾ ನಾರಾಯಣ 
ಉತ್ತರ ಬಾಬಲೆಯವರ ಮನೆ ನಂ . 457 ವಾಡಾ ಕಂಪೌಂಡದಿಂದ ಸಾರ್ವಜನಿಕ ಸಂಡಾಸ ನಿರ್ಮಲ 

ನಗರ. 
ಗಡಿ ಭಾಗವು ಸಾರ್ವಜನಿಕ ಸಂಡಾಸದಿಂದ ನಿರ್ಮಲ ನಗರದ, ಯೋಜನಾ ವಾಯಾ 

ಮಾರುತಿ ಗಲ್ಲಿ ಮುಜಾವರ ಮನೆ ನಂ . 311, ಎರಡು ಬದಿಗೆ ಪಾಂಡುರಂಗ ಜೆ. ಜಾಧವ, 
ಪೂರ್ವ 

ಮನೆ ನಂ . 282/ ಎ ಮಾರುತಿ ಮಂದಿರದಿಂದ ಸರ್ವೇ ನಂ . 651 ರಲ್ಲಿ ಶ್ರೀ ನರಸಿಂಹ ಹಿಂದುಳಿದ 
ತಹಶೀಲ್ದಾರ ಮನೆಯವರೆಗೆ 

ವರ್ಗ ( ಎ) 
ಗಡಿ ಭಾಗವು ನರಸಿಂಹ ತಹಶೀಲ್ದಾರವರ ಮನೆ ಸರ್ವೇ ನಂ . 651 ರಿಂದ ಪ್ರಾರಂಭವಾಗಿ 
ದಕ್ಷಿಣ 

ಎಮ್. ಐ. ಟ್ಯಾಂಕ, ಜಾಧವ ಕಾಲನಿ ( ನಾಥ ಪೈ ನಗರ) ದಿಂದ ಅಂಗನವಾಡಿದವರೆಗೆ. 

ಗಡಿ ಭಾಗವು ನಾಲ್ಕನೇ ರೇಲ್ವೆ ಗೇಟದಿಂದ ಪಠಾಣ ಮನೆ ವಾಯಾ ಅಬ್ದುಲ ಸಯ್ಯದರವರ 
ಪಶ್ಚಿಮ ಮನೆ ನಂ . 469 , ಎಮ್.ಬಿ . ಪರಗಾಳರವರ ಸರ್ವೇ ನಂ . 660, ಅಂಗನವಾಡಿ 

ಶಾಲೆಯವರೆಗೆ ಗಡಿ ಭಾಗ. 

ಪೂರ್ವಕ್ಕೆ ಕೆಎಲ್ಇ ಹೆಣ್ಣು ಮಕ್ಕಳ ವಸತಿ ಗೃಹದಿಂದ ಪ್ರಾರಂಬವಾಗಿ ಸರ್ವೆ ನಂಬರ 667 | 
ಉತ್ತರ 

ನಾಲಾವರೆಗೆ ( ಕೆಎಲ್‌ಇ ಕಾಲೇಜ ಎದುರಿಗೆ) 

ದಕ್ಷಿಣ ಸರ್ವೆ ನಂಬರ 201 ಪ್ರಾರಂಬವಾಗಿ ಉತ್ತರಕ್ಕೆ ಕೆ ಎಲ್ ಇ ಇಂಜನಿಯರಿಂಗ ಕಾಲೇಜ | 
ಪೂರ್ವ 

ಸಾಮಾನ್ಯ 
ವಸತಿ ಗೃಹದವರೆಗೆ 

ಮಹಿಳೆ 
ದಕ್ಷಿಣ ಪೂರ್ವಕ್ಕೆ ಸರ್ವೆ ನಂಬರ 201 ರಿಂದ ಪ್ರಾರಂಬವಾಗಿ ಪಶ್ಚಿಮಕ್ಕೆ ಸೈಬನ್ನವರ ಮನೆವರೆಗೆ 

ದಕ್ಷಿಣಕ್ಕೆ ಸೈಬನ್ನವರ ಮನೆಯಿಂದ ಪ್ರಾರಂಬವಾಗಿ ಉತ್ತರಕ್ಕೆ ಕೆಇಬಿ ಕ್ವಾಟರ್ಸ ಮತ್ತು ಸರ್ವೆ09 | 
| ಮಜುಕರ ಕಂಪೌಂಡ ಕೃಷಿ ಬೂಮಿವರೆಗೆ 


58 | 58 | 


ಪಶ್ಚಿಮ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 67 ಎಂಎಲ್ಆರ್ 2018(3), ಬೆಂಗಳೂರು, ದಿನಾಂಕ:10. 08 .2018. 


( ನಂ . ೧೨೫೭ 
No. 1257 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ನಅಇ 240 ಎಂಎಲ್ಆರ್ 2013 ದಿನಾಂಕ:02. 02 . 2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ - 7ರ ಉಪಕಲಂ ( 2)( 3) ಮತ್ತು (4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ :ಸಂವ್ಯಶಾಇ 13 ಶಾಸನ 2012 , ದಿನಾಂಕ:30.08.2012 ( Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ದಾವಣಗೆರೆ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು 
ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ: ನಅಇ 67 ಎಂಎಲ್ಆರ್ 2018(3), ದಿನಾಂಕ: 26.06.2018 
ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ: 899 ರಲ್ಲಿ ದಿನಾಂಕ: 26.06.2018 ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 
- ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ (Karnataka Act No. 14 of 1977) ಕಲಂ - 7ರ 
ಉಪಕಲಂ - ( 2)( 3) ಮತ್ತು (4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ದಾವಣಗೆರೆ ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ದಾವಣಗೆರೆ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ: 45 ( ನಲವತ್ತೈದು) 
2 . ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ -4 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ | ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ - 5 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಜಿಲ್ಲೆ: ದಾವಣಗೆರೆ 


ಅನುಬಂಧ 
ದಾವಣಗೆರೆ ಮಹಾನಗರಪಾಲಿಕೆ 


8(વા 


1 


ವಾರ್ಡ್ ವಾರ್ಡ್ 

ಮೀಸಲಾತಿ 
ನಂಬರ್ 

ವಾರ್ಡಿನ ವ್ಯಾಪ್ತಿ 
ಹೆಸರು 
| 2 | 3 

ದೊಡ್ಡ ಬೂದಿಹಾಳ್ ಗ್ರಾಮದ ಗಡಿಯಿಂದ 
ಉತ್ತರ ಮಹಾನಗರಪಾಲಿಕೆ ಸರಹದು ಮೂಲಕ ಬೂದಾಳ್ ಮತ್ತು 

ಮಹಾನಗರಪಾಲಿಕೆಯ ಸರಹದ್ದು ಸೇರುವ ಜಾಗದವರೆಗೆ, 

ಕಾಳಿಕಾದೇವಿ ರಸ್ತೆ ಮತ್ತು ಕಡ್ಲೆಬಾಳು ನಂಜಪ್ಪನಗಲ್ಲಿ | 
ದಕ್ಷಿಣ ಸೇರುವ ಜಾಗದಿಂರ 

ಮುಖಾಂತರ ಮ 
ಹರಾಜ ಪೇಟೆವರೆಗೆ . 
ಬೇತೂರು ಗ್ರಾಮ ರಿ. ಸ.156 ಮತ್ತು ಬೇತೂರು ಹಳ್ಳ 

ಸೇರುವ ಜಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ 
ವಾರ್ಡ 

ಪೂರ್ವ ರಿಂಗ್ ರಸ್ತೆಗೆ ಸೇರಿ ರಿಂಗ್ ರಸ್ತೆಯಿಂದ ಪೂರ್ವ ಭಾಗದ | ಹಿಂದುಳಿದ 
ಗಾಂಧಿನಗರ 
ನಂ :1 

ಮುಖಾಂತರ ಅಜಾದ್ ನಗರ 2ನೇ ಮುಖ್ಯ ರಸ್ತೆ 5ನೇ | ವರ್ಗ ( ಎ) 
ಅಡ್ಡರಸ್ತೆ ಮುಖಾಂತರ ಕಡ್ಲೆಬಾಳು ನಂಜಪ್ಪಗಲ್ಲಿಯವರೆಗೆ, 
ಮಹಾನಗರಪಾಲಿಕೆಯ ಸರಹದ್ದು ಮತ್ತು 
ದೊಡ್ಡಬೂದಿಹಾಳ್ ಗ್ರಾಮದ ಗಡಿ ಮುಖಾಂತರ ರಿಂಗ್ 

ರಸ್ತೆಯವರೆಗೆ ರಿಂಗ್ ರಸ್ತೆಯ ಮುಖಾಂತರ 
ಪಶ್ಚಿಮ ದೊಡ್ಡಬೂದಿಹಾಳ ಗ್ರಾಮದ ರಿ.ಸ.51ರವರೆಗೆ ಮತ್ತು 

ಚೌಡೇಶ್ವರಿ ನಗರದ ಚರಂಡಿ ಮುಖಾಂತರ 
ದಕ್ಷಿಣಾಭಿಮುಖವಾಗಿ ಚಲಿಸಿ ಕೈಲಾಸ ರಸ್ತೆಯ ಮೂಲಕ 
ಕಡ್ಲೆಬಾಳು ನಂಜಪ್ತಗಲ್ಲಿಯವರೆಗೆ. 

ಮಾಗನಹಳ್ಳಿ ರಸ್ತೆ ಕಲ್ಲನಹಳ್ಳಿ ಹಳ್ಳದ ಮುಖಾಂತರ ಪಶ್ಚಿಮ 
ಉತ್ತರ ಮುಖವಾಗಿ ಬೂದಾಳ್ ಗ್ರಾಮದ ಎಸ್. ಟಿ .ಪಿ ವರೆಗೆ 

( ಸರ್ವೆ ನಂ .112ರವರೆಗೆ) 
ಹೆಗ್ಗಡೆ ನಗರ ರಿಂಗ್ ರಸ್ತೆ ಮಾಗನಹಳ್ಳಿ ರಸ್ತೆ ಸೇರುವ 
ಸ್ಥಳದಿಂದ ಪಶ್ಚಿಮ ಮುಖವಾಗಿ ರಿಂಗ್ ರಸ್ತೆಯಲ್ಲಿ ಹೆಗ್ಗಡೆ 

ನಗರ ಮೂಲಕ ಅಕ್ತರ್ ರಜಾ ವೃತ್ತದವರೆಗೆ, ಅಕ್ತರ್‌ರಜಾ 

ದಕ್ಷಿಣ ವೃತ್ತದಿಂದ ಉತ್ತರ ಮುಖವಾಗಿ ಶಿವ ನಗರ ಮುಖ್ಯ 
ಎಸ್ ಎಸ್ ಎಂ 

ರಸ್ತೆಯಲ್ಲಿ ಅಲ್ಇಖಾ ಶಾಲೆವರೆಗೆ, ಎಸ್.ಎಸ್. ಎಂ . ನಗರ ಎ 
ವಾರ್ಡ 
ನಗರ & ಬ್ಲಾಕ್ 1ನೇ ಮುಖ್ಯ ರಸ್ತೆಯಲ್ಲಿ ಪಶ್ಚಿಮ ಮುಖವಾಗಿ 

ಸಾಮಾನ್ಯ 
ನಂ : 2 

ಮಹಿಳೆ 
ಮುಸ್ತಾಪ ನಗರ 

ಎಸ್. ಎಸ್. ಎಂ . ನಗರ ರಾಜಕಾಲುವೆವರೆಗೆ 
ಮಾಗನಹಳ್ಳಿ ರಸ್ತೆ ಕಲ್ಪನಹಳ್ಳಿ ಸೇರುವ ಸ್ಥಳದಿಂದ ಪೂರ್ವ 

ಮುಖವಾಗಿ ಹಳ್ಳದ ಮುಖಾಂತರ - ಸಿದ್ದರಾಮೇಶ್ವರ 
ಪೂರ್ವ 

ಬಡಾವಣೆ 1ನೇ ಕ್ರಾಸ್ ಹಿಂಭಾಗದ ರಾಜ ಕಾಲುವೆ ಹಳ್ಳಕ್ಕೆ 
ಸೇರುವ ಸ್ಥಳದವರೆಗೆ, 
ಎಸ್.ಎಸ್. ಎಂ . ನಗರ ಎ ಬ್ಲಾಕ್ 1ನೇ ಮುಖ್ಯ ರಸ್ತೆ 
ಹಳ್ಳದವರೆಗೆ , ಹಳ್ಳದ ಮುಖಾಂತರ ಉತ್ತರ ಮುಖವಾಗಿ 

ಎಸ್ . ಟಿ. ಪಿ ವರೆಗೆ ( ಸರ್ವೆ ನಂ .112ರವರೆಗೆ) 
ಸಿದ್ದರಾಮೇಶ್ವರ | ಬೀಡಿ ಲೇಔಟ್ ಇ ,ಎಸ್ , ಐ ಆಸತ್ರೆ ಪಕ್ಕದ ರಸ್ತೆ ರಿಂಗ್ 
| ವಾರ್ಡ | ಬಡಾವಣೆ, | 
| 

ರಸ್ತೆಗೆ ಸೇರುವ ಸ್ಥಳದಿಂದ ಪೂರ್ವ ಮುಖವಾಗಿ ರಿಂಗ್ | ಹಿಂದುಳಿದ 
ನಂ :3 | ಮಂಡಕ್ಕಿ ಭಟಿ & | ಉತ್ತರ 

ರಸ್ತೆ ಮೂಲಕ ಮಾಗನಹಳ್ಳಿ ರಸ್ತೆಯವರೆಗೆ ಮಾಗನಹಳ್ಳಿ ವರ್ಗ ( ಎ ) 
ಬೀಡಿ ಲೇಔಟ್. ರಸ್ತೆಯಲ್ಲಿ ಉತ್ತರ ಮುಖವಾಗಿ ಕಲ್ಪನಹಳ್ಳಿ ಹಳ್ಳದವರೆಗೆ, 


ಪಶ್ಚಿಮ 


| 3 


ಸಿದ್ದರಾಮೇಶ್ವರ ಬಡಾವಣೆ 1ನೇ ಕ್ರಾಸ್ ಹಿಂಭಾಗದ ರಾಜ 
ಕಾಲುವೆ ಮುಖಾಂತರ ಮಂಡಕ್ಕಿಭಟ್ಟಿ ಮುಖ್ಯ ರಸ್ತೆಯಲ್ಲಿ 
ಎಡಕ್ಕೆ ತಿರುಗಿ ಬೆಳ್ಳೂಡಿ ರೈಸ್‌ಮಿಲ್‌ವರೆಗೆ, ಬೆಳ್ಳೂಡಿ ರೈಸ್ 

ಮಿಲ್ ಹತ್ತಿರ ಬಲಕ್ಕೆ ತಿರುಗಿ ಮಾಗನಹಳ್ಳಿ ರಸ್ತೆಯವರೆಗೆ, 
ದಕ್ಷಿಣ 

ಮಾಗನಹಳ್ಳಿ ರಸ್ತೆ ಮುಖಾಂತರ ಟಿಪ್ಪು ನಗರ 3ನೇ ಮುಖ್ಯ 
ರಸ್ತೆಯವರೆಗೆ, ನಂತರ ಎಡಕ್ಕೆ ತಿರುಗಿ ಟಿಪ್ಪುನಗರ 3ನೇ 
ಮುಖ್ಯ ರಸ್ತೆ ಮುಖಾಂತರ ಬಾಷಾನಗರ ಮುಖ್ಯ 
ರಸ್ತೆಯವರೆಗೆ 
ಮಾಗನಹಳ್ಳಿ ರಸ್ತೆ ಕಲ್ಲನಹಳ್ಳಿ ಹಳ್ಳ ಸೇರುವ ಸ್ಥಳದಿಂದ 

ಪೂರ್ವಭಿಮುಖವಾಗಿ ಹಳ್ಳದ ಮುಖಾಂತರ 
ಪೂರ್ವ 

ಸಿದ್ದರಾಮೇಶ್ವರ ಬಡಾವಣೆ 1ನೇ ಕ್ರಾಸ್ ಹಿಂಭಾಗದಲ್ಲಿರುವ 
ರಾಜ ಕಾಲುವೆ ಕಲ್ಲನಹಳ್ಳಿ ಹಳಕ್ಕೆ ಸೇರುವ ಸ್ಥಳದವರೆಗೆ, 
ಟಿಷ್ಟು ನಗರ 3ನೇ ಮುಖ್ಯ ರಸ್ತೆ ಮತ್ತು ಬಾಷಾ ನಗರ 
ಮುಖ್ಯ ರಸ್ತೆ ಸೇರುವ ಸ್ಥಳದಿಂದ ಉತ್ತರ ಮುಖವಾಗಿ 

ಬಾಷಾ ನಗರ ಮುಖ್ಯ ರಸ್ತೆ ಮುಖಾಂತರ ಬೀಡಿ ಲೇಔಟ್ 
ಪಶ್ಚಿಮ 

10ನೇ ಕ್ರಾಸ್‌ನಲ್ಲಿ ಪೂರ್ವ ಮುಖವಾಗಿ ಇ .ಎಸ್. ಐ . 
ಆಸಿಯವರೆಗೆ, ಇ.ಎಸ್. ಐ . ಆಸ್ಪತ್ರೆ ಪಕ್ಕದ ರಸ್ತೆಯಲ್ಲಿ ಉತ್ತರ 
ಮುಖವಾಗಿ ರಿಂಗ್ ರಸ್ತೆಯವರೆಗೆ 

ರಿಂಗ್ ರಸ್ತೆಯಿಂದ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ನಗರ 
ಉತ್ತರ (ಶಿವನಗರ ) ಆಶ್ರಯ ಬಡಾವಣೆಯ ಮನೆಗಳಿಗೆ ಹೋಗುವ 

ಮೂಲಕ ಹೊಸ ಇದ್ದಾ ರಸ್ತೆಯವರೆಗೆ, 

ಹಿಂದೂ ರುದ್ರಭೂಮಿಯ ಪೂರ್ವ ಭಾಗದಲ್ಲಿ ರಸ್ತೆ ಮತ್ತು 
ದಕ್ಷಿಣ ಭಾಷಾ ನಗರ 6ನೇ ಅಡ್ಡರಸ್ತೆಗೆ ಸೇರುವ ಜಾಗದಿಂದ 6ನೇ 

ಅಡ್ಡ ರಸ್ತೆಯವರೆಗೆ, 
ಹೊಸ ರದ್ದಾ ರಸ್ತೆಯಿಂದ ಭಾಷಾನಗರ ಮುಖ್ಯರಸ್ತೆಯ 
ಮೂಲಕ ರಿಂಗ್ ರಸ್ತೆಯವರೆಗೆ ಮತ್ತು ರಿಂಗ್ ರಸ್ತೆಯಿಂದ ಸಾಮಾನ್ಯ 

ಮೆಹಬೂಬ್ ನಗರ ಪೂರ್ವಭಾಗದ ರಸ್ತೆ ಮುಖಾಂತರ 
ಪೂರ್ವ 

ದಕ್ಷಿಣಾಭಿಮುಖವಾಗಿ ಮತ್ತು ಪಶ್ಚಿಮಾಭಿ ಮುಖವಾಗಿ 
ಬಂದು ಭಾಷಾನಗರ ಮುಖ್ಯ ರಸ್ತೆವರೆಗಿನ ಮನೆಗಳು ಸೇರಿ 
ಭಾಷಾನಗರ 6ನೇ ಅಡ್ಡರಸ್ತೆವರೆಗೆ, 
ರಿಂಗ್ ರಸ್ತೆಯಿಂದ ಭೂಮಿಯ ಪೂರ್ವ ಭಾಗದ ರಸ್ತೆಯ 
ಮೂಲಕ ದಕ್ಷಿಣ ಭಾಗದ ರಸ್ತೆಯ ಮೂಲಕ 
ದಕ್ಷಿಣಾಭಿಮುಖವಾಗಿ ಭಾಷಾ ನಗರದ 6ನೇ ಕ್ರಾಸ್ ವರೆಗೆ 

ದೊಡ್ಡಬೂದಿಹಾಳ್ ರಿ ಸ ನಂ 52 & ರಿಂಗ್ ರಸ್ತೆಯಿಂದ 
ಉತ್ತರ | ಪೂರ್ವಭಿಮುಖವಾಗಿ ದೊಡ್ಡ ಮಳೆನೀರು 

ಚರಂಡಿಯವರೆಗೆ. 
ಕೊಂಡಜ್ಜಿ ರಸ್ತೆಯಿಂದ ಪೂರ್ವಭಿಮುಖವಾಗಿ ಎಸ್ ಎಂ 
ಕೃಷ್ಣನಗರದ ಹೊಸಚರಂಡಿ ಮುಖಾಂತರ 
ಜಗಜೀವನ್‌ರಾಮ್ ನಗರದ ಗಡಿ ಹೊಂದಿ ದಕ್ಷಿಣ 

ಹಿಂದುಳಿದ 
ದಕ್ಷಿಣ 

ಮುಖವಾಗಿ ಬೂದಾಳ್ ರಸ್ತೆಯ ದೊಡ್ಡ ಚರಂಡಿ ಮೂಲಕ | ವರ್ಗ ( ಎ) 
ಪೂರ್ವಭಿಮುಖವಾಗಿ ಚೌಡೇಶ್ವರಿ ನಗರದ ದೊಡ್ಡ ಮಹಿಳೆ 
ಚರಂಡಿಗೆ ಕೂಡುವುದು. 

ರಿಂಗ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಎಸ್ ಪಿ ಎಸ್ 
ಪೂರ್ವ 

ನಗರ 1ನೇ ಹಂತ ದೊಡ್ಡ ಚರಂಡಿಯವರೆಗೆ ರಸ್ತೆಯವರೆಗೆ. 
ರಿಂಗ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ ಎಸ್ ಎಂ ಕೃಷ್ಣ 
ನಗರದ ಡಾನ್ ಬಾಸ್ಕೋ ಸ್ಕೂಲ್‌ವರೆಗೆ. 


| 4 


| 


ವಾರ್ಡ 
ನಂ : 4 


ಬಾಷಾ ನಗರ 


ಪಶ್ಚಿಮ 


ವಾರ್ಡ 
ನಂ : 5 


ಜಗಜೀವನ್‌ರಾಂ 

ನಗರ , 
ಎಸ್ , ಪಿ. ಎಸ್ 

ನಗರ 2ನೇ 
ಹಂತ, ರಾಜೀವ್ 
ಗಾಂಧಿ ಬಡಾವಣೆ 

& ಎಸ್ ಪಿ 
ಎಸ್ ನಗರ 1ನೇ 

ಹಂತ 


ಪಶ್ಚಿಮ 


ಪರಿಶಿಷ್ಟ 


ವಾರ್ಡ 
ನಂ : 6 


| 


7 


| 


ವಾರ್ಡ 
ನಂ :7 


[ ರಿಂಗ್ ರಸ್ತೆಂಯಿಂದ ಪೂರ್ವಭಿಮುಖವಾಗಿ ಎಸ್ ಎಂ | 

ಕೃಷ್ಣ ನಗರದ ಮೂಲಕ ಬೂದಾಳ್ ರಸ್ತೆ 
ಉತ್ತರ ದಕ್ಷಿಣಾಭಿಮುಖವಾಗಿ ದುರ್ಗಾಂಭಿಕಾ ಮೈದಾನದವರೆಗೆ 

ಪೂರ್ವಭಿಮುಖವಾಗಿ ಹಳೇ ಬೂದಾಳ್ ರಸ್ತೆ ಅಂಬೇಡ್ಕರ್ 
ವೃತ್ತದವರೆಗೆ , 

ರಿಂಗ್ ರಸ್ತೆಂಯಿಂದ ಪೂರ್ವಭಿಮುಖವಾಗಿ ಶಿಬಾರ 
ಕುರುಬರ ಬೀದಿ, 

ಮೂಲಕ ಹಳೇ ಬೇತೂರು ರಸ್ತೆ ಮಾರ್ಗವಾಗಿ ನಾಲಬಂದ 
ಶಿಬಾರ & | ದಕ್ಷಿಣ ರಸ್ತೆ ದಕ್ಷಿಣಾಭಿಮುಖವಾಗಿ ಶಿವಾಜಿ ವೃತ್ತದಿಂದ 
ವಿಜಯನಗರ 

ದುರ್ಗಾಂಭಿಕ ದೇವಿ ದೇವಸ್ಥಾನದ ಮೂಲಕ ಹರೇದಿಬ್ಬ ಜಾತಿ 
ಬಡಾವಣೆ . 

ವೃತ್ತದವರೆಗೆ . 
ದೊಡ್ಡ ಬೂದಾಳ್ ರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ 

ಚೌಡೇಶ್ವರಿ ನಗರದ ಚರಂಡಿ ಮೂಲಕ ಬೂದಿಹಾಳ್ ರಸ್ತೆ 
ಪೂರ್ವ 

ಮೂಲಕ, ಅಂಬೇಡ್ಕರ್‌ ವೃತ್ತದಿಂದ ಹರೇದಿಬ್ಬ ವೃತ್ತದ 

ಮಾರ್ಗವಾಗಿ, 
ಪಶ್ಚಿಮ 

ರಿಂಗ್ ರಸ್ತೆಂಯಿಂದ ದಕ್ಷಿಣಾಭಿಮುಖವಾಗಿ ಕೊಂಡಜ್ಜಿ 
ರಸ್ತೆಯವರೆಗೆ. 
ರಿಂಗ್ ರಸ್ತೆ ಮತ್ತು ಕೊಂಡಜ್ಜಿ ರಸ್ತೆ ಕೂಡುವ ಜಾಗದಿಂದ 

ಪೂರ್ವಾಭಿಮುಖವಾಗಿ ದೇವರಾಜ ಅರಸ ಬಡಾವಣೆ ಸಿ 
ಉತ್ತರ 

ಬ್ಲಾಕ್ ನಲ್ಲಿರುವ ಈಜು ಕೊಳದ ಪೂರ್ವದ ರಸ್ತೆಗೆ ಸೇರುವ 
ವರೆಗೆ( ಕೊಂಡಜ್ಜಿ ರಸ್ತೆ ಮೂಲಕ) 

ರಿಂಗ್ ರಸ್ತೆ ಮತ್ತು ರೈಲ್ವೆ ಹಳಿ ಸೇರುವ ಜಾಗದಿಂದ ರೈಲ್ವೆ 

ದಕ್ಷಿಣ ಹಳಿ ಮೂಲಕ ಜಾಲಿ ನಗರದಲ್ಲಿರುವ ಬಾಕ್ಸ್ 
ಜಾಲಿನಗರ , 

ಚರಂಡಿಯವರೆಗೆ, 
ದೇವರಾಜ್ ಕೊಂಡಜಿ ರಸೆಯಿಂದ ದೇವರಾಜ ಅರಸು ಬಡಾವಣೆ ಸಿ . 

ಸಾಮಾನ್ಯ 
ಅರಸ್ ಬಡಾವಣೆ 

ಬಾಕ್ ನಲ್ಲಿರುವ ಈಜುಕೊಳದ ರಸೆಯ ಪೂರ್ವದ 
ಬಿ ಬ್ಲಾಕ್ 

ಮುಖಾಂತರ ಬಂದು (ಜೋಡು ರಸ್ತೆ) ಡಬಲ್ ರಸ್ತೆಗೆ ಸೇರಿ 
ಪೂರ್ವ ಅಲ್ಲಿಂದ ಪೂರ್ವಾಭಿಮುಖವಾಗಿ ಶಿವಾಲಿ ಚಿತ್ರಮಂದಿರ 

ರಸ್ತೆ ಮತ್ತು ಜಾಲಿನಗರ 2ನೇ ಮುಖ್ಯ ರಸ್ತೆ ಮೂಲಕ 
ಹೊಂಡದ ವೃತ್ತದವರೆಗೆ (ವೀರ ಮದಕರಿನಾಯಕನ ವೃತ್ತ) 
ಹಾಗೂ ಬಾಕ್ಸ್ ಚರಂಡಿ ಮೂಲಕ ರೈಲ್ವೆ ಹಳಿಯವರೆಗೆ, 

ಕೊಂಡಜ್ಜಿ ರಸ್ತೆ ಮತ್ತು ರಿಂಗ್ ರಸ್ತೆಗೆ ಸೇರುವ ಜಾಗದಿಂದ 
ಪಶ್ಚಿಮ 

ರಿಂಗ್ ರಸ್ತೆ ಮೂಲಕ ರೈಲ್ವೆ ಹಳ್ಳದವರೆಗೆ, 
ಕೊಂಡಜ್ಜಿ ರಸ್ತೆ ಮತ್ತು ದೇವರಾಜ ಅರಸ ಬಡಾವಣೆ ಸಿ 

ಬ್ಲಾಕ್ ನ ಈಜು ಕೊಳದ ಪೂರ್ವದ ಭಾಗದ ರಸ್ತೆ 
ಉತ್ತರ ಜಾಗದಿಂದ ಕೊಂಡಜ್ಜಿ ರಸ್ತೆ ಮತ್ತು ಶಿಬಾರ ರಸ್ತೆಯ 

ಮೂಲಕ ಬೂದಾಳ್ ರಸ್ತೆ ಮತ್ತು ನಾಲಾ ಬಂದ್ ರಸ್ತೆ 
ಸೇರುವ ಜಾಗದವರೆಗೆ. 

ಶಿವಾಲಿ ಟಾಕೀಸ್ ರಸ್ತೆಯಿಂದ ಜಾಲಿನಗರ 2ನೇ ಮುಖ್ಯ 
ದಕ್ಷಿಣ 

ರಸ್ತೆ ಮೂಲಕ ಬಾಕ್ಸ್ ಚರಂಡಿ ಮತ್ತು ಕೊಂಡಜ್ಜಿ ರಸ್ತೆಯ 

ಮೂಲಕ ಚಂದ್ರಮೌಳೇಶ್ವರ ದೇವಸ್ಥಾನದ ಮುಂಭಾಗದ 
ಸುರೇಶ್ ನಗರ ರಸ್ತೆಯ ಗಾಂಧಿನಗರ ಬೂದಿಹಾಳ್ ರಸ್ತೆಯವರೆಗೆ , 

ಸಾಮಾನ್ಯ 
ಬೂದಾಳ್ ರಸ್ತೆ ಮತ್ತು ನಾಲಾಬಂದ್ ರಸ್ತೆ ಸೇರುವ | 

ಮಹಿಳೆ 
ಪೂರ್ವ ಜಾಗದಿಂದ ನಾಲಾಬಂದ್ ರಸ್ತೆ ಮೂಲಕ ಹೊಂಡದ 

ವೃತ್ತದವರೆಗೆ 
ಕೊಂಡಜ್ಜಿ ರಸ್ತೆಯಿಂದ ದೇವರಾಜ ಅರಸ ಬಡಾವಣೆ ಸಿ 

ಬ್ಲಾಕ್ ನಲ್ಲಿರುವ ಈಜು ಕೊಳದ ರಸ್ತೆಯ ಪೂರ್ವದ 
ಪಶ್ಚಿಮ ಮುಖಾಂತರ ಬಂದು(ಜೋಡು ರಸ್ತೆ) ಡಬಲ್ ರಸ್ತೆಗೆ ಸೇರಿ 

ಅಲ್ಲಿಂದ ಪೂರ್ವಾಭಿಮುಖವಾಗಿ ಶಿವಾಲಿ ಚಿತ್ರಮಂದಿರದ 
ರಸ್ತೆಯವರೆಗೆ. 


ವಾರ್ಡ 
ನಂ : 8 


ವಾರ್ಡ 
ನಂ : 9 


ಹಿಂದೂ ರುದ್ರಭೂಮಿ ಪೂರ್ವ ಭಾಗದ ರಸ್ತೆ ಮತ್ತು 
ಉತ್ತರ ಭಾಷಾ ನಗರ 6ನೇ ಅಡ್ಡರಸ್ತೆ ಸೇರುವ ಜಾಗದಿಂದ 6ನೇ 

ಕ್ರಾಸ್ ಮೂಲಕ ಬಾಷಾನಗರ ಮುಖ್ಯ ರಸ್ತೆಯವರೆಗೆ, 
ಆಜಾದ್ ನಗರ 1ನೇ ಮುಖ್ಯ ರಸ್ತೆ 5ನೇ ಅಡ್ಡ ರಸ್ತೆ ಹಾಗೂ 

1ನೇ ಮುಖ್ಯ ರಸ್ತೆ ಸೇರುವ ಜಾಗದಿಂದ ಆಜಾದ್ ನಗರ 
ದಕ್ಷಿಣ 

1ನೇ ಮುಖ್ಯ ರಸ್ತೆ ಮೂಲಕ ಬಾಷಾನಗರ ಮುಖ್ಯ 
ರಸ್ತೆಯವರೆಗೆ, 
ಭಾಷಾನಗರದ ಮುಖ್ಯ ರಸ್ತೆ ಮತ್ತು 6ನೇ ಅಡ್ಡರಸ್ತೆ ಸೇರುವ 

ಜಾಗದಿಂದ ಬಾಷಾನಗರ ಮುಖ್ಯ ರಸ್ತೆ ಮೂಲಕ ಟಿಪ್ಪುನಗರ 
ಆಜಾದ್ ನಗರ 

ಸಾಮಾನ್ಯ 
ರಸ್ತೆಯ ಮೂಲಕ ಪೂರ್ವಾಭಿಮುಖವಾಗಿ ಅಜಾದ್ ನಗರ | 
ಪೂರ್ವ 

2ನೇ ಮುಖ್ಯ ರಸ್ತೆ 1ನೇ ಅಡ್ಡರಸ್ತೆವರೆಗೆ ಹಾಗೂ 1ನೇ ಅಡ್ಡ 
ರಸ್ತೆಯಮೂಲಕ ಪಶ್ಚಿಮಾಭಿಮುಖವಾಗಿ ಆಜಾದ್ ನಗರ 
ಮುಖ್ಯ ರಸ್ತೆಯವರೆಗೆ, 
ಹಿಂದೂ ರುದ್ರಭೂಮಿ ಪೂರ್ವ ಭಾಗದ ರಸ್ತೆ ಮತ್ತು 

ಭಾಷಾ ನಗರ 6ನೇ ಅಡ್ಡರಸ್ತೆಯಿಂದ ದಕ್ಷಿಣಾಭಿಮುಖವಾಗಿ 
ಪಶ್ಚಿಮ ಬಾಷಾನಗರ 1ನೇ ಅಡ್ಡ ರಸ್ತೆಯವರೆಗೆ ಮತ್ತು 1ನೇ ಅಡ್ಡ 

ರಸ್ತೆಯಿಂದ ಅಜಾದ್ ನಗರ 5ನೇ ಕ್ರಾಸ್ ಮೂಲಕ 
ಅಜಾದ್ ನಗರ 1ನೇ ಮುಖ್ಯರಸ್ತೆಯವರೆಗೆ, 

ಹರೇದಿಬ್ಬ ವೃತ್ತದಿಂದ ಹಳೇ ಪೇಟೆ ಮುಖಾಂತರ ಶಿವಾಜಿ 
ಉತ್ತರ ವೃತ್ತದಿಂದ ಹಾಗೂ ಶಿವಾಜಿ ವೃತ್ತದಿಂದ ನಾಲ್ವಂದ್ ರಸ್ತೆಯ 

ಮೂಲಕ ಗಾಂಧೀನಗರ ಬೂದಾಳ್ ರಸ್ತೆಯವರೆಗೆ. 

ಚೌಕಿಪೇಟೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ ಜಾಗದಿಂದ 
ದಕ್ಷಿಣ ದೊಡ್ಡ ಪೇಟೆ ಮುಖಾಂತರ ಜಾಲಿನಗರ 1ನೇ ಮುಖ್ಯ 

ರಸ್ತೆಯ ಪಕ್ಕದಲ್ಲಿರುವ ಬಾಕ್ಸ್ ಚರಂಡಿಯವರೆಗೆ. 
ಗಣೇಶ ಪೇಟೆ 

ಹರೇದಿಬ್ಬ ವೃತ್ತದಿಂದ ಕಾಳಿಕಾದೇವಿ ರಸ್ತೆ ಮುಖಾಂತರ ಸಾಮಾನ್ಯ 
ಪೂರ್ವ 

ಚೌಕಿಪೇಟೆವರೆಗೆ , 
ಜಾಲಿನಗರ 2ನೇ ಮುಖ್ಯ ರಸ್ತೆ ಮತ್ತು ಬಾಕ್ಸ್ ಚರಂಡಿ 

ಸೇರುವ ಜಾಗದಿಂದ ಚರಂಡಿಯ ಮೂಲಕ ಕೊಂಡಜ್ಜಿ 
ಪಶ್ಚಿಮ ರಸ್ತೆಯ ಮೂಲಕ ಚಂದ್ರ ಮೌಳೇಶ್ವರಿ ದೇವಸ್ಥಾನ 

ಮುಂಭಾಗದ ರಸ್ತೆ ಮುಖಾಂತರ ಬೂದಾಳ್ ರಸ್ತೆ 
( ಗಾಂಧಿನಗರ) ವರೆಗೆ 

ಕಾಳಿಕಾದೇವಿ ರಸ್ತೆಯಿಂದ ಬೇತೂರು ರಸ್ತೆ ಮತ್ತು 
ಉತ್ತರ ದಾವಣಗೆರೆ ಜಗಳೂರು ರಸ್ತೆಯಿಂದ ಆರ್ ಎಮ್ ಸಿ 

ಮುಖ್ಯ ರಸ್ತೆಯವರೆಗೆ , 
ಆರ್ ಎಮ್ ಸಿ ಮುಖ್ಯ ರಸ್ತೆಯಿಂದ ಶಾದಿಮಹಲ್ ರಸ್ತೆ 
ಮತ್ತು ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ಮುಖಾಂತರ ಕಾಳಿಕಾದೇವಿ 

ರಸ್ತೆಯವರೆಗೆ ಕಾಳಿಕಾದೇವಿ ರಸ್ತೆಯಲ್ಲಿರುವ ಇಜಾರ್ ದಾರ್ 

ದಕ್ಷಿಣ 
ಬಸವರಾಜ ಪೇಟೆ 

ಗಲ್ಲಿ ಮುಖಾಂತರ ಮಹರಾಜಪೇಟೆ ವರೆಗೆ ಹಾಗೂ ಹುಬ್ಬಳ್ಳಿ ಸಾಮಾನ್ಯ 
ಚೌಡಪ್ಪನಗಲ್ಲಿ ಮತ್ತು ಶಾದಿಮಹಲ್ ಮುಖಾಂತರ 
ಆರ್‌ಎಮ್‌ಸಿ ಮುಖ್ಯ ರಸ್ತೆಯವರೆಗೆ, 

ದಾವಣಗೆರೆ ಜಗಳೂರು ರಸ್ತೆಯಿಂದ ಆರ್ ಎಮ್ ಸಿ . 
ಪೂರ್ವ 

ಮುಖ್ಯ ರಸ್ತೆ ಮೂಲಕ ಶಾದಿಮಹಲ್ ರಸ್ತೆಯವರೆಗೆ 

ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ರಸ್ತೆಯಿಂದ ಚಾಮರಾಜಪೇಟೆ 
ಪಶ್ಚಿಮ 

ಮುಖಾಂತರ ಚೌಕಿಪೇಟೆವರೆಗೆ. 


ವಾರ್ಡ 
ನಂ :10 


ವಾರ್ಡ 
ನಂ :11 


| 12 | 


ವಾರ್ಡ 
ನಂ : 12 


ಪೂರ್ವ 


ಪಶ್ಚಿಮ 


ಭಾಷಾನಗರದ ಮುಖ್ಯರಸ್ತೆ ಮತ್ತು ಟಿಪ್ಪು ನಗರ ಹಾಗೂ 
ಬೀಡಿ ಲೇಔಟ್‌ನ ಮದ್ಯದ ರಸ್ತೆಗೆ ಸೇರುವ ಜಾಗದಿಂದ 

ಪೂರ್ವಾಭಿಮುಖವಾಗಿ ಮಾಗನಹಳ್ಳಿ ರಸ್ತೆಯವರೆಗೆ ಮತ್ತು 
ಉತ್ತರ 

ಆಜಾದ್ ನಗರ 1ನೇ ಅಡ್ಡ ರಸ್ತೆಯಿಂದ 1ನೇ ಮುಖ್ಯ ರಸ್ತೆ 
ಮೂಲಕ ಮಾಗನಹಳ್ಳಿ ಮುಖ್ಯ ರಸ್ತೆಯವರೆಗೆ.( ಬಾಲಾಜಿ 
ಟಾಕೀಸ್) 

ದಕ್ಷಿಣ ಹಳೇ ಬೇತೂರು ರಸ್ತೆ ಕಡ್ಲೆಬಟ್ಟಿ ರಸ್ತೆಗೆ ಸೇರುವ 
ದಕ್ಷಿಣ | ಜಾಗದಿಂದ ಹಳೇ ಬೇತೂರು ಮೂಲಕ ಮಾಗನಹಳ್ಳಿ 

ರಸ್ತೆಯವರೆಗೆ( ವಡ್ಡರಕೇರಿ ಶಾಲೆಯವರೆಗೆ) 
ದಾವಣಗೆರೆ ಮಾಗನಹಳ್ಳಿ ರಸ್ತೆಯಲ್ಲಿರುವ ಟಿಪ್ಪುನಗರ ಮತ್ತು | 

ಸಾಮಾನ್ಯ 
ಅಹಮದ್ ನಗರ ಬೀಡಿ ಲೇಔಟ್‌ನ ಮದ್ಯದ ರಸ್ತೆಯಿಂದ 

ಮಹಿಳೆ 
ದಕ್ಷಿಣಾಭಿಮುಖವಾಗಿ ಮಾಗನಹಳ್ಳಿ ರಸ್ತೆ ಮೂಲಕ 
ಜಗಳೂರು ರಸ್ತೆಯವರೆಗೆ, 
ಭಾಷಾನಗರದ ಮುಖ್ಯ ರಸ್ತೆ ಮತ್ತು ಟಿಪ್ಪುನಗರ ಹಾಗೂ 
ಬೀಡಿ ಲೇಔಟ್ ಮದ್ಯದ ರಸ್ತೆ ಸೇರುವ ಜಾಗದಿಂದ 
| ಅಜಾದ್ ನಗರ ಮುಖ್ಯ ರಸ್ತೆಯ ಮೂಲಕ 
ಪೂರ್ವಾಭಿಮುಖವಾಗಿ ಆಜಾದ್ ನಗರ 2ನೇ ಮುಖ್ಯ ರಸ್ತೆ, 
1ನೇ ಅಡ್ಡ ರಸ್ತೆಯ ಮೂಲಕ ದಕ್ಷಿಣಾಭಿಮುಖವಾಗಿ ಚಲಿಸಿ 
ಮತ್ತೆ ಪಶ್ಚಿಮಾಭಿಮುಖವಾಗಿ ಅಜಾದ್ ನಗರ ಮುಖ್ಯ ರಸ್ತೆ 
ಮೂಲಕ 1ನೇ ಮುಖ್ಯ ರಸ್ತೆಗೆ ಸೇರಿ ಪಶ್ಚಿಮಾಭಿಮುಖವಾಗಿ 
ಕಡ್ಲೆಬಳ್ಳಿ ರಸ್ತೆ ಮೂಲಕ ಹಳೇ ಬೇತೂರು ರಸ್ತೆಯವರೆಗೆ, 
ಮಾಗನಹಳ್ಳಿ ಮತ್ತು ಬಾಲಾಜಿ ಟಾಕಿಸ್‌ನ ಪಕ್ಕದ ರಸ್ತೆ 

ಸೇರುವ ಜಾಗದಿಂದ ಪೂರ್ವಾಭಿಮುಖವಾಗಿ ಹಳೇ 
ಉತ್ತರ ಕಲ್ಲನಹಳ್ಳಿ ರಸ್ತೆಯವರೆಗೆ ಸೇರಿ ಉತ್ತರಾಭಿಮುಖವಾಗಿ 

ಕಾರ್ಲ ಮಾಕ್ಸ್ ನಗರದ ಉತ್ತರ ಭಾಗದಲ್ಲಿರುವ ಚರಂಡಿಯ 

ಮುಖಾಂತರ ಮಹಾನಗರಪಾಲಿಕೆಯ ಸರಹದ್ದಿನವರೆಗೆ. 
ಕಾರ್ಲಮಾಕ್ಸ್ 

ಬೇತೂರು ರಸ್ತೆ ಮತ್ತು ಮಾಗನಹಳ್ಳಿ ರಸ್ತೆಗೆ ಸೇರುವ | 
ನಗರ, 

ಹಿಂದುಳಿದ 
ದಕ್ಷಿಣ ಜಾಗದಿಂದ ಜಗಳೂರು ರಸ್ತೆಯ ಮುಖಾಂತರ 
ಮುದ್ದಭೋವಿ ಮಹಾನಗರಪಾಲಿಕೆಯ ಸರಹದ್ದಿನವರೆಗೆ, 

ವರ್ಗ ( ಎ) 
ಕಾಲೋನಿ & 

ಮಹಿಳೆ 
ಕೊರಚರಹಟ್ಟಿ. 

ಬೇಲೂರು ಹಳ್ಳ ಮತ್ತು ಮಹಾನಗರಪಾಲಿಕೆ ಸರಹದ್ದಿಗೆ | 
ಪೂರ್ವ | ಸೇರುವ ಜಾಗದಿಂದ ಸರಹದ್ದಿನ ಮುಖಾಂತರ ಜಗಳೂರು 

ರಸ್ತೆಯವರೆಗೆ. 

ಜಗಳೂರು ರಸ್ತೆ ಮತ್ತು ಮಾಗನಹಳ್ಳಿ ಸೇರುವ ಜಾಗದ 
ಪಶ್ಚಿಮ ಮುಖಾಂತರ ಬಾಲಾಜಿ ಟಾಕಿಸ್‌ನ ಪಕ್ಕದ ರಸ್ತೆ ಯಲ್ಲಿರುವ 

ಇರುವ ದೊಡ್ಡ ಚರಂಡಿಯವರೆಗೆ, 

ಮಹರಾಜ ಪೇಟೆ ಮತ್ತು ಹುಬ್ಬಳ್ಳಿ ಚೌಡಪ್ಪನಗಲ್ಲಿ 
ಉತ್ತರ ಶಾದಿಮಹಲ್ ರಸ್ತೆಯ ಮುಖಾಂತರ ಆರ್ ಎಮ್ ಸಿ 

ಮುಖ್ಯ ರಸ್ತೆವರೆಗೆ 

ಮಹಾರಾಜ ಪೇಟೆ ರಸ್ತೆಯಿಂದ ಚೌಕಿಪೇಟೆ ಮತ್ತು 
ಚಾಮರಾಜಪೇಟೆ 

ದಕ್ಷಿಣ ಬಂಬೂಬಜಾರ್‌ ರಸ್ತೆ ಮುಖಾಂತರ ಆರ್ ಎಮ್ ಸಿ | ಹಿಂದುಳಿದ 
& ಮುಖ್ಯ ರಸ್ತೆವರೆಗೆ 

ವರ್ಗ ( ಎ) 
ಬಸವರಾಜಪೇಟೆ. 

ಶಾದಿಮಹಲ್ ರಸ್ತೆಯಿಂದ ಆರ್ ಎಮ್ ಸಿ ಮುಖ್ಯ ರಸ್ತೆ 
ಪೂರ್ವ 

ಮುಖಾಂತರ ಬಂಬೂಬಜಾರ್ ರಸ್ತೆಯವರೆಗೆ. 

ಹುಬ್ಬಳ್ಳಿ ಚೌಡಪ್ಪನಗಲ್ಲಿ ರಸ್ತೆಯಿಂದ ಚಾಮರಾಜಪೇಟೆ| 
ಪಶ್ಚಿಮ 

ಮುಖಾಂತರ ಚೌಕಿಪೇಟೆವರೆಗೆ, 
ದೇವರಾಜ ಮಹಾನಗರಪಾಲಿಕೆಯ ಸರಹದ್ದು ಮತ್ತು ರೈಲ್ವೆ ಹಳಿ ಸೇರಿದ 

ಹಿಂದುಳಿದ 
ಅರಸ್ ಬಡಾವಣೆ 

ಜಾಗದಿಂದ ರೈಲ್ವೆ ಹಳಿಯ ಮುಖಾಂತರ ವಿನೋಬನಗರ 
& ವಿನೋಬನಗರ ಪಕ್ಕದ ದೊಡ್ಡ ಚರಂಡಿಯ ರೈಲ್ವೆ ಬ್ರಿಡ್ಜ್ ವರೆಗೆ, 

ವರ್ಗ ( ಎ) 


| 13 | 


ವಾರ್ಡ 
ನಂ :13 


14 


ವಾರ್ಡ 
ನಂ :14 


ವಾರ್ಡ 
ನಂ :15 


ಪಿಬಿ ರಸ್ತೆಯ ಮತ್ತು ವಿನೋಬನಗರ ದೊಡ್ಡ ಚರಂಡಿ | ಮಹಿಳೆ 
ಸೇರುವ ಜಾಗದಿಂದ ಪಿಬಿ ರಸ್ತೆ ಮೂಲಕ ವಿನೋಬನಗರ 

4ನೇ ಮುಖ್ಯ ರಸ್ತೆ ದಕ್ಷಿಣಾಭಿಮುಖವಾಗಿ ಬಂದು 
ದಕ್ಷಿಣ 

ಯಲ್ಲಮ್ಮನಗರ 6ನೇ ಕ್ರಾಸ್ ಮೂಲಕ ರಿಂಗ್ ರಸ್ತೆ ಸೇರಿ 
ಅಲ್ಲಿಂದ ಪಿಬಿ ರಸ್ತೆ ಮೂಲಕ ಮಹಾನಗರಪಾಲಿಕೆಯ 
ಸರಹದ್ದಿನವರೆಗೆ, 
ದಾವಣಗೆರೆ ಹರಿಹರ ಪಿಬಿ ರಸ್ತೆಯಲ್ಲಿರುವ ಗುಳ್ಳಮ್ಮನ 

ಗುಡಿಯ ಪಶ್ಚಿಮ ಭಾಗದಲ್ಲಿರುವ ವಿನೋಬನಗರದ 
ಪೂರ್ವ 

ದೊಡ್ಡಚರಂಡಿಯಿಂದ ಉತ್ತರಾಭಿಮುಖವಾಗಿ ದಾವಣಗೆರೆ 
ಹುಬ್ಬಳ್ಳಿ ರೈಲ್ವೆ ಹಳಿಯವರೆಗೆ 
ದಾವಣಗೆರೆ ಮಹಾನಗರಪಾಲಿಕೆಯ ಸರಹದ್ದು ಮತ್ತು ರೈಲ್ವೆ 
ಹಳಿ ಕೂಡುವ ಜಾಗದಿಂದ ದಕ್ಷಿಣಾಭಿಮುಖವಾಗಿ ನಗರದ 
ಸರಹದ್ದಿನ ಮೂಲಕ ಪಿಬಿ ರಸ್ತೆ ಕೂಡುವವರೆಗೆ. 

ಪಿಬಿ ರಸ್ತೆಯಲ್ಲಿರುವ ವಿನೋಬನಗರ 4ನೇ ಮುಖ್ಯ ರಸ್ತೆ 
ಉತ್ತರ ಕೂಡುವ ಜಾಗದಿಂದ ಪಿಬಿ ರಸ್ತೆ ಮುಖಾಂತರ 

ವಿನೋಬನಗರ ಚರಂಡಿಯವರೆಗೆ, 

ದಕ್ಷಿಣ ವಿನೋಬನಗರ 2ನೇ ಮುಖ್ಯ ರಸ್ತೆ 7ನೇ ಅಡ್ಡ | 
ದಕ್ಷಿಣ ರಸ್ತೆಯಿಂದ ಮುಚ್ಚಳ್ಳಿ ತೋಟದ ಹಳ್ಳದವರೆಗೆ , 


ಪಶ್ಚಿಮ 


ವಾರ್ಡ 
ನಂ :16 


ಪಶ್ಚಿಮ 


ಪಿಬಿ ರಸ್ತೆಯ ಮತ್ತು ಬಾಕ್ಸ್ ಚರಂಡಿಯು ಕೂಡುವ ಬಾಕ್ಸ್ | 

ಹಿಂದುಳಿದ 
ವಿನೋಬನಗರ | ಪೂರ್ವ ಚರಂಡಿಯ ಮುಖಾಂತರ ವಿನೋಬನಗರ 1ನೇ ಮುಖ್ಯ 
ರಸ್ತೆ ಮತ್ತು 17ನೇ ಕ್ರಾಸ್‌ನಲ್ಲಿರುವ ಮುದಳ್ಳಿ ತೋಟದವರೆಗೆ. 

ವರ್ಗ ( ಎ) 
ಪಿಬಿ ರಸ್ತೆಯಲ್ಲಿರುವ ವಿನೋಬನಗರ 4ನೇ ಮುಖ್ಯ 
ರಸ್ತೆಕೂಡುವ ಜಾಗದಿಂದ4ನೇ ಮುಖ್ಯ ರಸ್ತೆಯ 
ಮುಖಾಂತರ 6ನೇ ಅಡ್ಡ ರಸ್ತೆಯವರೆಗೆ ಅಲ್ಲಿಂದ 3ನೇ 
ಮುಖ್ಯ ರಸ್ತೆಯ ಮುಖಾಂತರ 4ನೇ ಅಡ್ಡ ರಸ್ತೆಯವರೆಗೆ 
ಮತ್ತು ವಿನೋಬನಗರ 2ನೇ ಮುಖ್ಯ ರಸ್ತೆಯ ಮುಖಾಂತರ 
17ನೇ ಅಡ್ಡ ರಸ್ತೆಯವರೆಗೆ, 
ರೈಲ್ವೆ ಬ್ರಿಡ್ಜ್ ಮತ್ತು ವಿನೋಬನಗರ ದೊಡ್ಡ ಚರಂಡಿ 

ಸೇರುವ ಜಾಗದಿಂದ ಪ್ರಾರಂಭವಾಗಿ ರೈಲ್ವೆ ಲೈನ್ ಮೂಲಕ 
ಉತ್ತರ 

ಪೂರ್ವಾಭಿಮುಖವಾಗಿ ಮಹಾನಗರಪಾಲಿಕೆಯ ಮುಂಭಾಗ 
ರೈಲ್ವೆ ಬ್ರಿಡ್ಜ್ ವರೆಗೆ, 
ಎಂಸಿಸಿ ಎ ಬ್ಲಾಕ್ 1ನೇ ಮುಖ್ಯ ರಸ್ತೆ 6ನೇ ಕ್ರಾಸ ಮೂಲಕ 
ಪಿ ಜೆ ಬಡಾವಣೆ 2ನೇ ಮುಖ್ಯ ರಸ್ತೆ ಮತ್ತು 2ನೇ ಮುಖ್ಯ 

ರಸ್ತೆಯಿಂದ ಗುರುಭವನದ ಮುಂಭಾಗದ ರಸ್ತೆಯಿಂದ ಪಿ ಜೆ 
ಪಿ . ಜೆ.ಬಡಾವಣೆ ಬಡಾವಣೆ 1ನೇ ಮುಖ್ಯ ರಸ್ತೆ ಕೂಡುವವರೆಗೆ, 

ಸಾಮಾನ್ಯ 
ಮಹಾನಗರಪಾಲಿಕೆಯ ರೈಲ್ವೆ ಅಂಡರ್ ಬ್ರಿಡ್ಜ್ ನಿಂದ | 
ಪ್ರಾರಂಭವಾಗಿ ಪಿ ಜೆ ಬಡಾವಣೆ 1ನೇ ಮುಖ್ಯ ರಸ್ತೆ 
ಮೂಲಕ ಶ್ರೀಮತಿ ರತ್ನಮ್ಮ ಮಹಿಳಾ ಹಾಸ್ಟಲ್ ಉತ್ತರ 
ಭಾಗದ ರಸ್ತೆಯವರೆಗೆ, 

ರೈಲ್ವೆ ಬ್ರಿಡ್ಜ್ ಮತ್ತು ವಿನೋಬನಗರ ದೊಡ್ಡ ಚರಂಡಿ 
ಪಶ್ಚಿಮ ಸೇರುವ ಜಾಗದಿಂದ ಪ್ರಾರಂಭವಾಗಿ ಚರಂಡಿ ಮೂಲಕ 

ದಕ್ಷಿಣಾಭಿಮುಖವಾಗಿ ಪಿ ಜೆ ಬಡಾವಣೆ 6ನೇ ಕ್ರಾಸ್ ವರೆಗೆ. 

ಚೌಕಿಪೇಟೆ ರಸ್ತೆಯಿಂದ ದೊಡ್ಡ ಪೇಟೆ ಮುಖಾಂತರ ಮತ್ತು 
ಉತ್ತರ 

ಜಾಲಿನಗರ 2ನೇ ಮುಖ್ಯ ರಸ್ತೆ ( ಬಾಕ್ಸ್ ಚರಂಡಿವರೆಗೆ) 
ಕಾಯಿಪೇಟೆ & 

ಹಿಂದುಳಿದ 
ರೈಲ್ವೆ ಹಳಿ ಮತ್ತು ಜಾಲಿನಗರದ ಬಾಕ್ಸ್ ಚರಂಡಿಯಿಂದ | 
ಎಂ ಬಿ ಕೇರಿ. ದಕ್ಷಿಣ ರೈಲ್ವೆ ಹಳಿಯ ಮುಖಾಂತರ ರೈಲ್ವೆ ಸ್ಟೇಷನ್ ಪೂರ್ವಭಾಗದ 

ವರ್ಗ ( ಬಿ) 
ಅಂಡರ್ ಬ್ರಿಡ್ಜ್ ವರೆಗೆ. 


ದಕ್ಷಿಣ 


| 17 | ವಾರ್ಡ 


ನಂ :17 


ಪೂರ್ವ 


18 | 


ವಾರ್ಡ 
ನಂ :18 


ವಾರ್ಡ ಮಂಡಿಪೇಟೆ ಐ 
ನಂ :19 ಶೇಖರಪ್ಪ ನಗರ 


ಚೌಕಿಪೇಟೆ ವೃತ್ತದಿಂದ ವಿಜಯಲಕ್ಷ್ಮಿ ರಸ್ತೆ ಮುಖಾಂತರ 
ಪೂರ್ವ ರೈಲ್ವೆ ಟ್ರ್ಯಾಕ್ ಮತ್ತು ಚನ್ನಗಿರಿ ವಿರುಪಾಕ್ಷಪ್ಪ ವೃತ್ತದ ಪಶ್ಚಿಮ 

ಭಾಗ. 

ಜಾಲಿನಗರ 1ನೇ ಮುಖ್ಯ ರಸ್ತೆಯಲ್ಲಿರುವ ಬಾಕ್ಸ್ ಚರಂಡಿ | 
ಪಶ್ಚಿಮ 

ಮುಖಾಂತರ ರೈಲ್ವೆ ಟ್ರ್ಯಾಕ್ ವರೆಗೆ. 
ಚಿಗಟೇರಿ ಗಲ್ಲಿ ರಸ್ತೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ 
ಸ್ಥಳದಿಂದ ಪೂರ್ವಭಿಮುಖವಾಗಿ ಚಿಗಟೇರಿ ಗಲ್ಲಿ ರಸ್ತೆ 

ಮುಖಾಂತರ ವಿಠಲಮಂದಿರ ದೇವಸ್ಥಾನದ ರಸ್ತೆವರೆಗೆ 
ಉತ್ತರ ಅಲ್ಲಿಂದ ದಕ್ಷಣಭಿಮುಖವಾಗಿ ವಿಠಲಮಂದಿರ ದೇವಸ್ಥಾನದ 

ರಸ್ತೆ ಮುಖಾಂತರ ಚೌಕಿಪೇಟೆ ರಸ್ತೆ ಸೇರುವ ಸ್ಥಳದವರೆಗೆ , 
ಅಲ್ಲಿಂದ ಪೂರ್ವಭಿಮುಖವಾಗಿ ಚೌಕಿಪೇಟೆ ರಸ್ತೆಯ 
ಮುಖಾಂತರ ಎ. ಪಿ . ಎಂ . ಸಿ ರಸ್ತೆಯವರೆಗೆ, 

ಮಹಾನಗರಪಾಲಿಕೆಯ ಎದುರು ಭಾಗದಲ್ಲಿರುವ ರೈಲ್ವೆ 
ದಕ್ಷಿಣ 

ಅಂಡರ್ ಬ್ರಿಡ್ಜ್‌ನಿಂದ ರೈಲ್ವೆ ಲೈನ್ ಮುಖಾಂತರ ಈರುಳ್ಳಿ 
ಮಾರಿಕಟ್ಟೆ ಹತ್ತಿರದ ರೈಲ್ವೆ ಅಂಡರ್ ಬ್ರಿಡ್ಜ್ ಶೇಖರಪ್ಪ ನಗರ 

ಸಾಮಾನ್ಯ 
" ಬಿ " ಬ್ಲಾಕ್‌ವರೆಗೆ, 
ಬಂಬೂಬಜಾರ್ ರಸ್ತೆ ಹಾಗೂ ಎ. ಪಿ. ಎಂ .ಸಿ ರಸ್ತೆ ಸೇರುವ 

ಸ್ಥಳದಿಂದ ಎ , ಪಿ, ಎಂ .ಸಿ ರಸ್ತೆ ಮುಖಾಂತರ ಈರುಳ್ಳಿ 
ಪೂರ್ವ 

ಮಾರ್ಕೆಟ್ ಅಂಡರ್ ಬಿಡೋವರೆಗೆ ಮತ್ತು ಶೇಖರಪ್ಪ ನಗರ 
" ಬಿ" ಬ್ಲಾಕ್‌ವರೆಗೆ, 

ಚಿಗಟೇರಿ ಗಲ್ಲಿ ರಸ್ತೆ ಮತ್ತು ಕಾಳಿಕಾದೇವಿ ರಸ್ತೆ ಸೇರುವ 
ಪಶ್ಚಿಮ ಸ್ಥಳದಿಂದ ದಕ್ಷಿಣಭಿಮುಖವಾಗಿ ಕಾಳಿಕಾದೇವಿ ರಸ್ತೆ 

ಮುಖಾಂತರ ರೈಲ್ವೇ ಅಂಡರ್‌ಬಿವರೆಗೆ, 

ರ್ ಎಮ್ ಸಿ ಮುಖ್ಯ ರಸ್ತೆ ವಿನಾಯಕ ಟಾಕೀಸ್ 

ಮುಂಭಾಗದ ರಸೆ ಸೇರುವ ಜಾಗದಿಂದ ಅದೇ ರಸ್ತೆಯ 
ಉತ್ತರ ಮುಖಾಂತರ ಬಸಾಪುರ ರಸ್ತೆಗೆ ಸೇರಿದ ಅಣ್ಣಾನಗರದ 

ದಕ್ಷಿಣ ಭಾಗದ ಕೊನೆಯ ಅಡ್ಡ ರಸ್ತೆ ಹಾದು ಬೇತೂರು 
ಹಳ್ಳದವರೆಗೆ. 

ಎ. ಪಿ. ಎಂ .ಸಿ ಗೇಟ್‌ನಿಂದ ಪೂರ್ವಭಿಮುಕವಾಗಿ ಭಾರತ್ 
ದಕ್ಷಿಣ ಕಾಲೋನಿ ಮುಖ್ಯ ರಸ್ತೆ ಮುಖಾಂತರ ಬೇತೂರು 
ಹಳ್ಳದವರೆಗೆ, 

ಪಂಗಡ 
ಬೇಲೂರು ಹಳ್ಳ ಮತ್ತು ಅಣ್ಣಾನಗರ ದಕ್ಷಿಣ ಭಾಗದ 
ಅಡ್ಡರಸ್ತೆಗೆ ಸೇರುವ ಜಾಗದಿಂದ ದಕ್ಷಿಣಾಭಿಮುಖವಾಗಿ 

( ಮಹಿಳೆ ) 
ಪೂರ್ವ 

ಹಳದ ಮುಖಾಂತರ ಬಂದು ಭಾರತ್ ಕಾಲೋನಿ ಮುಖ್ಯ 
ರಸ್ತೆಯವರೆಗೆ ಹಾಗೂ ಎ, ಪಿ , ಎಂ . ಸಿ ಗೇಟ್‌ವರೆಗೆ, 
ಆರ್ ಎಮ್ ಸಿ ಮುಖ್ಯ ರಸ್ತೆ, ವಿನಾಯಕ ಟಾಕೀಸ್ 

ಮುಂಭಾಗದ ರಸ್ತೆ ಸೇರುವ ಜಾಗದಿಂದ ಆರ್ ಎಮ್ ಸಿ 
ಪಶ್ಚಿಮ 

ಮುಖ್ಯ ರಸ್ತೆಯ ಮುಖಾಂತರ ಈರುಳ್ಳಿ ಮಾರ್ಕೆಟ್ 
ಹತ್ತಿರವಿರುವ ರೈಲ್ವೆ ಅಂಡರ್ ಬ್ರಿಡ್ಜ್‌ವರೆಗೆ, 
ಜಗಳೂರು ರಸ್ತೆ ಮತ್ತು ಆರ್ ಎಮ್ ಸಿ ರಸ್ತೆ ಸೇರುವ 

ಜಾಗದಿಂದ ಜಗಳೂರು ರಸ್ತೆ ಮುಖಾಂತರ 
ಉತ್ತರ 

ಮಹಾನಗರಪಾಲಿಕೆ ಸರಹದ್ದಿನವರೆಗೆ ಹಾಗೂ ಸರಹದ್ದಿನ 
ಮುಖಾಂತರ ಬಸಾಪುರ ಗ್ರಾಮದ ರಿ. ಸ27ರವರೆಗೆ, 

ಹಿಂದುಳಿದ 
ಆರ್ ಎಮ್ ಸಿ ಮುಖ್ಯ ರಸ್ತೆ ಮತ್ತು ವಿನಾಯಕ ಟಾಕೀಸ್ | ವರ್ಗ ( ಬಿ ) 

ಮುಂಭಾಗದ ರಸ್ತೆ ಸೇರುವ ಜಾಗದಿಂದ ಅದೇ ರಸ್ತೆ ಮಹಿಳೆ 
ದಕ್ಷಿಣ ಮುಖಾಂತರ ಬಸಾಪುರ ರಸ್ತೆಗೆ ಸೇರಿದ ಅಣ್ಣಾನಗರದ 

ದಕ್ಷಿಣ ಭಾಗದ ಕೊನೆಯ ಅಡ್ಡ ರಸ್ತೆ ಹಾದು ಬೇತೂರು 
ರಸ್ತೆ ಹಳ್ಳದವರೆಗೆ, 


ಪರಿಶಿಷ್ಠ 


| 20 || 


ವಾರ್ಡ 
ನಂ :20 


ಭಾರತ್ 
ಕಾಲೋನಿ 


2 ] 


| 


ವಾರ್ಡ 
ನಂ : 21 


ಬಸವಾಪುರ 


ಪಶ್ಚಿಮ 


22 


ವಾರ್ಡ 
ನಂ :22 


ಬಸಾಪುರ ಗ್ರಾಮದ ರಿ . ಸ . 27ರ ಉತ್ತರದ ಗಡಿಯಿಂದ 
ಪೂರ್ವ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ಬಂದು ಐಗೂರು 

ಗ್ರಾಮದ ರಸ್ತೆಯವರೆಗೆ, 
ಜಗಳೂರು ರಸ್ತೆ ಮತ್ತು ಆರ್ ಎಮ್ ಸಿ ಮುಖ್ಯ ರಸ್ತೆ 
ಸೇರುವ ಭಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ 
ಆರ್ ಎಮ್ ಸಿ ಮುಖ್ಯರಸ್ತೆಯ ಮುಖಾಮತರ 
ವಿನಾಯಕ ಟಾಕೀಸ್ ರಸ್ತೆಯವರೆಗೆ, 

ರಿಂಗ್ ರಸ್ತೆಯಲ್ಲಮ್ಮನಗರ 16ನೇ ಕ್ರಾಸ್ ಮೂಲಕ 
ಉತ್ತರ 

ವಿನೋಬನಗರ 4ನೇ ಮುಖ್ಯ ರಸ್ತೆಯವರೆಗೆ, 

ರಿಂಗ್ ರಸ್ತೆಯಿಂದ ಯಲ್ಲಮ್ಮನಗರ 14ನೇ ಕ್ರಾಸ್ ಮೂಲಕ 
ದಕ್ಷಿಣ 

ವಿನೋಬನಗರ 2ನೇ ಮುಖ್ಯ ರಸ್ತೆಯವರೆಗೆ, 
ವಿನೋಬನಗರ 6ನೇ ಕ್ರಾಸ್ ರಸ್ತೆ ಮತ್ತು 4ನೇ ಮುಖ್ಯ 
ಸೇರುವ ಜಾಗದಿಂದ 

ಪ್ರಾರಂಭವಾಗಿ 
ಯಲ್ಲಮ್ಮ ನಗರ 
ಪೂರ್ವ ಪೂರ್ವಾಭೀಮುಖವಾಗಿ ಬಂದು 3ನೇ ಮುಖ್ಯ ರಸ್ತೆಗೆ | 

ಸಾಮಾನ್ಯ 
ಬಂದು ದಕ್ಷಿಣಾಭಿಮುಖವಾಗಿ 2ನೇ ಮುಖ್ಯ ರಸ್ತೆಯ 14ನೇ 
ಕ್ರಾಸ್ ವರೆಗೆ. 

ಯಲ್ಲಮ್ಮನಗರ 6ನೇ ಕ್ರಾಸ್ ರಸ್ತೆ ಮತ್ತು ರಿಂಗ್ ಸೇರುವ 
ಪಶ್ಚಿಮ ಜಾಗದಿಂದ ಪ್ರಾರಂಭವಾಗಿ ದಕ್ಷಿಣಾಭಿಮುಖವಾಗಿ ರಿಂಗ್ 

ರಸ್ತೆ ಮೂಲಕ ಯಲ್ಲಮ್ಮನಗರ 14ನೇ ಕ್ರಾಸ್ ವರೆಗೆ, 

ರಿಂಗ್ ರಸ್ತೆ - ಯಲ್ಲಮ್ಮ ನಗರ 14ನೇ ಕ್ರಾಸ್ ಕೂಡುವ 
ಉತ್ತರ ರಸ್ತೆಯಿಂದ ಯಲ್ಲಮ್ಮ ನಗರ 14ನೇ ಕ್ರಾಸ್ ಮೂಲಕ 

ವಿನೋಬನಗರ 2ನೇ ಮುಖ್ಯ ರಸ್ತೆಯವರೆಗೆ. 
ವಲಯ ಕಛೇರಿಯ ಮುಂಭಾಗದ ಶಾಮನೂರು ರಸ್ತೆಯ 

ಮುಖಾಂತರ ಲಕ್ಷ್ಮೀಪ್ಲೋರ್ ಮಿಲ್ ಮುಂಭಾಗದಿಂದ 
ದಕ್ಷಿಣ ಶಾಮನೂರು ರಸ್ತೆಯ ಮುಖಾಂತರ ಶಾಮನೂರು 

ಚೌಡೇಶ್ವರಿ ದೇವಸಾನ ಉತ್ತರಾಭಿಮುಖವಾಗಿ ಶಾಮನೂರು 

ರುದ್ರಭೂಮಿ ಗಡಿ ಮೂಲಕ ಕುಂದುವಾಡ ಕೆರೆಯವರೆಗೆ, 
ನಿಜಲಿಂಗಪ್ಪ 

ವಿನೋಬನಗರ 2ನೇ ಮುಖ್ಯ ರಸ್ತೆಯಿಂದ ದಕ್ಷಿಣ 
ಬಡಾವಣೆ & 

ಮುಖವಾಗಿ ಬಕ್ಕೇಶ್ವರ ಶಾಲೆ ರಸ್ತೆ ಮುಖಾಂತರ ಬಕ್ಕೇಶ್ವರ ಹಿಂದುಳಿದ 
ಎಸ್ ಎಸ್ 

ಶಾಲೆ ರಸ್ತೆಯವರೆಗೆ ದಕ್ಷಿಣ ಮುಖವಾಗಿ ಮಹಾ ವರ್ಗ ( ಎ ) 
ಬಡಾವನೆ " ಎ " | ಪೂರ್ವ ನಗರಪಾಲಿಕೆ ವಲಯ ಕಛೇರಿಯವರೆಗೆ , ನಂತರ ಪಶ್ಚಿಮ ಮಹಿಳೆ 
ಬ್ಲಾಕ್ 

ಮುಖವಾಗಿ ಲಕ್ಷ್ಮೀಪ್ಲೋರ್ ಮಿಲ್ ಮುಂಭಾಗ 
ಶಾಮನೂರು ರಸ್ತೆ ಮುಖಾಂತರ ಚೌಡೇಶ್ವರಿ 
ದೇವಸ್ಥಾನದವರೆಗೆ, 
ರಿಂಗ್ ರಸ್ತೆ - ಯಲ್ಲಮ್ಮ ನಗರ 14ನೇ ಕ್ರಾಸ್ ಕೂಡುವ 
ರಸ್ತೆಯಿಂದ ರಿಂಗ್ ರಸ್ತೆ - ಇಂಡೋರ್ ಸ್ಟೇಡಿಯಂ 
ಮುಖಾಂತರ ಪಶ್ಚಿಮ ಮುಖವಾಗಿ ಕುಂದುವಾಡ ಪೂರ್ವ 
ಭಾಗದ ಗೇಟ್‌ವರೆಗೆ ಹಾಗೂ ದಕ್ಷಿಣ ಮುಖವಾಗಿ 
ಶಾಮನೂರು ರುದ್ರಭೂಮಿ ಗಡಿ ಮೂಲಕ ಶಾಮನೂರು 
ರಸ್ತೆಯವರೆಗೆ. 
ಬಕೇಶ್ವರ ಶಾಲೆಯಿಂದ ಪೂರ್ವದ ಕಡೆಗೆ ಎಂಸಿಸಿ " ಎ " 
ಬ್ಲಾಕ್ 7ನೇ ರಸ್ತೆ ವರೆಗೆ, ವಿನೋಬನಗರ 2ನೇ ಮುಖ್ಯ ರಸ್ತೆ 

ಪೂರ್ವದ ಕಡೆಗೆ, ವಿನೋಬನಗರ ಪಕ್ಕದಲ್ಲಿರುವ ದೊಡ್ಡ 
ಎಂ . ಸಿ . ಸಿ | 

ಚರಂಡಿ ಮತ್ತು ಮುದಳ್ಳಿ ತೋಟದ ಮುಖಾಂತರ ಪಿ, ಜೆ | ಹಿಂದುಳಿದ 
ಎ ಬ್ಲಾಕ್ & ಪಿ | ಉತ್ತರ 

ಬಡಾವಣೆ 6ನೇ ಕ್ರಾಸ್‌ವರೆಗೆ ಸೇರಿದಂತೆ ರಾಂ ಅಂಡ್ | ವರ್ಗ ( ಎ ) 
ಜೆ ಬಡಾವಣೆ 

ಕೋ ಮುಖಾಂತರವಾಗಿ 2ನೇ ಮುಖ್ಯ ರಸ್ತೆಗೆ ಬಂದು 
ಗುರುಭವನ ಮೂಲಕ ರತ್ನಮ್ಮ ಹಾಸ್ಟೆಲ್ ಪೂರ್ವ 
ಭಾಗದವರೆಗೆ. 


23 . 


ವಾರ್ಡ 
ನಂ : 23 


ಪಶ್ಚಿಮ 


24 


ವಾರ್ಡ 
ನಂ :24 


10 


ದಕ್ಷಿಣ 


| 25 | 


ವಾರ್ಡ | ಕೆ. ಬಿ.ಬಡಾವಣೆ, 
ನಂ :25 ಡಿ, ಸಿ, ಎಂ ಕ್ವಾಟ್ರಸ್ 


ದಾವಣಗೆರೆ- ಚನ್ನಗಿರಿ ರಸ್ತೆ ಮತ್ತು ಬಾಪೂಜಿ ಆಸ್ಪತ್ರೆ 

ಸೇರುವ ಜಾಗದ ಮುಖಾಂತರ ಎಂ . ಸಿ. ಸಿ ಕಾಲೋನಿ " ಬಿ " 
ದಕ್ಷಿಣ 

ಬ್ಲಾಕ್ 1ನೇ ಮುಖ್ಯ ರಸ್ತೆ ಮತ್ತು ಶಾಮನೂರು ರಸ್ತೆ 
ಮೂಲಕ ಎಂ . ಸಿ.ಸಿ " ಎ " ಬ್ಲಾಕ್ ವಲಯ ಕಛಢರಿಯವರೆಗೆ. 
ರತ್ನಮ್ಮ ಹಾಸ್ಟೆಲ್ ಉತ್ತರ ಭಾಗದ ರಸ್ತೆಯಿಂದ 

ಪ್ರಾರಂಭವಾಗಿ ಪಿಜೆ ಬಡಾವಣೆ 1ನೇ ಮುಖ್ಯ ರಸ್ತೆ 
ಪೂರ್ವ ಅಂಬೇಡ್ಕರ್ ವೃತ್ತದ ಮೂಲಕ ಚನ್ನಗಿರಿ ರಸ್ತೆ ಮೂಲಕ 

ಕೆಟಿಜೆ ನಗರ 16ನೇ ಕ್ರಾಸ್- ಚನ್ನಗಿರಿ ರಸ್ತೆ ಕೂಡುವ 
ರಸ್ತೆಯವರೆಗೆ, 
ವಿನೋಬನಗರ 2ನೇ ಮುಖ್ಯ ರಸ್ತೆ ದಾವಣಗೆರೆ - ಹರಿಹರ 

ಸಹಕಾರ ಸಮುದಾಯ ಭವನದಿಂದ , 7ನೇ ಮುಖ್ಯ ರಸ್ತೆ 
ಪಶ್ಚಿಮ ಎಂಸಿಸಿ " ಎ " ಬ್ಲಾಕ್ ಬಕ್ಕೇಶ್ವರ ಶಾಲೆಯ ರಸ್ತೆ ಕೂಡುವ 

ರಸ್ತೆಯವರೆಗೆ ಹಾಗೂ ಬಕ್ಕೇಶ್ವರ ಶಾಲೆಯಿಂದ ದಕ್ಷಿಣದ 
ಕಡೆಗೆ ವಲಯ ಕಛೇರಿ ಶಾಮನೂರು ರಸ್ತೆಯವರೆಗೆ, 

ಮಹಾನಗರಪಾಲಿಕೆ ಮುಭಾಗದಲ್ಲಿರುವ ರೈಲ್ವೆ ಅಂಡರ್ 
ಉತ್ತರ ಬ್ರಿಡ್ಜ್‌ನಿಂದ ರೈಲ್ವೆ ಟ್ರ್ಯಾಕ್ ನಿಂದ ಆರ್ ಎಮ್ ಸಿ ರಸ್ತೆಯ 

ಅಂಡರ್ ಬ್ರಿಡ್ಜ್ ವರೆಗೆ, 
ಡಾ . ಬಿ. ಆರ್ ಅಂಬೇಡ್ಕರ್‌ ವೃತ್ತದಿಂದ ಕೆಟಿಜೆ ನಗರ 1ನೇ | 
ಅಡ್ಡ ರಸ್ತೆ ಕೆಎಸ್‌ಆರ್‌ಟಿಸಿ ಕ್ವಾಟ್ರಸ್ ಹಿಂಭಾಗ ಮತ್ತು 
ನೀಲಮ್ಮನ ತೋಟ ದಕ್ಷಿಣ ಭಾಗದಿಂದ ದಾವಣಗೆರೆ 
ಡಿಸಿಎಂ ಈಶಾನ್ಯ ದಿಕ್ಕಿನವರೆಗೆ, 

ಹಿಂದುಳಿದ 
ರೈಲ್ವೆ ಟ್ರ್ಯಾಕ್ ಮತ್ತು ಆರ್ ಎಮ್ ಸಿ ರಸ್ತೆಯಿಂದ ರೈಲ್ವೆ ವರ್ಗ ( ಬಿ) 
ಪೂರ್ವ ಟ್ರ್ಯಾಕ್ ಮುಖಾಂತರ ದಾವಣಗೆರೆ ಕಾಟನ್ ಮಿಲ್ ಈಶಾನ್ಯ 

ದಿಕ್ಕಿನವರೆಗೆ , 
ಮಹಾನಗರಪಾಲಿಕೆ ಮುಂಭಾಗದಲ್ಲಿರುವ ರೈಲ್ವೆ ಅಂಡರ್ 

ಬ್ರಿಡ್ಜ್‌ನಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ರಸ್ತೆಯ 
ಪಶ್ಚಿಮ 

ಮುಖಾಂತರ ಪಿ ಜೆ ಬಡಾವಣೆ 1ನೇ ಮುಖ್ಯ ರಸ್ತೆಯ 
ಮುಖಾಂತರ ಡಾ . ಬಿ.ಆರ್. ಅಂಬೇಡ್ಕರ್‌ ವೃತ್ತದವರೆಗೆ, 

ಡಾ. ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಪೂರ್ವಕ್ಕೆ ಕೆಟಿಜೆ 
ಉತ್ತರ 

ನಗರ 1ನೇ ಕಾಸ್ ಮೂಲಕ ತ್ರಿಶೂಲ್ ಟಾಕೀಸ್ ವರೆಗೆ 

ಚನ್ನಗಿರಿ ರಸ್ತೆ ಮತ್ತು ಕೆಟಿಜೆ ನಗರ 10ನೇ ಕ್ರಾಸ್ ಸೇರುವ 
ದಕ್ಷಿಣ ಜಾಗದಿಂದ ಪ್ರಾರಂಭವಾಗಿ 9ನೇ ಕ್ರಾಸ್ ಮೂಲಕ ನಿಟುವಳ್ಳಿ 

ಮುಖ್ಯ ರಸ್ತೆಯವರೆಗೆ, 
ತ್ರಿಶೂಲ್ ಟಾಕೀಸ್ ರಸ್ತೆಯಿಂದ ತ್ರಿಶೂಲ್ ಕಲಾಭವನದ | ಸಾಮಾನ್ಯ 

ಪಶ್ಚಿಮದ ರಸ್ತೆ ಸೇರುವ ಜಾಗದಿಂದ ಅದೇ ರಸ್ತೆ ಮೂಲಕ 
ಪೂರ್ವ 

ಬಂದು ಲೇಬರ್ ಕಾಲೋನಿಯ ಉತ್ತರ ಭಾಗದ ರಸ್ತೆ 
ಮೂಲಕ ಬಂದು ನಿಟುವಳ್ಳಿ ರಸ್ತೆಯವರೆಗೆ, 

ಡಾ . ಬಿ ಆರ್ ಅಂಬೇಡ್ಕರ್‌ ವೃತ್ತದಿಂದ ಚನ್ನಗಿರಿ ರಸ್ತೆ 
ಪಶ್ಚಿಮ 

ಮೂಲಕ ಕೆಟಿಜೆ ನಗರ 10ನೇ ಕ್ರಾಸ್ ವರೆಗೆ 

ಚನ್ನಗಿರಿ ರಸ್ತೆಯಿಂದ ಕೆಟಿಜೆ ನಗರ 10ರಿಂದ 
ಉತ್ತರ | | ಪ್ರಾರಂಭಗೊಂಡು ೨ನೇ ಕ್ರಾಸ್ ಮೂಲಕ ನಿಟುವಳ್ಳಿ ಮುಖ್ಯ 

ರಸ್ತೆಯವರೆಗೆ, 

ಚನ್ನಗಿರಿ ರಸ್ತೆ ಮತ್ತು ಕೆಟಿಜೆ ನಗರ 16ನೇ ಕ್ರಾಸ್ ಸೇರುವ 
ದಕ್ಷಿಣ ಜಾಗದಿಂದ 15ನೇ ಅಡ್ಡ ರಸ್ತೆಯ ಮೂಲಕ ನಿಟುವಳ್ಳಿ | ಸಾಮಾನ್ಯ 
ಮುಖ್ಯ ರಸ್ತೆಯವರೆಗೆ, 

ಮಹಿಳೆ 
ಕೆಟಿಜೆ ನಗರ 9ನೇ ಕ್ರಾಸ್ ರಸ್ತೆಯಿಂದ ನಿಟುವಳ್ಳಿ ಮುಖ್ಯ 
ಪೂರ್ವ 

ರಸ್ತೆ ಮೂಲಕ ಕೆಟಿಜೆ ನಗರ 15ನೇ ಕ್ರಾಸ್ ವರೆಗೆ. 

ಡಾ. ಬಿ ಆರ್ ಅಂಬೇಡ್ಕರ್ ವೃತ್ತದಿಂದ ಚನ್ನಗಿರಿ ರಸ್ತೆ 
ಪಶ್ಚಿಮ 

ಮೂಲಕ ಕೆಟಿಜೆ ನಗರ 10ನೇ ಕ್ರಾಸ್ ವರೆಗೆ 


ವಾರ್ಡ 
ನಂ :26 


ಕೆ. ಟಿ. ಜೆ. ನಗರ - 02 


27 | 


ವಾರ್ಡ 
ನಂ :27 


ಕೆ. ಟಿ. ಜೆ . ನಗರ - 01 


11 


28 | 


ವಾರ್ಡ 
ನಂ : 28 


ವಾರ್ಡ 
ನಂ : 29 


ಮಹಿಳೆ 


ನಿಟುವಳ್ಳಿ ಮುಖ್ಯ ರಸ್ತೆ ಮತ್ತು ಕೆಟಿಜೆ ನಗರ 9ನೇ ಅಡ್ಡ ರಸ್ತೆ 
ಸೇರುವ ಜಾಗದಿಂದ ಪೂರ್ವಾಭಿಮುಖವಾಗಿ ಕೆ ಬಿ 

ಬಡಾವಣೆಯ ಬಳ್ಳಾರಿ ಸಿದ್ದಮ್ಮನ ಪಾರ್ಕ ರಸ್ತೆಗೆ 
ಉತ್ತರ 

ಉತ್ತರಾಭಿಮುಖವಾಗಿ ಬಂದು ಬಳ್ಳಾರಿ ಸಿದ್ದಮ್ಮ ಪಾರ್ಕ್ 
ದಕ್ಷಿಣಭಾಗದ ರಸ್ತೆಗೆ ಸೇರಿ ತ್ರಿಶೂಲ್ ಕಲಾ ಭವನದ 

ದಕ್ಷಿಣದ ಪಾಂಪೌಂಡ್ ವರೆಗೆ , 
ಭಗತ್ ಸಿಂಗ್ 

ಕಾಂ . ಲೆನಿನ್ ವೃತ್ತದಿಂದ ನಿಟುವಳ್ಳಿ ರಸ್ತೆ ಮೂಲಕ | 
ದಕ್ಷಿಣ 

| ಸಾಮಾನ್ಯ 
ನಗರ 

( ಇಎಸ್‌ಐ ಆಸಿ) ರಾಷ್ಟೋತ್ತನ್ನ ವಿದ್ಯಾಕೇಂದ್ರ ಶಾಲೆವರೆಗೆ | 

ಕೆಎಸ್‌ಆರ್‌ಟಿಸಿ ಬಸ್ ನಿಲ್ದಾಣದ ರಸ್ತೆಯಿಂದ ಸಿದ್ದೇಶ್ವರ 
ಪೂರ್ವ ಮಿಲ್ ಮೂಲಕ ರಾಷ್ಟೋತ್ತನ್ನ ವಿದ್ಯಾಕೇಂದ್ರ ಶಾಲೆವರೆಗೆ ( 

ಬಸ್ ನಿಲ್ದಾಣದ ರಸ್ತೆ ಮೂಲಕ) 

ನಿಟುವಳ್ಳಿ ಮುಖ್ಯ ರಸ್ತೆ ಮತ್ತು ಕೆಟಿಜೆ ನಗರ 9ನೇ ಅಡ್ಡ ರಸ್ತೆ 
ಪಶ್ಚಿಮ | ಸೇರುವ ಜಾಗದಿಂದ ನಿಟುವಳ್ಳಿ ಮುಖ್ಯ ರಸ್ತೆ ಮೂಲಕ 

ಕೆಟಿಜೆ ನಗರ 18ನೇ ಅಡ್ಡ ರಸ್ತೆಯವರೆಗೆ( ಕಾಂ . ಲೆನಿನ್ ವೃತ್ತ) 
ನಿಟುವಳ್ಳಿ ಕೆಎಸ್‌ಆರ್‌ಟಿಸಿ ಬಸ್ ನಿಲ್ದಾಣದ ರಸ್ತೆಯಿಂದ 

ಪೂರ್ವಾಭಿಮುಖವಾಗಿ ಪಿಬಿ ರಸ್ತೆಯ ಮೂಲಕ ಗಣೇಶ 
ಉತ್ತರ 

ಮಿಲ್ ಸರಹದ್ದಿನವರೆಗೆ ಅಂದರೆ ( ಬಾಕ್ಸ್ ಚರಂಡಿ, 
ಡಿಆರ್‌ಆರ್ ಶಾಲೆ ಹಿಂಭಾಗದ ಚರಂಡಿವರೆಗೆ) 

ನಿಟುವಳ್ಳಿ ರಸ್ತೆ ಮತ್ತು ಚಾಮುಂಡೇಶ್ವರಿ ಟಾಕೀಸ್‌ ಪಕ್ಕದ 
ನಿಟುವಳ್ಳಿ 

ರಸ್ತೆಗೆ ಸೇರುವ ಜಾಗದಿಂದ ಮಣಿಕಂಠ ವೃತ್ತದ ಮುಖೇನ 
ಆಂಜನೇಯ | ದಕ್ಷಿಣ 

ಡಿಸಿಎಂ ಹಿಂಭಾಗದ ಕಾಂಪೌಂಡ್ ಮೂಲಕ ರೈಲ್ವೆ ಲೈನ್ ಸಾಮಾನ್ಯ 
ಬಡಾವಣೆ & 

ವರೆಗೆ, 
ಶ್ರೀರಾಮ್ 

ಡಿಸಿಎಂ ಮಿಲ್ ಮುಖ್ಯ ರಸ್ತೆ ಮತ್ತು ಪಿ ಬಿ ರಸ್ತೆ ಸೇರುವ 
ಬಡಾವಣೆ 

ಪೂರ್ವ ರೈಲ್ವೆ ಜಾಗದಿಂದ ರೈಲ್ವೆ ಲೈನ್ ಮುಖಾಂತರ ಡಿಸಿಎಂ 

ಕಾಂಪೌಂಡ್ ದಕ್ಷಿಣದವರೆಗೆ, 

ಹೊಸ ಬಸ್ ನಿಲ್ದಾಣದ ರಸ್ತೆ ಸಿದ್ದೇಶ್ವರ ಮಿಲ್ 
ಪಶ್ಚಿಮ ಮುಖಾಂತರ ಚಾಮುಂಡೇಶ್ವರಿ ಟಾಕೀಸ್ ದಕ್ಷಿಣ 

ರಸ್ತೆಯವರೆಗೆ. 

ಈರುಳ್ಳಿ ಮಾರುಕಟ್ಟೆ ಅಂಡರ್ ಬ್ರಿಡ್ಜ್ ನಿಂದ ಭಾರತ್ 
ಉತ್ತರ ಕಾಲೋನಿ ಮುಖ್ಯ ರಸ್ತೆ ಮುಖಾಂತರ ಹಾಗೂ ಬಸಾಪುರ 

ಗ್ರಾಮ ಗಡಿಯ ಮುಖಾಂತರರಿ . ಸ. 318ರವರೆಗೆ, 

ರೈಲ್ವೆ ಹಳಿಯ ಮುಖಾಂತರ ಎನ್ ಹೆಚ್ - 4 ಬೈಪಾಸ್ | 
ಅವರಗೆರೆ & ಸೇರುವ ಜಾಗದ ಮುಖಾಂತರ ಮಹಾನಗರಪಾಲಿಕೆ 

ಜಾತಿ 
ಗೋಶಾಲೆ. 

ಸರಹದ್ದಿನವರೆಗೆ, 
ಅವರಗೆರೆ ಗ್ರಾಮದ ರಿಸ.325ರಿಂದ ಮಹಾನಗರಪಾಲಿಕೆ | 

( ಮಹಿಳೆ) 
ಪೂರ್ವ 

ಸರಹದ್ದಿನ ಮುಖಾಂತರ ಎನ್ ಹೆಚ್ - 4ರಸ್ತೆಯವರೆಗೆ. 

ಈರುಳ್ಳಿ ಮಾರುಕಟ್ಟೆ ಅಂಡರ್ ಬ್ರಿಡ್ಜ್ ನಿಂದ ರೈಲ್ವೆ ಹಳಿಯ 
ಪಶ್ಚಿಮ 

ಮುಖಾಂತರ ಎನ್ ಹೆಚ್ -4ರಸ್ತೆಯವರೆಗೆ, 

ಎನ್, ಹೆಚ್ - 4 ಬೈಪಾಸ್ ಹೈಟೆಕ್ ಹಾಸ್ಪಿಟಲ್‌ಸೇರುವ 
ಉತ್ತರ ಸ್ಥಳದಿಂದ ಪೂರ್ವಭಿಮುಖವಾಗಿ ಪಿಬಿ ರಸ್ತೆ 

ಜಂಕ್ಷನ್‌ವರೆಗೆ, 
ಎಸ್ ಒ ಜಿ | 

ಪಾಮೇನಹಳ್ಳಿ ಮುಖ್ಯ ರಸ್ತೆಯಿಂದ ಮಹಾ ನಗರಪಲಿಕೆ | 
ಕಾಲೋನಿ & ದಕ್ಷಿಣ ಸರಹದ್ದು ಮುಲಕ ಬಾಡಾ ಕ್ರಾಸ್‌ರಸ್ತೆಯವರೆಗೆ. 

ಪರಿಶಿಷ್ಟ 
ಆಂಜನೇಯ ಪಿ, ಬಿ ಮುಖ್ಯರಸ್ತೆಯಿಂದ ಕ್ಯಾನ್ಸರ್‌ಹಾಸ್ಪಿಟಲ್‌ವರೆಗೆ (ಬೈಪಾಸ್ 

ಪಂಗಡ 
ಮಿಲ್ ಬಡಾವಣೆ, | ಪೂರ್ವ 

ಮುಖಾಂತರ), 

ಎಸ್, ಒ,ಜಿ ಕಾಲೋನಿಯಿಂದ ಹೈಟೆಕ್ ಹಾಸ್ಪಿಟಲ್‌ವರೆಗೆ | 
ಪಶ್ಚಿಮ | 

* ( ಎನ್.ಹೆಚ್- 4 ಬೈಪಾಸ್ ಹತ್ತಿರ) 


ಪರಿಶಿಷ್ಟ 


ವಾರ್ಡ 
| 30 | | 

ನಂ : 30 


| ದಕ್ಷಿಣ 


| 


31 


| 


ವಾರ್ಡ 
ನಂ :31 


12 


ವಾರ್ಡ 
| 32 | | 

ನಂ :32 


33 | 


ವಾರ್ಡ 
ನಂ : 33 


ಸಾಮಾನ್ಯ 


ಪಶ್ಚಿಮ 


ನಿಟುವಳ್ಳಿ ರಸ್ತೆ ಚಾಮುಂಡೇಶ್ವರಿ ಟಾಕೀಸ್‌ ಪಕ್ಕದ ರಸ್ತೆಗೆ 

ಸೇರುವ ಜಾಗದಿಂದ ಮಣಿಕಂಠ ವೃತ್ತದ ಮೂಖೇನ 
ಉತ್ತರ 

ಡಿಸಿಎಂ ಹಿಂಭಾಗದ ಕಾಂಪೌಂಡ್ ಮೂಲ 
ವರೆಗೆ 

ನಿಟುವಳ್ಳಿ ದುರ್ಗಾಂಭಿಕ ದೇವಸ್ಥಾನದ ರಸ್ತೆ ಮತ್ತು 

ದಕ್ಷಿಣ ಪಾಮೇನಹಳ್ಳಿ ರಸ್ತೆ ಸೇರುವ ಜಾಗದಿಂದ ಪಾಮೇನಹಳ್ಳಿ 
ನಿಟುವಳ್ಳಿ 

ಸೆಯ ಮುಖಾಂತರ ಎನ್ ಹೆಚ್ - 4 ಬೈ ಪಾಸ್ ವರೆಗೆ ಸಾಮಾನ್ಯ 
ಚಿಕ್ಕನಹಳ್ಳಿ 

ಡಿಸಿಎಂ ಕಾಂಪೌಂಡ್ ದಕ್ಷಿಣ ಮತ್ತು ರೈಲ್ವೆ ಹಳಿ ಸೇರುವ | ಮಹಿಳೆ 
ಬಡಾವಣೆ 

ಪೂರ್ವ ಜಾಗದಿಂದ ರೈಲ್ವೆ ಹಳಿಯ ಮುಖಾಂತರ ಎನ್ ಹೆಚ್ - 4 

ಬೈ ಪಾಸ್‌ವರೆಗೆ, 
ನಿಟುವಳಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ರಸೆ. 

ಮತ್ತು ಚಾಮುಂಡೇಶ್ವರಿ ಟಾಕೀಸ್ ದಕ್ಷಿಣಭಾಗದ ರಸ್ತೆ 
ಪಶ್ಚಿಮ 

ಸೇರುವ ಜಾಗದಿಂದ ದುರ್ಗಾಂಬಿಕಾ ದೇವಸ್ಥಾನ ರಸ್ತೆಯ 
ಮುಖಾಂತರ ಪಾಮೇನಹಳ್ಳಿ ರಸ್ತೆಯವರೆಗೆ, 

ನಿಟ್ಟುವಳ್ಳಿ ಎ ಕೆ ಹಟ್ಟಿಯಿಂದ ಪೂರ್ವಭಿಮುಖವಾಗಿ 
ಉತ್ತರ 

ಭೂಮಿಕ ನಗರ ವೃತ್ತದವರೆಗೆ, 

ಕೆ.ಇ . ಬಿ ಗಿಡ್‌ನಿಂದ ಟಿ ವಿ ಸ್ಟೇಷನ್ ಮುಖಾಂತರ 

ದಕ್ಷಿಣ ಲೋಕಿಕೆರೆ ರಸ್ತೆ ಮುಖಾಂತರ ಎನ್. ಹೆಚ್ -4 ಬೈಪಾಸ್ 
ತಿ ಬಡಾವಣೆ 

ಮುಖಾಂತರ ಹೈಟೆಕ್ ಹಾಸ್ಪಿಟಲ್‌ವರೆಗೆ. 

ಭೂಮಿಕ ವೃತ್ತದಿಂದ ಕಾಳಿದಾಸ ವೃತ್ತ ಹೈಟೆಕ್ ಹಾಸ್ಪಿಟಲ್ 
ಪೂರ್ವ 

ರಸ್ತೆಯಿಂದ ಎನ್ ಹಚೆ 4 ವರೆಗೆ, 
ಕೆ.ಇ . ಬಿ ಪವರ್ ಗ್ರಿಡ್‌ ಆಫೀಸ್‌ನಿಂದ ನಿಟ್ಟುವಳ್ಳಿ ಮುಖ್ಯ 
ರಸ್ತೆ ಮುಖಾಂತರ ಎಕೆ ಹಟ್ಟಿ ನಿಟ್ಟುವಳ್ಳಿಯವರೆಗೆ. 
ಹದಡಿ ರಸ್ತೆಯಿಂದ ಐ ಟಿ ಐ ಕಾಲೇಜ್ 

ಪೂರ್ವಭಿಮುಖವಾಗಿ ನಂತರ ದೇವರಾಜ್‌ ಸೊಸೈಟಿ 
ಉತ್ತರ ಉತ್ತರಾಭಿಮುಖವಾಗಿ 60ಅಡಿ ರಿಂಗದ ರಸ್ತೆ ಮೂಲಕ 

ನಿಟ್ಟುವಳ್ಳಿ ಶಾಮನೂರು ರಿಂಗ್ ರಸ್ತೆಯಿಂದ ಎ.ಕೆ ಹಟ್ಟಿ 

ನಿಟ್ಟುವಳ್ಳಿ ಮುಖ್ಯ ರಸ್ತೆಯವರೆಗೆ , 
ಶಿವಕುಮಾರ 

ಹದಡಿ ರಸ್ತೆ ಗಣಪತಿ ದೇವಸ್ಥಾನ ಮುಂಭಾಗದಿಂದ | 

ದಕ್ಷಿಣ 
ಸ್ವಾಮಿ ಬಡಾವಣೆ ರರಾಜ್ ಅರಸ್ ಬಡಾವಣೆ. 

ಜಾತಿ 
ಚಿಕ್ಕಮಣ್ಣಿ ದೇವರಾಜ್ ಅರಸ್ ಬಡಾವಣೆ ನಿಟ್ಟುವಳ್ಳಿ ಮುಖ್ಯ 
ಪೂರ್ವ ರಸ್ತೆ ಮುಖಾಂತರ ಸಿಂಚನ ಪಬ್ಲಿಕ್ ಶಾಲೆಯವರೆಗೆ ಎ ಕೆ 

ಹಟ್ಟಿ. 

ಐ ಟಿ ಐ ಕಾಲೇಜ್ ಗಡಿಯಿಂದ ಹದಡಿ ರಸ್ತೆ ಮುಖಾಂತರ 
ಪಶ್ಚಿಮ 

ವಿದ್ಯುತ್ ಗ್ರಿಡ್ ಹೌಸ್‌ವರೆಗೆ ಗಣಪತಿ ದೇವಸ್ಥಾನದ ಹತ್ತಿರ. 
ನಿಟುವಳ್ಳಿ ಮುಖ್ಯ ರಸ್ತೆ ಕೆಟಿಜೆ ನಗರ 18ನೇ ಕ್ರಾಸ್ ಸೇರುವ 

ಜಾಗದಿಂದ ಕಾಂ . ಲೆನಿನ್ ವೃತ್ತದ ಮೂಲಕ ಹೊಸ ಬಸ್ 
ಉತ್ತರ 

ನಿಲ್ದಾಣದ ರಸ್ತೆಯವರೆಗೆ ( ರಾಷ್ಟೋತ್ತನ್ನ 
ವಿದ್ಯಾಲಯದವರೆಗೆ) . 

ನಿಟುವಳ್ಳಿ ಮುಖ್ಯ ರಸ್ತೆಯಿಂದ ಕಾಲೇಜ್ ರಸ್ತೆ ಸೇರುವ 

ದಕ್ಷಿಣ ಜಾಗದಿಂದ ಕಾಲೇಜು ರಸ್ತೆಯ ಮೂಲಕ ದುರ್ಗಾಂಭಿಕ 
ನಿಟುವಳ್ಳಿ ಹೊಸ ದೇವಸ್ಥಾನದ ರಸ್ತೆಯವರೆಗೆ, 

ಸಾಮಾನ್ಯ 
ಬಡಾವಣೆ 

ಹೊಸಬಸ್ ನಿಲ್ದಾಣದಿಂದ ಸಿದ್ದೇಶ್ವರ ಟೆಕ್ಸ್ ಟೈಲ್ಸ್ | ಮಹಿಳೆ 

ಮುಖಾಂತರ ನಿಟುವಳ್ಳಿ ಗ್ರಾಮದ ರಿ . ಸ.104ರಲ್ಲಿರುವ ಆಟದ 
ಪೂರ್ವ 

ಮೈದಾನದಿಂದ ನಿಟುವಳ್ಳಿ ದುರ್ಗಾಂಭಿಕ ದೇವಸ್ಥಾನದ ರಸ್ತೆ, 
ನಿಟುವಳ್ಳಿ ರಸ್ತೆವರೆಗೆ 
ನಿಟುವಳ್ಳಿ ಮುಖ್ಯ ರಸ್ತೆ ಕೆಟಿಜೆ ನಗರ 18ನೇ ಕ್ರಾಸ್ ಸೇರುವ 
ಜಾಗದಿಂದ ನಿಟುವಳ್ಳಿ ರಸ್ತೆ ಮೂಲಕ ನಿಟುವಳ್ಳಿ ಕಾಲೇಜ್ 
ವರೆಗೆ 


ಪರಿಶಿಷ್ಟ 


( 34 


ವಾರ್ಡ 
ನಂ :34 


35 | | 


ವಾರ್ಡ 
ನಂ : 35 


ಪಶ್ಚಿಮ 


ಪರಿಶಿಷ್ಟ 


ವಾರ್ಡ 
ನಂ :36 


ಲೆನಿನ್ ನಗರ 


ವಾರ್ಡ 
ನಂ :37 


ಕೆ. ಇ . ಬಿ .ಕಾಲೋನಿ 


13 
| ಲೆನಿನ್ ಸರ್ಕಲ್ ರೂರಲ್ ಪೋಲಿಸ್ ಸ್ಟೇಷನ್‌ನಿಂದ 
ಉತ್ತರ 

ನಿಟ್ಟುವಳ್ಳಿ ಮುಖ್ಯರಸ್ತೆಯವರೆಗೆ, 
ಹದಡಿ ರಸ್ತೆಯಿಂದ ಐ ಟಿ ಐ ಕಾಲೇಜ್ 
ಪೂರ್ವಭಿಮುಖವಾಗಿ ನಂತರ ದೇವರಾಜ್‌ ಸೊಸೈಟಿ 
ಉತ್ತರಾಭಿಮುಖವಾಗಿ 60ಅಡಿ ರಿಂಗದ ರಸ್ತೆ ಮೂಲಕ 

ಜಾತಿ 
ನಿಟ್ಟುವಳ್ಳಿ ಶಾಮನೂರು ರಿಂಗ್ ರಸ್ತೆಯಿಂದ ಎ.ಕೆ ಹಟ್ಟಿ 
ನಿಟ್ಟುವಳ್ಳಿ ಮುಖ್ಯ ರಸ್ತೆಯವರೆಗೆ, 

( ಮಹಿಳೆ) 
ನಿಟ್ಟುವಳ್ಳಿ ಮುಖ್ಯ ರಸ್ತೆ ಎ ಕೆ ಹಟ್ಟಿಯಿಂದ ನಿಟ್ಟುವಳ್ಳಿ 
ಪೂರ್ವ 

ಕಾಲ್ಗೆಜ್ ರಸ್ತೆಯವರೆಗೆ, 
ಪಶ್ಚಿಮ ಲೆನಿನ್‌ ಸರ್ಕಲ್‌ನಿಂದ ಐ ಟಿ ಐ ಕಾಲೇಜ್ ಗಡಿಯವರೆಗೆ, 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೆಟಿಜೆ ನಗರ 16ನೇ ಕ್ರಾಸ್ 
ಉತ್ತರ ಸೇರುವ ಜಾಗದಿಂದ 16,15ನೇ ಕ್ರಾಸ್ ಮೂಲಕ ನಿಟುವಳ 

ರಸ್ತೆ ಕೂಡುವವರೆಗೆ, 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೊಂಡಜ್ಜಿ ಬಸಪ್ಪ ವೃತ್ತದಿಂದ 
ದಕ್ಷಿಣ 

ಚನ್ನಗಿರಿ ರಸ್ತೆ ಮೂಲಕ ಕೆಟಿಜೆ ನಗರ 16ನೇ ಕ್ರಾಸ್‌ವರೆಗೆ. 
ನಿಟುವಳ್ಳಿ ಮುಖ್ಯ ರಸ್ತೆಯಿಂದ ಮತ್ತು ಕೆಟಿಜೆ ನಗರ 15 ನೇ | 

ಸಾಮಾನ್ಯ 

ಮಹಿಳೆ 
ಪೂರ್ವ ಕ್ರಾಸ್ ಕೂಡುವ ಜಾಗದಿಂದ ನಿಟುವಳ್ಳಿ ಮುಖ್ಯ ರಸ್ತೆಯ 

ಮೂಲಕ ಕಾಲೇಜ್‌ವರೆಗೆ. 

ಚನ್ನಗಿರಿ ರಸ್ತೆಯಲ್ಲಿ ಬರುವ ಕೆಟಿಜೆ ನಗರ 16ನೇ ಕ್ರಾಸ್ 
ಪಶ್ಚಿಮ ಸೇರುವ ಜಾಗದಿಂದ ಚನ್ನಗಿರಿ ರಸ್ತೆ ಮೂಲಕ ಕೊಂಡಜ್ಜಿ 

ಬಸಪ್ಪ ವೃತ್ತದವರೆಗೆ, 
ಶಾಮನೂರು ರಸ್ತೆ ಮತ್ತು ಸುಕ್ಷೇಮ ಆಸ್ಪತ್ರೆ ಕೂಡುವ 
ಜಾಗದಿಂದ ಆಂನೂರು ರಸ್ತೆ ಮೂಲಕ ಎಂಸಿ ಕಾಲೋನಿ 

6ನೇ ಮುಖ್ಯ ರಸ್ತೆ ಮತ್ತು 6ನೇ ಮುಯ ರಸ್ತೆ ಮುಖಾಂತರ 
ಉತ್ತರ 

3ನೇ ಅಡ್ಡ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ 
ಮುಂಭಾಗದಿಂದ ದಾವಣಗೆರೆ ಚನ್ನಗಿರಿ ರಸ್ತೆ 
ಕೂಡುವವರೆಗೆ. 
ಬಿ. ಐ. ಇ. ಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ 

ನಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ 
ದಕ್ಷಿಣ 

ಕಲಾ ಕಾಲೇಜ್ ಮೂಲಕ ಗಾಂಧಿ ವೃತ್ತದಿಂದ ಶಾಮನೂರು | ಸಾಮಾನ್ಯ 
ನಿಟುವಳ್ಳಿ ರಸ್ತೆ, 

ದಾವಣಗೆರೆ ಚನ್ನಗಿರಿ ರಸ್ತೆ ಮತ್ತು ಬಾಪೂಜಿ ಆಸ್ಪತ್ರೆ 
ಪೂರ್ವ ರಸ್ತೆಯಿದ ಚನ್ನಗಿರಿ ರಸ್ತೆ ಮೂಲಕ ( ಐಟಿಐ ಕಾಲೇಜ್ 

ವರೆಗೆ) 
ಶಾಮನೂರು ರಸ್ತೆಯಲ್ಲಿಉವ ಸುಕ್ಷೇಮ ಆಸ್ಪತ್ರೆಯ ಪಶ್ಚಿಮ 
ಭಾಗದ ರಸ್ತೆಯಿಂದ ಬಾಪೂಜಿ ಸ್ಕೂಲ್ ಮುಖಾಂತರ 
( ಬಿ. ಐ. ಇ. ಟಿ ಕಾಲೇಜು ರೋಡ್) ಅಂಜನಾದ್ರಿ ಸ್ಫೋರ್ಸ್ 
ವರೆಗೆ. 

ನಿಟುವಳ್ಳಿ ಶ್ಯಾಮನೂರು ರಸ್ತೆಯಲ್ಲಿರುವ ಶ್ರೀ ತರಳಬಾಳು 
ಉತ್ತರ ಜಗದ್ಗುರು ವಿದ್ಯಾಸಂಸ್ಥೆಯ ತೋಟದಿಂದ ಅದೇ ರಸ್ತೆಯ 
ಮುಖಾಂತರ ಚನ್ನಗಿರಿ ರಸ್ತೆಯವರೆಗೆ 

ಹಿಂದುಳಿದ 
ಬೈಪಾಸ್ ರಸ್ತೆಯಲ್ಲಿರುವ ಲೋಕಿಕೆರೆ ರಸ್ತೆ ಮುಖಾಂತರ | 
ವಿನಾಯಕ ನಗರದ 40 ಅಡಿ ರಸ್ತೆಯವರೆಗೆ. 

ವರ್ಗ ( ಎ ) 

ಮಹಿಳೆ 
ನಿಟುವಳ್ಳಿ ಶ್ಯಾಮನೂರು ರಸ್ತೆ ಕೂಡುವ ಜಾಗದಿಂದ | 
ಪೂರ್ವ ಚನ್ನಗಿರಿ ರಸ್ತೆಯ ಮತ್ತು ಲೋಕಿಕೆರೆ ರಸ್ತೆಯ ಮುಖಾಂತರ 

ಬೈಪಾಸ್ ರಸ್ತೆಯವರೆಗೆ , 


d 


_ 38 


ವಾರ್ಡ 
ನಂ :38 


ಎಂ . ಸಿ . ಸಿ 
ಬಿ ಬ್ಲಾಕ್ 


ಪಶ್ಚಿಮ 


39 


ವಾರ್ಡ 
ನಂ :39 


ನಗರ 


ದಕ್ಷಿಣ 


14 


ದಕ್ಷಿಣ ಸೇರುವೆ , 


40 | 


ವಾರ್ಡ 
ನಂ : 40 


ಆಂಜನೇಯ 
ಬಡಾವಣೆ 


ವಾರ್ಡ 
ನಂ : 41 


ಬನಶಂಕರಿ 
ಬಡಾವಣೆ & 
ಬುದ್ದ ಬಸವ 

ನಗರ & 
ಇಂಡಸ್ಟ್ರಿಯಲ್ 
ಏರಿಯಾ. 


ನಿಟುವಳ್ಳಿ ಶಾಮನೂರು ರಸ್ತೆಯಲ್ಲಿರುವ ಶ್ರೀ ತರಳಬಾಳು 
ಪಶ್ಚಿಮ 

ಜಗದ್ಗುರು ವಿದ್ಯಾಸಂಸ್ಥೆಯ ತೋಟದಿಂದ ವಿನಾಯಕ 
ಬಡಾವಣೆಯ ಹಳ್ಳದ ಮತ್ತು ವಿನಾಯಕ ಬಡಾವಣೆಯ 
40ಅಡಿ ರಸ್ತೆಯ ಮುಖಾಂತರ ಬೈಪಾಸ್ ರಸ್ತೆಯವರೆಗೆ, 

ಬಿಐಇಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ 
ಉತ್ತರ ನಿಂದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಖಾಂತರ 

ಕಲಾ ಕಾಲೇಜ್ ಕಾಂಪೌಂಡ್ ವರೆಗೆ, 
ಬಿಐಇಟಿ ಪಾಲಿಟೆಕ್ನಿಕ್ ಕಾಲೇಜ್ ಮತ್ತು ಬೈಪಾಸ್ ರಸ್ತೆ 
ಸೇರುವ ಜಾಗದಿಂದ ಬೈಪಾಸ್ ಮುಖಾಂತರ ವಿನಾಯಕ 
ನಗರ 40 ಅಡಿ ಅಗಲ ರಸ್ತೆಯವರೆಗೆ, 
ಎಂ ಸಿ ಕಾಲೋನಿ ಬಿ ಬ್ಲಾಕ್ 1ನೇ ಮುಖ್ಯ ರಸ್ತೆ ಮತ್ತು ಸಾಮಾನ್ಯ 

ಕಲಾ ಕಾಲೇಜ್ ಸೇರುವ ಜಾಗದಿಂದ ವಿದ್ಯಾನಗರ | ಮಹಿಳೆ 
ಪೂರ್ವ ಗಾಂಧಿವೃತ್ತದವರೆಗೆ ಮತ್ತು ಶ್ರೀ ತರಳಬಾಳು ಜಗದ್ಗುರು 

ವಿದ್ಯಾಸಂಸ್ಥೆಯ ತೋಟದಿಂದ ವಿನಾಯಕ ನಗರದ ಚರಂಡಿ 
ಮತ್ತು 40ಅಡಿ ರಸ್ತೆಯ ಮುಖಾಂತರ ಬೈಪಾಸ್‌ವರೆಗೆ, 

ಬಿಐಇಟಿ ಕಾಲೇಜ್ ರಸ್ತೆಯಲ್ಲಿರುವ ಅಂಜನಾದ್ರಿ ಸ್ಟೋರ್ 
ಪಶ್ಚಿಮ ನಿಂದ ಬಿಐಇಟಿ ಕಾಲೇಜ್ ಮುಖಾಂತರ ಬೈಪಾಸ್ 

ರಸ್ತೆಯವರೆಗೆ, 

ಎನ್ ಹೆಚ್ - 4 ಬೈಪಾಸ್ ಅಂಡರ್ ಬ್ರಿಡ್ಜ್ ಹೈಟೆಕ್ 
ಉತ್ತರ ಹಾಸ್ಪಿಟಲ್‌ನಿಂದ ಎನ್ ಹೆಚ್ - 4 ಬೈಪಾಸ್ ಮುಖಾಂತರ 

ಶಾಮನೂರುವರೆಗೆ. 

ಜೆ ಹೆಚ್ ಪಾಟೆಲ್‌ನಗರದಿಂದ ಭದ್ರಚಾನಲ್ ಮುಖ್ಯ ನಾಲ 
ದಕ್ಷಿಣ ಮುಖಾಂತರ ಅಂಬೇಡ್ಕರ್ ನಗರ ರಾಮನಗರ, ಬಸವ || ಸಾಮಾನ್ಯ 
ಬುದ್ದನಗರದವರೆ. 

ಮಹಿಳೆ 
ಹೈಟೆಕ್ ಹಾಸ್ಪಿಟಲ್‌ನಿಂದ ಎನ್ ಹೆಚ್ 4 ರಸ್ತೆಯಿಂದ 
ಪೂರ್ವ ಪಾಮೇನಹಳ್ಳಿ ಮುಖ್ಯ ರಸ್ತೆ ಮುಖಾಂತರ ಭದ್ರಾ ಮೇನ್ 

ಕೆನಾಲ್‌ವರೆಗೆ. 
ಪಶ್ಚಿಮ ಶಾಮನೂರ್‌ನಿಂದ ಜೆ ಹೆಚ್ ಪಾಟೆಲ್ ನಗರದವರೆಗೆ. 

ಶಾಮನೂರು ರಸ್ತೆಯಲ್ಲಿರುವ ಲಕ್ಷ್ಮಿ ಪ್ಲೋರ್ ಮಿಲ್ 
ಉತ್ತರ ಜಾಗದಿಂದ ಶಾಮನೂರು ರಸ್ತೆಯ ಮೂಲಕ ಸುಕೇಮ 

ಆಸ್ಪತ್ರೆಯ ಪಶ್ಚಿಮ ರಸ್ತೆಯವರೆಗೆ, 

ಎನ್ ಹೆಚ್ - 4 ಬೈ ಪಾಸ್ ರಸ್ತೆಯಿಂದ ಶಾಮನೂರು ರಸ್ತೆ 
ದಕ್ಷಿಣ ಶಾಮನೂರು ರಸ್ತೆಯಿಂದ ಬೈಪಾಸ್ ಮೂಲಕ ಬಾಪೂಜಿ 
ಪಾಲಿಟೆಕ್ನಿಕ್ ಕಾಲೇಜ್ ರಸ್ತೆಯವರೆಗೆ, 

ಸಾಮಾನ್ಯ 
ಶಾಮನೂರು ರಸ್ತೆಯಲ್ಲಿರುವ ಸುಕ್ಷೇಮ ಆಸ್ಪತ್ರೆಯ ಪಶ್ಚಿಮ | ಮಹಿಳೆ 
ಪೂರ್ವ 

ಭಾಗದ ರಸ್ತೆಯಿಂದ ಬಾಪೂಜಿ ಹೈಸ್ಕೂಲ್ ಮುಖಾಂತರ 
ಮತ್ತು ಬಾಪೂಜಿ ಪಾಲಿಟೆಕ್ನಿಕ್ ಕಾಲೇಜ್ ಮುಖಾಂತರ 
ಎನ್ ಹೆಚ್ - 4 ಬೈ ಪಾಸ್ ರಸ್ತೆ ಕೂಡುವ ಜಾಗದವರೆಗೆ, 
ಎನ್ ಹೆಚ್ - 4 ಬೈಪಾಸ್ ರಸ್ತೆಯಿಂದ ಶಾಮನೂರು ರಸ್ತೆ 
ಮುಖಾಂತರ ಲಕ್ಷ್ಮಿ ಪ್ಲೋರ್ ಮಿಲ್ ರಸ್ತೆಯವರೆಗೆ 

ಶಾಮನೂರು ಅಂಡರ್ ಬಿಡ್ಸ್‌ನಿಂದ ಎನ್ ಹೆಚ್ 4 ರಸ್ತೆ 
ಉತ್ತರ ಮುಖಾಂತರ ಪಶ್ಚಿಮ ಮುಖವಾಗಿ ಕುಂದುವಾಡ ಗ್ರಾಮದ 

ಸರ್ವೇ ನಂ 84ರ ವರೆಗೆ , 

ನಾಗನೂರು ಮುಖ್ಯ ರಸ್ತೆಯಿಂದ ಜೆ ಹೆಚ್ ಪಟೇಲ್ | 
ದಕ್ಷಿಣ ಬಡಾವಣೆ ಮುಖಾಂತರ ಮಹಾ ನಗರಪಾಲಿಕೆ ಸರಹದ್ದು 

ಪಂಗಡ 
ಕುಂದುವಾಡ ಗ್ರಾಮದ ಸರ್ವೇ ನಂ 84ರ ವರೆಗೆ. 

ಶಾಮನೂರು ಅಂಡರ್ ಬಿಡ್ಸ್ ( ಎನ್ ಹೆಚ್ 4 ರಸ್ತೆ ) 
ಪೂರ್ವ ನಾಗನೂರು ಮುಖಾಂ 

ಮುಖವಾಗಿ ಜೆ ಹೆಚ್ 
ಪಾಟೀಲ್ ಬಡಾವಣೆ ಸರಹದ್ದು ವರೆಗೆ. 


42 | 


ವಾರ್ಡ 
ನಂ : 42 


ಸಿದ್ದವೀರಪ್ಪ 
ಬಡಾವಣೆ 


ಪಶ್ಚಿಮ 


ಪರಿಶಿಷ್ಟ 


| 43 | 


ವಾರ್ಡ 
ನಂ : 43 


ಶಾಮನೂರು & 

ಹೊಸ 
ಕುಂದುವಾಡ 


15 


ಉತ್ತರ 


ಪರಿಶಿಷ್ಟ 


44 | 


ವಾರ್ಡ 
ನಂ :44 


ಎಸ್ . ಎಸ್ .ಬಡಾ 
ವಣೆ ಬಿ ಬ್ಲಾಕ್ 

ಹಳೇ 
ಕುಂದುವಾಡ. 
ವಿನಯಾಕ ನಗರ 
& ಶಾಂತಿನಗರ 


| ಎನ್ ಹೆಚ್ ಬೈಪಾಸ್ ಅಂಡರ್ ಬ್ರಿಡ್ಜ್ ಶಾಮನೂರುನಿಂದ 
ಪಶ್ಚಿಮ 

ಬೈಪಾಸ್ ಮುಖಾಂತರ ಹೊಸ ಕುಂದುವಾಡದವರೆಗೆ, 
ಪಿಬಿ ರಸ್ತೆಯಿಂದ ಮಹಾನಗರಪಾಲಿಕೆ ಸರಹದ್ದು ಸೇರುವ 
ಜಾಗದಿಂದ ಪಿಬಿ ರಸ್ತೆ ಮುಖಾಂತರ ರಿಂಗ್ ರಸ್ತೆಯವರೆಗೆ. 
ರಿಂಗ್ ರಸ್ತೆ - ಇಂಡೋರ್ ಸ್ಟೇಡಿಯಂ ವೃತ್ತದಿಂದ 
ಕುಂದುವಾಡ ಕೆರೆ ಪೂರ್ವಭಾಗದ ಗೇಟ್ ವರೆಗೆ , ದಕ್ಷಿಣ 

ಮುಖವಾಗಿ ಶಾಮನೂರು ರುದ್ರಭೂಮಿ ಗಡಿ ಮುಖಾಂತರ 
ದಕ್ಷಿಣ ಎನ್.ಹೆಚ್ ,ಎ . ಐ ರಾಷ್ಟ್ರೀಯ ಹೆದ್ದಾರಿವರೆಗೆ ಹಾಗೂ 

ಎನ್.ಹೆಚ್,ಎ ,ಐ ಪಶ್ಚಿಮ ಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 
ಮೂಲಕ ಮಹಾ ನಗರಪಾಲಿಕೆ ಸರಹದ್ದು ಆರ್ ಎಸ್ ಸಂ 
117 ರವರೆಗೆ . 
ಪಿ , ಬಿ ರಸ್ತೆಯಿಂದ ರಿಂಗ್ ರಸ್ತೆ ಮೂಲಕ ಎಸ್ ಎಸ್ 
ಬಡಾವಣೆ " ಬಿ " ಬ್ಲಾಕ್ ದಕ್ಷಿಣ ಮುಖವಾಗಿ ಇಂಡೋರ್ ( ಮಹಿಳೆ) 

ಸ್ಟೇಡಿಯಂ ರಸ್ತೆಯ ಮುಖಾಂತರ ಕುಂದುವಾಡ ಕೆರೆ 
ಪೂರ್ವ 

ಪೂರ್ವ ಭಾಗದ ಗೇಟ್ ವರೆಗೆ ಕುಂದುವಾಡ ಕೆರೆ ಪೂರ್ವ 
ಭಾಗದಿಂದ ಶಾಮನೂರು ರುದ್ರ ಭೂಮಿಯ ಮುಖಾಂತರ 
ಎನ್. ಹೆಚ್,ಎ . ಐ ರಾಷ್ಟ್ರೀಯ ಹೆದ್ದಾರಿಯವರೆಗೆ, 
ಪಿಬಿ ರಸ್ತೆಯಿಂದ ಮತ್ತು ಮಹಾನಗರಪಾಲಿಕೆ ಸರಹದ್ದು 

ಜಾಗದಿಂದ ಮಹಾನಗರಪಾಲಿಕೆ ಗಡಿ ಮೂಲಕ 
ಪಶ್ಚಿಮ 

ಎನ್ . ಹೆಚ್ ,ಎಐ ಬೈಪಾಸ್‌ವರೆಗೆ ( ಕುಂದುವಾಡ ಗ್ರಾಮದ 
ಆರ್ ಎಸ್ ನಂ 117ರವರೆಗೆ) 

ಕರೂರು ಗ್ರಾಮದ ರಿ. ಸ.37 ,38ರ ಪೂರ್ವಭಾಗದಿಂದ 
ಉತ್ತರ ಮಹಾನಗರಪಾಲಿಕೆಯ ಸರಹದ್ದಿನ ಮುಖಾಂತರ ದೊಡ್ಡ 

ಬೂದಿಹಾಳ್ ಮತ್ತು ಯರಗುಂಟೆ ಗಡಿಯವರೆಗೆ. 

ಕರೂರು ಗ್ರಾಮದ ರಿ. ಸ93ರಿಂದ ರೈಲ್ವೆ ಹಳಿಯ 
ದಕ್ಷಿಣ 
ಮುಖಾಂತರ ರಿಂಗ್ ಯವರೆಗೆ. 

ಪರಿಶಿಷ್ಟ 
ದೊಡ್ಡ ಬೂದಿಹಾಳ್ ರಿ.ಸ.114 ಮತ್ತು ಗ್ರಾಮದ ಗಡಿಯ || ಜಾತಿ 
ಪೂರ್ವ 

ಮುಖಾಂತರ ರಿಂಗ್ ರಸ್ತೆ ಮೂಲಕ ರೈಲ್ವೆ ಹಳಿವರೆಗೆ 

ಕರೂರು ಗ್ರಾಮ ರಿ. ಸ. 37 ಮತ್ತು 38ರ ಮುಖಾಂತರ 
ಪಶ್ಚಿಮ ಮಹಾನಗರಪಾಲಿಕೆ ಸರಹದ್ದಿನ ಮುಖಾಂತರ 

ರಿ. ಸ.93ರವರೆಗೆ ರೈಲ್ವೆ ಹಳಿಯವರೆಗೆ 


45 | 


ವಾರ್ಡ 
ನಂ : 45 


ಎಸ್ ಜೆ ಎಮ್ 

ನಗರ, 
ಯರಗುಂಟೆ, 
ಕರೂರು. 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 67 ಎಂಎಲ್ಆ ರ್ 2018( 4), ಬೆಂಗಳೂರು, ದಿನಾಂಕ:10.08 .2018 


ನಂ . ೧೨೫೮ 
No . 1258 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ನಅಇ 240 ಎಂಎಲ್ಆರ್ 2013 ದಿನಾಂಕ: 02.02.2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ -7ರ ಉಪಕಲಂ (2)(3) ಮತ್ತು ( 4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ :ಸಂವ್ಯಶಾಇ 13 ಶಾಸನ 2012, ದಿನಾಂಕ:30.08.2012 ( Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ಹುಬ್ಬಳ್ಳಿ - ಧಾರವಾಡ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ 
ವಾರ್ಡುವಾರು ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ : ನಅಇ 67 ಎಂಎಲ್ಆರ್ 2018 (4), ದಿನಾಂಕ: 
26. 06 .2018 ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ:900 ರಲ್ಲಿ ದಿನಾಂಕ:26. 06.2018 ರಂದು ಪ್ರಕಟಿಸಿ , 
ಇದರಿಂದ ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 

ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು / ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ ( Karnataka Act No . 14 of 1977) ಕಲಂ - 7ರ 
ಉಪಕಲಂ - ( 2) ( 3) ಮತ್ತು ( 4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಹುಬ್ಬಳ್ಳಿ- ಧಾರವಾಡ 
ಮಹಾನಗರ ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ಹುಬ್ಬಳ್ಳಿ - ಧಾರವಾಡ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ : 82 ( ಎಂಬತ್ತೆರಡು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ - 3 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4 . ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ - 4 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


#(d| 


ಮೀಸಲಾತಿ 


- 


ಸಾಮಾನ್ಯ 


ಪರಿಶಿಷ್ಟ 
ಪಂಗಡ 


3 


ಹಿಂದುಳಿದ 
ವರ್ಗ - ಎ 


ಅನುಬಂಧ 
ಜಿಲ್ಲೆ : ಧಾರವಾಡ 

ಹುಬ್ಬಳ್ಳಿ - ಧಾರವಾಡ ಮಹಾನಗರಪಾಲಿಕೆ 
ಹೊಸ 
ವಾರ್ಡ 
ನಂಬರ 

ಪ್ರಸ್ತಾವಿತ ಹೊಸ ವಾರ್ಡ ಚೆಕ್ ಬಂದಿ ವಿವರ 

3 
ಪೂರ್ವ ರಾಜ್ಯ ಹೆದ್ದಾರಿ ನಂ .73, ಹಾಗೂ ವಾರ್ಡ ನಂ .02ರ ಗಡಿ 
1 ಪಶ್ಚಿಮ ಚಿಕ್ಕ ಮಲ್ಲಿಗವಾಡ ರಸ್ತೆ ನಾಲಾವರೆಗೆ 

ದಕ್ಷಿಣ ಗೋವಾ ರಸ್ತೆ, ಕೆಲಗೇರಿ ಬೀಡದಿಂದ ಬೆಳಗಾವಿ ನಾಕಾವರೆಗೆ 
ಉತ್ತರ ಕೃಷಿ ವಿಶ್ವ ವಿದ್ಯಾಲಯ ಗಡಿಯವರೆಗೆ 
ಪೂರ್ವ ಎತ್ತಿನಗುಡ್ಡ ರಸ್ತೆ, ಕಾರ್ಪೊರೇಶನ ಗಡಿಯವರೆಗೆ 
ಪಶ್ಚಿಮ ರಾಜ್ಯ ಹೆದ್ದಾರಿ ನಂ .023 ( ಹಳೇ ಪಿ. ಬಿ ರಸ್ತೆ) ಹಾಗೂ ವಾರ್ಡ ನಂ . 01ರ ಗಡಿಯವರೆಗೆ 
ದಕ್ಷಿಣ ಗುಲಗಂಜಿಕೊಪ್ಪ, ಹೊಸ ಓಣಿ ಹಾಗೂ ವಾರ್ಡ ನಂ . 03ರ ಗಡಿ 
|ಉತ್ತರ ಕೃಷಿ ವಿಶ್ವ ವಿದ್ಯಾಲಯ ಗಡಿಯವರೆಗೆ ಹಾಗೂ ವಾರ್ಡ ನಂ .01ರ ಗಡಿ 
ಪೂರ್ವ ಕಮಲಾಪುರ ಬೆಟಗೇರಿ ರಸ್ತೆ ( ಯಾದವಾಡ ರಸ್ತೆ) ಹಾಗೂ ವಾರ್ಡ ನಂ .04ರ ಗಡಿ 
ಪಶ್ಚಿಮ ಎತ್ತಿನಗುಡ್ಡ ರಸ್ತೆ ಹಾಗೂ ವಾರ್ಡ ನಂ. 02ರ ಗಡಿ 
ದಕ್ಷಿಣ ಗುಲಗಂಜಿಕೊಪ್ಪ, ಹೊಸ ಓಣಿ ಹಾಗೂ ವಾರ್ಡ ನಂ . 03ರ ಗಡಿ . 
ಉತ್ತರ ಕಾರ್ಪೊರೇಶನ ಗಡಿಯವರೆಗೆ 
ಪೂರ್ವ ಸವದತ್ತಿ ರಸ್ತೆ ಹಾಗೂ ವಾರ್ಡ ನಂ .05 ರ ಗಡಿ, 
ಪಶ್ಚಿಮ ಕಮಲಾಪೂರ ಬೇಟಗೇರಿ ರಸ್ತೆ ( ಯಾದವಾಡ ರಸ್ತೆ) ಹಾಗೂ ವಾರ್ಡ ನಂ . 03ರ ಗಡಿ. 
ದಕ್ಷಿಣ ಮರಾಠಾ ಕಾಲನಿ ಮುಖ್ಯ ರಸ್ತೆ ಹಾಗೂ ವಾರ್ಡ ನಂ .11 ರ ಗಡಿ. 
ಉತ್ತರ ಕಮಲಾಪೂರ ಹಾಗೂ ಕಾರ್ಪೋರೇಶನ್ ಗಡಿ. 
ಪೂರ್ವ ಕಲಕೇರಿ ಗ್ರಾಮಕ್ಕೆ ಹೋಗುವ ರಸ್ತೆಯಿಂದ ಶಿವಗಂಗಾ ನಗರವರೆಗೆ, 

ಹಳೇ ಎಪಿಎಂಸಿ ಹಿಂಭಾಗದ ರಸ್ತೆ ಮುಖಾಂತರ ಛಾವುಸ ಓಣಿ ರಸ್ತೆ ಕಂಠಿ ಗಲ್ಲಿ ರಸ್ತೆ | 
ರಾಜನಗರ ಹೂಗಾರ ಮನೆ ಮುಂದಿನ ರಸ್ತೆ ಗುಂಟ ನವಲೂರ ಕಿರಾಣಿ ಅಂಗಡಿ ಹಳೆ 
ಗಡಂಗ ರಸ್ತೆ ಮುಖಾಂತರ ಹೊಸ ಎಪಿಎಂಸಿ ಮುಂದಿನ ರಸ್ತೆ ಸವದತ್ತಿ ರಸ್ತೆವರೆಗೆ, 
ಗಣೇಶ ನಗರ ಮುಖಾಂತರ ಮದಿಹಾಳ ಮುಖ್ಯ ರಸ್ತೆ ಮುಖಾಂತರ ಮದಿಹಾಳ ಶಾಲೆ | 

ತೊಟಗೇರಿ ಓಣಿ ಸವದತ್ತಿ ರಸ್ತೆಗೆ ಬಂದು ಡಿಪೋಸರ್ಕಲ್‌ದಿಂದ ಸವದತ್ತಿ ರಸ್ತೆವರೆಗೆ, 
ಉತ್ತರ | ಸವದತ್ತಿ ರಸ್ತೆಯಿಂದ ಕಲಕೇರಿ ಗ್ರಾಮಕ್ಕೆ ಹೋಗುವ ರಸ್ತೆವರೆಗೆ. 

ಮದಿಹಾಳ ಘಾಟಗೆ ಪ್ಲಾಟ ಸಿದ್ರಾಮ ಕಾಲನಿವರೆಗೆ ಹೊಲಗಳಲ್ಲಿ ಹಾಯ್ದು 
ಪೂರ್ವ 

ಕಂಪ್ಲಿಬಸವೇಶ್ವ ನಗರ ವರೆಗೆ, 

ವಿದ್ಯಾರಣ್ಯ ಸ್ಕೂಲದಿಂದ ಅಟ್ಟುಖಾನ ಗಲ್ಲಿ ಒಳಚರಂಡಿ ಬಾರಾಇಮಾಮ ರಸ್ತೆ ಶಿವಾಜಿ | 
ಪಶ್ಚಿಮ 

ಸರ್ಕಲ್‌ವರೆಗೆ ಸವದತ್ತಿ ರಸ್ತೆಯಿಂದ ಡಿಪೋ ಸರ್ಕಲ್‌ವರೆಗೆ. 

ಕಂಪ್ಲಿ ಬಸವೇಶ್ವರ ನಗರ ನವಲಗುಂದ ರಸ್ತೆ ಎಮ್ ಆರ್ ನಗರವರೆಗೆ ಎಮ್ | 
ದಕ್ಷಿಣ 

ಆರ್‌. ನಗರ 6ನೇ ಕ್ರಾಸದಿಂದ ದೈವಜ್ಞ ಲೇಔಟ ವಿದ್ಯಾರಣ್ಯ ಹೈ ಸ್ಕೂಲವರೆಗೆ, 

ಸವದತ್ತಿ ರಸ್ತೆಯಿಂದ ತೊಟಗೇರಿ ಓಣಿ ಮುಖಾಂತರ ಮದಿಹಾಳ ಕಟ್ಟಡ ಶಾಲೆವರೆಗೆ | 
ಉತ್ತರ ಅಲ್ಲಿಂದ ಚಿದಂಬರ ಸೇವಾ ಸಮಿತಿ ಮುಖಾಂತರ ಮದಿಹಾಳ ಮುಖ್ಯ ರಸ್ತೆಯೊಂದಿಗೆ 

ಗಣೇಶ ನಗರ ಚಿಂಚೋರೆ ಮಿಲ್‌ವರೆಗೆ, 
ದೈವಜ್ಞ ಲೇಔಟದಿಂದ ಹೆಬ್ಬಳ್ಳಿ ಅಗಸಿ ಊರುಹೊರಗಿನ ರಸ್ತೆ ಚರಂತಿಮಠ 
ಹಿಂಭಾಗದವರೆಗೆ 

ಕಾಮನಕಟ್ಟಿ ಸರ್ಕಲದಿಂದ ಪಂಚಕಚೇರಿ ಓಣಿ ಗಾಂಧಿಚೌಕ ವರೆಗೆ ಬಂಡರಸ್ತೆ | 
ಪಶ್ಚಿಮ 

ಮುಖಾಂತರ ಮಣಕಿಲ್ಲಾ ಮುಖ್ಯ ರಸ್ತೆ ಹರಿಮಂದಿರ ಬಾರಾಇಮಾಮ ರಸ್ತೆವರೆಗೆ 


ಹಿಂದುಳಿದ 
ವರ್ಗ - ಬಿ 
ಮಹಿಳೆ 


ಪಶ್ಚಿಮ | 


_ 5 | 5 


ಸಾಮಾನ್ಯ 


ದಕ್ಷಿಣ 


6 


6 | 


ಹಿಂದುಳಿದ 
ವರ್ಗ - ಎ 


ಪೂರ್ವ 


7 


7 | 


ಸಾಮಾನ್ಯ 
ಮಹಿಳೆ 


ದಕ್ಷಿಣ 


ಉತ್ತರ 


ಪಶ್ಚಿಮ 


ಸಾಮಾನ್ಯ 


ಕ್ಷಿ 


ಸಾಮಾನ್ಯ 


| ಚರಂತಿಮಠ ಓಣಿ ಹಿಂಭಾಗದ ರಸ್ತೆಯಿಂದ ಮಂಗಳವಾರ ಪೇಟ ರೋಡ ಮಟ್ಟಿಪರಪ್ಪನ 
ಸರ್ಕಲ ಮುಖಾಂತರ ಕಾಮನಕಟ್ಟಿ ಸರ್ಕಲ ವರೆಗೆ 
ಬಾರಾಇಮಾಮ ರಸ್ತೆ ಅಟ್ಟುಖಾನ ಗಲ್ಲಿಯಿಂದ ವಿದ್ಯಾರಣ್ಯ ಹೈಸ್ಕೂಲ ಮುಖಾಂತರ 
ದೈವಜ್ಞ ಲೇಔಟ.ಎಮ್ ಆರ್ ನಗರ ವರೆಗೆ 

ಚಿಟ್ಟವನ ಗುಡಿ ರಸ್ತೆ ರಾಮರಹಿಮ ನಗರ ಚರಂತಿಮಠ ಗಾರ್ಡನ ಬಲಭಾಗ. 
ಪೂರ್ವ 

ಸೋಮಾಪೂರಕ್ಕೆ ಹೋಗುವ ಕೋಳಿಕೇರಿ ಕೊಡಿವರೆಗೆ 
ಸುಣ್ಣದಭಟ್ಟ ರಸ್ತೆಯಿಂದ ಹೊಸಯಲ್ಲಾಪೂರ ಮುಖ್ಯ ರಸ್ತೆ ದ್ಯಾಮವ್ವನ ಗುಡಿ ರಸ್ತೆ 
ಎಲಿಗಾರ ಓಣಿಯಲ್ಲಿ ಹಾಯ್ದು ಹೊಸಯಲ್ಲಾಪೂರ ಮುಖ್ಯ ರಸ್ತೆ ಕಾಮನಕಟ್ಟಿ ಸರ್ಕಲ 
ಮಟ್ಟಿಪರಪ್ಪನ ಸರ್ಕಲ ಚರಂತಿಮಠ ಗಾರ್ಡನ ಹಿಂಭಾಗ ರಸ್ತೆವರೆಗೆ ಹೆಬ್ಬಳ್ಳಿ ಅಗಸಿ 
ಊರಹೊರಗಿನ ರಸ್ತೆಯಿಂದ ದೈವಜ್ಞ ಲೇಔಟವರೆಗೆ 

ಕೋಳಿಕೇರಿ ಯಿಂದ ಹೊಸಯಲ್ಲಾಪೂರ ಸ್ಮಶಾನ ಚುರುಮರಿ ಬಟ್ಟಿ ಮುಖಾಂತರ 
ದಕ್ಷಿಣ 

ಸುಣ್ಣದ ಬಟ್ಟಿ ರಸ್ತೆವರೆಗೆ 

ದೈವಜ್ಞ ಲೇಔಟ ನವಲಗುಂದ ರಸ್ತೆಯಿಂದ ಆಝಾದ ನಗರ ಚನ್ನರಾಯ ನಗರ | 
ಉತ್ತರ | ದುರ್ಗಾ ಕಾಲನಿ ಮುಖಾಂತರ ಕಂಪ್ಲಿ ಬಸವೇಶ್ವರ ನಗರ ಎದುರು ಹೆಬ್ಬಳ್ಳಿ 

ಪಾರ್ಮವರೆಗೆ 

ಕಾಮನಕಟ್ಟಿ ಸರ್ಕಲ ಹೊಸಯಲ್ಲಾಪೂರ ರಸ್ತೆ ಮೂಖಾಂತರ ಎಲಿಗಾರ ಓಣಿ 
ಪೂರ್ವ ಎಡಭಾಗ ಹಾಗೂ ದ್ಯಾಮವ್ವನ ಗುಡಿ ಓಣಿ ಎಡಭಾಗ ಹೊಸಯಲ್ಲಾಪೂರ ಮೂಖ್ಯರಸ್ತೆ 

ವರೆಗೆ 
ಜೈಭೀಮನಗರ ಮುಖ್ಯ ರಸ್ತೆ ವನಿತಾ ಸೇವಾ ಸಮಾಜ ರೋಡ ಬಲಭಾಗ ಆಝಾದ 

ನಗರ 2ನೇ ರಸ್ತೆ ಮುಖಾಂತರ ಆಝಾದ ನಗರ 6ನೇ ರಸ್ತೆ ಬಲಭಾಗ ಮಶೀದಿ 
9 | 9 ಪಶ್ಚಿಮ 

ರೋಡ ಮುಖಾಂತರ ಜೈಭೀಮ ನಗರ ರಸ್ತೆ ಲಬಭಾಗ ಡಾ|| ಬಾಬಾ ಸಾಹೇಬ | 

ಅಂಬೇಡ್ಕರ ಸಮುದಾಯ ಭವನ ಮುಖಾಂತರ ಬೂಸಪ್ಪ ಚೌಕ ವರೆಗೆ 
ದಕ್ಷಿಣ 

ದ್ಯಾಮವ್ವನ ಗುಡಿ ಓಣಿ ಕ್ರಾಸ ಹೊಸಯಲ್ಲಾಪೂರ ಮುಖ್ಯರಸ್ತೆ ರಸ್ತೆ ಬಲಭಾಗ ಜೈಭೀಮ 
ನಗರ ಮುಖ್ಯ ರಸ್ತೆ ಕ್ರಾಸವರೆಗೆ 

ಭೂಸಪ್ಪ ಚೌಕದಿಂದ ರವಣಕಪೂರ ಮಶೀದಿ ರಸ್ತೆ ಮುಖಾಂತರ ಶೀಲವಂತರ ಓಣಿ 
ಉತ್ತರ 

ಮುಖ್ಯ ರಸ್ತೆ ಕಾಮನಕಟ್ಟಿ ಸರ್ಕಲ ವರೆಗೆ 

ಮಣಿಕಿಲ್ಲಾ ಮುಖ್ಯ ರಸ್ತೆ ಬಲಭಾಗ ಸೂಪರ್ ಮಾರ್ಕೆಟ ಬಂಡ ರೋಡ ಬಲಭಾಗ 
ಪೂರ್ವ ಗಾಂಧಿ ಚೌಕ ಪಂಚಕಚೇರಿ ಓಣಿ ರಸ್ತೆ ಮುಖಾಂತರ ಬಲಭಾಗ ಕಾಮನಕಟ್ಟಿ 

ಶೀಲವಂತರ ಓಣಿ ಕ್ರಾಸವರೆಗೆ 
ಕಿಟಲ್ ಕಾಲೇಜ ರಸ್ತೆ ಬಲಭಾಗ ಜುಬ್ಲಿ ಸರ್ಕಲ ಮುಖಾಂತರ ಆಝಾದ ಪಾರ್ಕ 

ರೋಡ ಬಲಭಾಗ ಬಸವನಾಳ ಸರ್ಕಲ್ ಮುಖಾಂತರ ವಿಜಯ ಟಾಕೀಜ ರೋಡ 
ಪಶ್ಚಿಮ 

ಬಲಭಾಗ ಟಿಪ್ಪು ಸರ್ಕಲ್ ಬಲಭಾಗ ಸವದತ್ತಿ ರೋಡ ಮುಖಾಂತರ ಶಿವಾಜಿ 
ಸರ್ಕಲ್‌ವರೆಗೆ. 
ಕಾಮಕಟ್ಟಿ ಸರ್ಕಲ್ ಶೀಲವಂತರ ಓಣಿ ಮುಖ್ಯರಸ್ತೆ ಬಲಭಾಗ ರವಣಕಪೂರ ಮಶೀದಿ | 

ರಸ್ತೆ ಬಲ ಭಾಗ ಭೂಸಪ್ಪಚೌಕ ಮುಖಾಂತರ ಬಲಭಾಗ ಲೈನ್ ಬಝಾರ ರಸ್ತೆ 
ದಕ್ಷಿಣ 

ಬಲಭಾಗ ರಾಮದೇವರ ಗುಡಿ ಮುಖಾಂತರ ದಿಕ್ಷೀತ್ ವಾಡಾ ರಸ್ತೆ ಬಲಭಾಗ ಕಿಟಲ್ 
ಕಾಲೇಜ ವರೆಗೆ 

ಶಿವಾಜಿ ಸರ್ಕಲ್ ಮಟನ್ ಮಾರ್ಕೆಟ ಬಲಭಾಗ ಬಾರಾಇಮಾಮ ರೋಡ ಬಲಭಾಗ 
(°2 ( ಮಣಿಕಿಲ್ಲಾ ಮುಖ್ಯ ರಸ್ತೆ ವರೆಗೆ . 

ಪೂರ್ವ ವಿಜಯಾ ರಸ್ತೆ, ಶಿವಾಜಿ ಸರ್ಕಲ್ ಹಾಗೂ ವಾರ್ಡ ನಂ . 10 ರ ಗಡಿ. 
11 ಪಶ್ಚಿಮ ( ನಾರಾಯಣಪೂರ, ಕೆ. ಸಿ. ಪಾರ್ಕ ಹಾಗೂ ವಾರ್ಡ ನಂ .12 ರ ಗಡಿ. 

ದಕ್ಷಿಣ ಹಳೆ ಪಿ. ಬಿ. ರಸ್ತೆ, ಜ್ಯುಬಲಿ ಸರ್ಕಲ್ ಹಾಗೂ ವಾರ್ಡ ನಂ .16 ರ ಗಡಿ 
ಉತ್ತರ ಮರಾಠಾ ಕಾಲನಿ ಮುಖ್ಯ ರಸ್ತೆ ಹಾಗೂ ವಾರ್ಡ ನಂ .02 /03 ರ ಗಡಿ. 

ನಾರಾಯಣಪೂರ 1ನೇ ಮುಖ್ಯರಸ್ತೆ, ಜರ್ಮನ ಆಸ್ಪತ್ರೆ ಸರ್ಕಲದಿಂದ ಹಳಿಯಾಳ ನಾಕಾ 
ಪೂರ್ವ 

ವರೆಗೆ. 
12 | 12 ಪಶ್ಚಿಮ ಕೆಲಗೇರಿ ಕೆರೆ ಹದ್ದು ಗೋವಾ ರಸ್ತೆ ಬ್ರಿಜ್‌ದಿಂದ ವಿನಾಯಕನಗರ ಕ್ರಾಸ ವರೆಗೆ 

ವಿನಾಯಕ ನಗರ ಮತ್ತು ಸಾಯಿ ನಗರದ ಪಶ್ಚಿಮ ಭಾಗ ಕೆಲಗೇರಿ ರಸ್ತೆಯ ವರೆಗೆ | 
ಕೆಲಗೇರಿ ರಸ್ತೆಯಿಂದ ಸಾಯಿ 


10 | 10 | 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಸಾಮಾನ್ಯ 


ಹಿಂದುಳಿದ 
ವರ್ಗ - ಬಿ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 


ಮಹಿಳೆ 


14 | 14 | 


ಸಾಮಾನ್ಯ 
ಮಹಿಳೆ 


ಉತ್ತರ 


ಪಶ್ಚಿಮ 


15 / 15 


ಹಿಂದುಳಿದ 
ವರ್ಗ - ಬಿ 


ದಕ್ಷಿಣ 


ಉತ್ತರ ಗೋವಾ ರಸ್ತೆ ಕೆಲಗೇರಿ ಬಿಡದಿಂದ ಜರ್ಮನ ಆಸ್ಪತ್ರೆ ಸರ್ಕಲವರೆಗೆ | 

ಗಾಯತ್ರಿಪೂರಂ, ಕೆಲಗೇರಿ ನಾಲಾ ಕೆಲಗೇರಿ ಕೆರೆ ಗಡಿ , ಬಸವನಗರ, ಪಶ್ಚಿಮ ಭಾಗದ 
ಪೂರ್ವ 

ಗಡಿ ಹಳಿಯಾಳ ರಸ್ತೆ ವರೆಗೆ, 
13 | 15 ಪಶ್ಚಿಮ ಕೆಲಗೇರಿ ಗ್ರಾಮದ ಗಡಿ ಹಾಗೂ ರೇಲ್ವೆ ಹಳಿ 

ದಕ್ಷಿಣ ಹಳಿಯಾಳ ರಸ್ತೆಯ ಮುನ್ಸಿಪಲ್ ಗಡಿಯಿಂದ ಬಸವನಗರ ಪಶ್ಚಿಮಭಾಗದ ಗಡಿ ವರೆಗೆ 
ಉತ್ತರ ಕೆಲಗೇರಿ ಗ್ರಾಮದ ಗಡಿ 
ಪೂರ್ವ ಹಳಿಯಾಳ ರಸ್ತೆ ಸರ್ವಮಂಗಳ ಆಸ್ಪತ್ರೆಯಿಂದ ದಾಸನಕೊಪ್ಪ ಸರ್ಕಲವರೆಗೆ 
ಪಶ್ಚಿಮ 

ಬಸವನಗರದ ಪಶ್ಚಿಮ ಭಾಗದ ಗಡಿ, ರೆವಿನ್ಯೂ ಕಾಲನಿ, ಮುಖ್ಯರಸ್ತೆಯಿಂದ ವಿನಾಯಕ 

ನಗರ ವರೆಗೆ 
ದಕ್ಷಿಣ ಹಳಿಯಾಳ ರಸ್ತೆಯ ಬಸವನಗರದಿಂದ ಸರ್ವಮಂಗಳ ಆಸ್ಪತ್ರೆ ವರೆಗೆ 

ವಿನಾಯಕ ನಗರ , ಸಾಯಿ ನಗರ ಮುಖ್ಯರಸ್ತೆ ಕೆಲಗೇರಿ ರಸ್ತೆಯವರೆಗೆ ಹಾಗೂ ಕೆಲಗೇರಿ 
ರಸ್ತೆಯಿಂದ ದಾಸನಕೊಪ್ಪ ಸರ್ಕಲವರೆಗೆ 

ಸ್ಟೇಷನ ರಸೆಯ ಆರ್ .ಎಮ್. ಎಸ್ ಅಂಚೆ ಕಛೇರಿಯಿಂದ ಮುಖ್ಯ ಅಂಚೆ ಕಛೇರಿ 
ಪೂರ್ವ 

ಕೋರ್ಟ ಸರ್ಕಲ ಮುಖಾಂತರ ಬಸಪ್ಪ ಖಾನಾವಳಿ ವರೆಗೆ . 
ಹಳಿಯಾಳ ರಸ್ತೆ ಜಯನಗರ ಪೆಟ್ರೋಲ್ ಪಂಪನಿಂದ ದಾಸನಕೊಪ್ಪ ಸರ್ಕಲ | 
ಮುಖಾಂತರ ಸರ್ವೆ ಆಫೀಸ ವರೆಗೆ. 
ಸಿ. ಬಿ ನಗರ ರಸ, ಜಯನಗರ ರಸ್ತೆ, ಸದಾಶಿವ ನಗರ ಮುಖ್ಯರಸ್ತೆ, ಕೇಶವ ನಗರ ರಸ್ತೆ, | 
ಗೋಪಾಲಪೂರ ಮುಖಾಂತರ ಸ್ಟೇಷನ ರಸ್ತೆ, ಆರ್.ಎಮ್.ಎಸ್ ಅಂಚೆ ಕಛೇರಿ ವರೆಗೆ 

ಸರ್ವೆ ಆಫೀಸಿನಿಂದ ಟ್ರೇನಿಂಗ್ ಕಾಲೇಜ ರಸ್ತೆ ಕೆ. ಸಿ. ಡಿ ರಸ್ತೆಯ ವರೆಗೆ ಹಾಗೂ ಓಪನ್ 
ಉತ್ತರ 

ಏರ್‌ ಥೇಟರ್ ಮುಖಾಂತರ ಬಸಪ್ಪ ಖಾನಾವಳಿ 
ಪೂರ್ವ ಜೈಭೀಮ ನಗರ ಮುಖ್ಯ ರಸ್ತೆ, ಮದಾರಮಡ್ಡಿ ಹಾಗೂ ವಾರ್ಡ ನಂ . 09 ರ ಗಡಿ. 
| 16 ಪಶ್ಚಿಮ ಸ್ಟೇಶನ್ ರಸ್ತೆ, ಕೊರ್ಟ ಸರ್ಕಲ್, ಹಗೂ ವಾರ್ಡ ನಂ .15 ರ ಗಡಿ . 

ದಕ್ಷಿಣ ಮಹಿಶಿ ರಸ್ತೆ, ಜಿ.ಎಮ್. ಪಾಟೀಲ ಮಾರ್ಗ ಹಾಗೂ ವಾರ್ಡ ನಂ .18 ರ ಗಡಿ . 
ಉತ್ತರ ಹಳೆ ಪಿ. ಬಿ. ರಸ್ತೆ, ಜ್ಯುಬಲಿ ವೃತ್ತ ಹಾಗೂ ವಾರ್ಡ ನಂ .11 ರ ಗಡಿ. 

ಪೂರ್ವ ಸ್ಮಶಾನ, ಬ್ಲಾಕ ನಂ .70 ,72ನೇದ್ದರ ಗಡಿ 
| 17 ಪಶ್ಚಿಮ ಹುಬ್ಬಳ್ಳಿ ಧಾರವಾಡ ಮುಖ್ಯರಸ್ತೆ, ರಜತಗಿರಿ 1ನೇ ಮುಖ್ಯರಸ್ತೆ 

ದಕ್ಷಿಣ ಗಾಂದಿನಗರ ಮುಖ್ಯರಸ್ತೆ 
ಉತ್ತರ ಇಂಡಿಯನ್ ರೈಸ್ ಜಿ.ಎಮ್. ಪಾಟೀಲ ರಸ್ತೆ 

ಪೂರ್ವ ಮಹಿಷಿ ರೋಡ, ಮತ್ತು ವಾರ್ಡ ನಂ .17 
18 ಪಶ್ಚಿಮ ಮಂಜುನಾಥಪೂರ ಮೇನ್ ರೋಡ, ರಾಯರಮಠ ಸರ್ಕಲ್ 

ದಕ್ಷಿಣ ಸರಸ್ಥತಪೂರ 1ನೇ ಮುಖ್ಯರಸ್ತೆ, ಕಲಘಟಗಿ ರೋಡ ಮತ್ತು ವಾರ್ಡ ನಂ . 22 
ಉತ್ತರ ಕೆ. ಇ. ಬಿ ಆಫೀಸ ಮುಖ್ಯರಸ್ತೆ 
ಪೂರ್ವಕರ ರಸ್ತೆ, ರಾಯರಮಠ ರಸ್ತೆ, ಅತ್ತಿಕೊಳ್ಳ ರಸ್ತೆ ರೇಲ್ವೆ ಗೇಟ್ ವರೆಗೆ 

ರೇಲ್ವೆ ಗೃಡಿ ಸಿ. ಬಿ. ನಗರ, ದೇಸಾಯಿ ಕಾಲನಿ , ಮಂಜುನಾಥ ನಗರ, ಮಹಾಮನೆ 
ಪಶ್ಚಿಮ 

ಬಡಾವಣೆ 
ನವೋದಯ ನಗರ ರಸ್ತೆ ಬಾರಾಕೋಟಿ ಕೆಳ ಸೇತುವೆವರೆಗೆ, ಕಲ್ಯಾಣನಗರ ಪೂರ್ವ 
ಭಾಗದ 9ನೇ ಕ್ರಾಸನಿಂದ ಕಲ್ಯಾಣ ನಗರ 1ನೇ ಮುಖ್ಯರಸ್ತೆ, ಕಲ್ಯಾಣನಗರ ಉತ್ತರ 
ಭಾಗದ 9ನೇ ಕ್ರಾಸದಿಂದ 5ನೇ ಕ್ರಾಸ ವರೆಗೆ, ರಾಮನಗರ ರಸ್ತೆಯ ಜೇಮ್ ವಾಯರ್ 
ಫ್ಯಾಕ್ಟರಿಯಿಂದ ರೇಲ್ವೆಗೇಟ್ ವರೆಗೆ 
ಹಳಿಯಾಳ ರಸ್ತೆಯ ಶ್ರೀನಗರ ಕ್ರಾಸ ಸಿ. ಬಿ. ನಗರ ಮುಖ್ಯರಸ್ತೆ ಹಾಗೂ ಲಿಂಗಾಯತ 
ಭವನ , ಸಿ. ಬಿ . ನಗರ ಮುಖ್ಯರಸ್ತೆ ಕರೆಮ್ಮ ಗುಡಿ, ಸದಾಶಿವ ನಗರ ಮುಖ್ಯರಸ್ತೆಯಿಂದ 

ಬಾರಾಕೋಟ್ರಿ ರಸ್ತೆಯವರೆಗೆ ಹಾಗೂ ಕೇಶವ ನಗರ ರಸ್ತೆ ಹಾಗೂ ಸ್ಟೇಷನ್ ರಸ್ತೆ 
* ( ಆರ್ .ಎಮ್.ಎಸ್ ಅಂಚೆ ಕಛೇರಿಯಿಂದ ಸ್ಟೇಷನ ರಸ್ತೆ ಮಾಳಮಡ್ಡಿ 2ನೇ ಕ್ರಾಸ, 

ಲಿಂಗರಾಜ ಪ್ರೆಸ್ ರಸ್ತೆ, ಮಾಳಮಡ್ಡಿ 1ನೇ ಕ್ರಾಸ, ಕಣ್ಣೂರ ರಸ್ತೆಯ ವರೆಗೆ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಸಾಮಾನ್ಯ 


19 | 19 / ದಕ್ಷಿಣ 


ಸಾಮಾನ್ಯ 
ಮಹಿಳೆ 


L . ಕಲಘಟಗಿ ರಸ್ತೆ ಬೈಪಾಸದಿಂದ ಹೊಸಾ ಬಡಾವಣೆ ಗೇಟ್ ವರೆಗೆ ಹಾಗೂ ವಾರ್ಡ | 
ಪೂರ್ವ 

ನಂ - 21ರ ಪಶ್ಚಿಮದ ಗಡಿ 
| 20 ಪಶ್ಚಿಮ ಬೈಪಾಸ ರಸ್ತೆ ಹಾಗೂ ಮುನಿಪಲ್ ಗಡಿ 
ದಕ್ಷಿಣ ಬೈಪಾಸ ರಸ್ತೆ ಹಾಗೂ ಮುನಿಪಲ್ ಗಡಿ 

ಹಳಿಯಾಳ ರಸ್ತೆಯ ಮುನ್ಸಿಪಲ್ ಸ್ಪಡಿಯಿಂದ ಶ್ರೀನಗರ ಸರ್ಕಲ ಹಾಗೂ ಸಿ. ಬಿ.ನಗರದ 


ಸಾಮಾನ್ಯ 
ಮಹಿಳೆ 


ಉತ್ತರ ಈಿ ಗಡಿ 


ಪರಿಶಿಷ್ಟ ಜಾತಿ 

ಮಹಿಳೆ 


ಸಾಮಾನ್ಯ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 


ಪರಿಶಿಷ್ಟ ಜಾತಿ 


ಪರಿಶಿಷ್ಟ 
ಪಂಗಡ 


ಉತರ 


ಪೂರ್ವ ರೈಲ್ವೆ ಸ್ಟೇಶನ್, ರೈಲ್ವೆ ಟ್ರ್ಯಾಕ್ ಮತ್ತು ವಾರ್ಡ ನಂ . 22 

ಪಶ್ಚಿಮ | ಸಂಗೊಳ್ಳಿರಾಯಣ್ಣ ನಗರ, ಹಿಲ್‌ಟಾಪ ರೋಡ ಮತ್ತು ವಾರ್ಡ ನಂ .20 
* ದಕ್ಷಿಣ ಕಲಘಟಗಿ ರೋಡ ಮತ್ತು ವಾರ್ಡ ನಂ .24 

ಉತ್ತರ ಶ್ರೀರಾಮ ನಗರ, ಮತ್ತು ಹತ್ತಿಕೊಳ ಗಡಿ 
ಪೂರ್ವ ರಜತಗಿರಿ 1ನೇ ಮುಖ್ಯರಸ್ತೆ, ಸರಸ್ಥತಪೂರ 1ನೇ ಮುಖ್ಯರಸ್ತೆ ಮತ್ತು ವಾರ್ಡ ನಂ .17 
- ಪಶ್ಚಿಮ ರೈಲ್ವೆ ಗಡಿ ಮತ್ತು ವಾರ್ಡ ನಂ .19 | 

ದಕ್ಷಿಣ ಗಾಂದಿನಗರ ಮುಖ್ಯರಸ್ತೆ , ರೂಡ್ಶೇಡ್ ರೋಡ ಮತ್ತು ವಾರ್ಡ ನಂ .24 
ಉತ್ತರ ಗೌಳಿಗಲ್ಲಿ ಹನುಮಾನ ದೇವಸ್ಥಾನ, ಮಂಜುನಾಥಸೂರ ಮತ್ತು ವಾರ್ಡ ನಂ .16 

ಪೂರ್ವ ಬಸವೇಶ್ವರ ದೇವಸ್ಥಾನ ರಸ್ತೆ, 
23 ಪಶ್ಚಿಮ ಹಳೆ ಪಿ. ಬಿ ರಸ್ತೆ ಐಸಿಐಸಿಐ ಬ್ಯಾಂಕ ಹತ್ತಿರ ಮತ್ತು ವಾರ್ಡ ನಂ .24 

ದಕ್ಷಿಣ ಕೆ. ಐ . ಎ . ಡಿ . ಬಿ ಮುಖ್ಯರಸ್ತೆ ಮತ್ತು ವಾರ್ಡ ನಂ . 26 
ಉತ್ತರ ಕೋಳಿಕೇರಿ ಕೆರೆ ಎಸ್ ಡಬ್ಲೂ ಎಮ್ ಪ್ಲಾಂಟ ಹತ್ತಿರ 
ಕೆ. ಎಚ್ . ಬಿ ಲೇಔಟ | 

ಔಟ ಮುಖ್ಯರಸ್ತೆ, ಮತ್ತು ವಾರ್ಡ ನಂ . 26 
24 ಪಶ್ಚಿಮ | ಆರ್ಯಭಟ ಪಿ. ಯು ಕಾಲೇಜ್ ಮುಖ್ಯರಸ್ತೆ. 

ದಕ್ಷಿಣ ಬೈಪಾಸ ರಸ್ತೆ ಹಾಗೂ ಮುನಿಪಲ್ ಗಡಿ | 
ಉತ್ತರ ಹಳೇ ಪಿ.ಬಿ ರಸ್ತೆ ಮತ್ತು ವಾರ್ಡ ನಂ . 23 

ಪೂರ್ವ ನವನಗರ 18ಮೀ ರಸ್ತೆ, ವಾರ್ಡ 28 
- ಪಶ್ಚಿಮ ಹುಬ್ಬಳ್ಳಿ- ಧಾರವಾಡ ಬೈಪಾಸ್ 
ದಕ್ಷಿಣ ಗಾಮನಗಟ್ಟಿ- ತಾರಿಹಾಳ್ ಮುಖ್ಯರಸ್ತೆ, ವಾರ್ಡ 29 

ನವಲೂರ್ ರೈಲ್ವೇ ಸ್ಟೇಶನ್ ಆಪೋಸಿಟ್ ರಸ್ತೆ, ರಾಜಾಜಿ ನಗರ ಮುಖ್ಯರಸ್ತೆ 
ಪೂರ್ವ ನವಲೂರ ಗ್ರಾಮ ಗಡಿ , ಜನತಾ ಪ್ಲಾಟ 
ಪಶ್ಚಿಮ ಹುಬ್ಬಳ್ಳಿ ಧಾರವಾಡ ಬೈಪಾಸ ರಸ್ತೆ 
ದಕ್ಷಿಣ ಸತ್ತೂರ ಗ್ರಾಮದ ಮುಖ್ಯರಸ್ತೆ 
ಉತ್ತರ 

ನವಲೂರ ಗ್ರಾಮದ ಕೆರೆ , ತಡಸಿನಕೊಪ್ಪ ರೋಡ 
ಪೂರ್ವ- ನವಲೂರ್ ರೈಲ್ವೇ ಸ್ಟೇಶನ್ ಆಪೋಸಿಟ್ ರಸ್ತೆ, ರಾಜಾಜಿ ನಗರ ಮುಖ್ಯರಸ್ತೆ, ವಾರ್ಡ 

38 
27 | 21 ಪಶ್ಚಿಮ ತದಾಸಿನ್ ಕೊಪ್ಪ ಮುಖ್ಯರಸ್ತೆ, ಕೆರೆ, ವಾರ್ಡ 23 

ದಕ್ಷಿಣ | ಕೆಹೆಚ್‌ಬಿ ಕಾಲೋನಿ ಔಟರ್ ರೋಡ್, ವಾರ್ಡ 28 
ಉತ್ತರ ನವಲೂರ್ ಕೆರೆ ಗಡಿ, ಹೆಚ್. ಡಿ.ಎಮ್. ಸಿ ಗಡಿ 

ಅಮರಗೋಳ ಕೆಹೆಚ್‌ಬಿ ಕಾಲೋನಿ ಮುಖ್ಯರಸ್ತೆ, ಕ್ಯಾನ್ಸರ್ ಆಸ್ಪತ್ರೆ, ಸ್ಮಶಾನದ ಆವರಣ 
ಪೂರ್ವ 

ಗೋಡೆ, ವಾರ್ಡ 38 
ಪಶ್ಚಿಮ ನವನಗರ 18ಮೀ ರಸ್ತೆ, ಸುತಗಟ್ಟಿ ರಸ್ತೆ , ವಾರ್ಡ 25 
ದಕ್ಷಿಣ ನವನಗರ 18ಮೀ ರಸ್ತೆ, ಕೆಹೆಚ್‌ಬಿ ಕಾಲೋನಿ ರಸ್ತೆ, ವಾರ್ಡ 25 
ಉತ್ತರ ಹಳೇ ಪಿಬಿ ರಸ್ತೆಯಿಂದ ಸುತಗಟ್ಟಿ ಮುಖ್ಯರಸ್ತೆ ವಾರ್ಡ 27 | 

ಪೂರ್ವ ಆರ್‌.ಎಮ್.ಲೋಹಿಯಾನಗರ, ಗಾಂಧಿನಗರ ಮುಖ್ಯರಸ್ತೆ ಮತ್ತು ವಾರ್ಡ ನಂ .31 | 
| 29 ಪಶ್ಚಿಮ ಗೋಕುಲ ಗ್ರಾಮ ರಸ್ತೆ ಮತ್ತು ವಾರ್ಡ ನಂ . 30 | 

ದಕ್ಷಿಣ ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ , ಸರಹದ್ದು ಹಾಗೂ ಬೈಪಾಸ ರಸ್ತೆ , 
ಉತ್ತರ ಗಾಮನಗಟ್ಟಿ ಗ್ರಾಮ 


< 


26 


ಸಾಮಾನ್ಯ 


ಸಾಮಾನ್ಯ 


೧g | 28 | 


ಹಿಂದುಳಿದ 
ವರ್ಗ - ಎ 


ಹಿಂದುಳಿದ 
ವರ್ಗ - ಎ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಹಿಂದುಳಿದ 
ವರ್ಗ - ಬಿ 


ಸಾಮಾನ್ಯ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 
ಮಹಿಳೆ 


ಪೂರ್ವ ಗೋಕುಲ ಗ್ರಾಮ ರಸ್ತೆ | 
| 30 ಪಶ್ಚಿಮ ಹುಬ್ಬಳ್ಳಿ- ಧಾರವಾಡ ಮಹಾನಗರ ಪಾಲಿಕೆ, ಸರಹದ್ದು 

ದಕ್ಷಿಣ ಹುಬ್ಬಳ್ಳಿ- ಧಾರವಾಡ ಮಹಾನಗರ ಪಾಲಿಕೆ ಸರಹದ್ದು 
ಉತ್ತರ ಕಣವಿ ಹೊನ್ನಾಪೂರ ರಸ್ತೆ ಮತ್ತು ವಾರ್ಡ ನಂ .29 | 

ಪೂರ್ವ ತೋಳನಕೆರೆ ರಸ್ತೆ ಮತ್ತು ವಾರ್ಡ ನಂ .37 
- 31 ಪಶ್ಚಿಮ ಗಾಂಧಿನಗರ ರಸ್ತೆ & ಗೋಕುಲ - ಗಾಮನಗಟ್ಟಿ ರಸ್ತೆ ಮತ್ತು ವಾರ್ಡ ನಂ .29 

ದಕ್ಷಿಣ ಮಹಾಲಕ್ಷ್ಮೀ ಲೇಔಟ ರಸ್ತೆ ಮತ್ತು ವಾರ್ಡ ನಂ .32 
ಉತ್ತರ ಬೈರಿದೇವರಕೊಪ್ಪ ಗ್ರಾಮ ಸರಹದ್ದು 
ಪೂರ್ವ| ಮಂಜುನಾಥನಗರ ರಸ, ಆನಂದನಗರ ರಸ್ತೆ, ಮತು ವಾರ್ಡ ನಂ .36 
ಪಶ್ಚಿಮ | ಆರ್‌.ಎಮ್.ಲೋಹಿಯಾನಗರ, ಗಾಮನಗಟ್ಟಿ ಗ್ರಾಮ ರಸ್ತೆ 
ದಕ್ಷಿಣ ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ, ಸರಹದ್ದು ಹಾಗೂ ಬೈಪಾಸ ರಸ್ತೆ, 
ಉತ್ತರ ಮಹಾಲಕ್ಷ್ಮೀ ಲೇಔಟ ರಸ್ತೆ, 

ಪೂರ್ವ ನವ ಆನಂದನಗರ ರಸ್ತೆ , ಕಲಾವಿದರ ಪ್ಲಾಟ, ಅದ್ಯಾಪಕನಗರ 
| 33 ಪಶ್ಚಿಮ ಕೃಷ್ಣಾ ಕಾಲನಿ ರಸ್ತೆ ಆನಂದನಗರ ಸ್ಮಶಾನ ಮತ್ತು ವಾರ್ಡ ನಂ .32 

ದಕ್ಷಿಣ ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ, ಸರಹದ್ದು ಹಾಗೂ ಬೈಪಾಸ ರಸ್ತೆ, 
ಉತ್ತರ ಕೋಟಾರಿ ಲೇಔಟ ರಸ್ತೆ ಮತ್ತು ವಾರ್ಡ ನಂ . 36 
ಪೂರ್ವ ಕಾರವಾರ ರಸ್ತೆ, ಆನಂದನಗರ ಕ್ರಾಸ್ ಮತ್ತು ವಾರ್ಡ ನಂ .60 | 
ಪಶ್ಚಿಮ ಅದ್ಯಾಪಕನಗರ ರಸ್ತೆ & ಹುಬ್ಬಳ್ಳಿ- ಧಾರವಾಡ ಮಹಾನಗರ ಪಾಲಿಕೆ , ಸರಹದ್ದು 
ದಕ್ಷಿಣ ಅಯೋದ್ಯನಗರ ರಸ್ತೆ ಹುಬ್ಬಳ್ಳಿ - ಧಾರವಾಡ ಮಹಾನಗರ ಪಾಲಿಕೆ , ಸರಹದ್ದು 

ತರ ಸಿದ್ದಾರೂಢ ಮಠ, ಆನಂದನಗರ ರಸ್ತೆ ಮತ್ತು ವಾರ್ಡ ನಂ .35 
ಪೂರ್ವ 

ಹೊಸ ಬಸ ನಿಲ್ದಾಣ, ಆರ್‌.ಎನ್ ಶೆಟ್ಟಿ ಫ್ಯಾಕ್ಟರಿ ರಸ್ತೆ ವ.ಕ.ನಂ .07 ಮತ್ತು ವಾರ್ಡ 
ನಂ .42 

ಪ್ರಿಯದರ್ಶಿನಿ ಕಾಲನಿ ಮುಖ್ಯರಸ್ತೆ 
ದಕ್ಷಿಣ ಆನಂದನಗರ - ಇಂಡಿಪಂಪ್ ರಸ್ತೆ 
ಉತ್ತರ ಗೋಕುಲ ಮುಖ್ಯರಸ್ತೆ ಮತ್ತು ವಾರ್ಡ ನಂ . 35 | 

ಪೂರ್ವ ರೋಟರಿ ಶಾಲೆ ಮತ್ತು ವಾರ್ಡ ನಂ .35 
36 ಪಶ್ಚಿಮ ಮಂಜುನಾಥನಗರ - ಆನಂದನಗರ ಮುಖ್ಯರಸ್ತೆ, ಮತ್ತು ವಾರ್ಡ ನಂ .32 

ದಕ್ಷಿಣ ಸಿದ್ದಾರೂಢ ಮಠ ರಸ್ತೆ ಮತ್ತು ವಾರ್ಡ ನಂ .34 | 
ಉತ್ತರ ಗೋಕುಲ ಮುಖ್ಯರಸ್ತೆ 

ಪೂರ್ವ ಉಣಕಲ್- ಇಂಡಿಪಂಪ್ ರಸ್ತೆ ಮತ್ತು ವಾರ್ಡ ನಂ .41 
37 ಪಶ್ಚಿಮ ಏರಪೋರ್ಟ ಲ್ಯಾಂಡ, ತೋಳನಕೆರೆ ಸರಹದ್ದು ಮತ್ತು ವಾರ್ಡ ನಂ .31 

ದಕ್ಷಿಣ ಗೋಕುಲ ಮುಖ್ಯರಸ್ತೆ ಮತ್ತು ವಾರ್ಡ ನಂ .36 
ಉತ್ತರ ಉಣಕಲ್ ಕೆರೆ ಸರಹದ್ದು ಮತ್ತು ವಾರ್ಡ ನಂ .37 

ಪೂರ್ವ ಉಣಕಲ್ - ಮಾರಡಗಿ ರಸ್ತೆ, ವಾರ್ಡ 39 
| 38 ಪಶ್ಚಿಮ ಕೆಹೆಚ್‌ಬಿ ಕಾಲೊನಿ ಮುಖ್ಯರಸ್ತೆ , ಕ್ಯಾನ್ಸರ್ ಆಸ್ಪತ್ರೆ, ವಾರ್ಡ 28 

ದಕ್ಷಿಣ | ಉಣಕಲ್ ಕೆರೆ ಗಡಿ 
ಉತ್ತರ | ಎ. ಪಿ.ಎಮ್. ಸಿ ಗಡಿ, ಹೆಚ್. ಡಿ.ಎಮ್. ಸಿ ಗಡಿ 
ಪೂರ್ವ| ಉಣಕಲ್ - ಹೆಬ್ಬಳ್ಳಿ ರಸ್ತೆ, ವಾರ್ಡ 43 | 
ಪಶ್ಚಿಮ ಉಣಕಲ್ - ಮಾರಡಗಿ ರಸ್ತೆ, ವಾರ್ಡ 38 | 

ಮಾರುಕಟ್ಟೆ, ದುರ್ಗದ ಓಣಿ, ಗಂಗೇರಿ ಓಣಿ, ಕುರುಬರ ಓಣಿ, ಚಿಕ್ಮರ್ ಶಾಲೆ, 

ವಾರ್ಡ 40 
ಉತ್ತರ ರೈಲ್ವೆ ಟ್ರ್ಯಾಕ್ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಸಾಮಾನ್ಯ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಸಾಮಾನ್ಯ 


ಪಶಿ, 


39 / 39 


ಸಾಮಾನ್ಯ 


ದಕ್ಷಿಣ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 


ಮಹಿಳೆ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


43 


ಹಿಂದುಳಿದ 
ವರ್ಗ - ಎ 


44 


ಪೂರ್ವ ಉಣಕಲ್ ಕ್ರಾಸ್‌ದಿಂದ ಸಾಯಿನಗರ ವರೆಗೆ , ಉಣಕಲ್ ಹೊಸೂರ ರಸ್ತೆ, ವಾರ್ಡ 43 
| 40 ಪಶ್ಚಿಮ ಉಣಕಲ್ ಕೆರೆ ವೇಸ್ಟ್ ವೇರ್ ನಾಲಾ, ವಾರ್ಡ 37 

ದಕ್ಷಿಣ ದೇವಿನಗರ ಸೇತುವೆ, ಉತ್ತರಾಧಿಮಠ ರಸ್ತೆ , ವಾರ್ಡ 41 
ಉತ್ತರ | ದುರ್ಗದ ಓಣಿ, ಗಾಣಿಗೇರ ಓಣಿ, ಬದಾಮಿ ಓಣಿ ಮುಖ್ಯ ರಸ್ತೆ, ವಾರ್ಡ 39 
ಪೂರ್ವ ಹಳೆ ಪಿ. ಬಿ. ರಸ್ತೆ, ವಾರ್ಡ 55 
ಪಶ್ಚಿಮ ರಾಜೀವನಗರ ಮುಖ್ಯ ರಸ್ತೆ, ವಾರ್ಡ 37 
ದಕ್ಷಿಣ ತಿಮ್ಮಸಾಗರ ಗುಡಿ ರಸ್ತೆ, ವಾರ್ಡ 40 
ಉತ್ತರ ಕುಮಾರವ್ಯಾಸ ನಗರದಿಂದ ಪೋಲೀಸ ಕ್ವಾಟರ್ಸ ವರೆಗೆ, ವಾರ್ಡ 40 
ಪೂರ್ವ 

ಉಣಕಲ್ ಹೊಸೂರ ರಸ್ತೆ, ಕೆ.ಎಸ್.ಆರ್. ಟಿ.ಸಿ. ಡಿಪೋದಿಂದ ಸ್ಮಶಾನ ರಸ್ತೆವರೆಗೆ, 

ಹೆಗ್ಗರಿ ನಾಲಾ, ವಾರ್ಡ 57 
4) | 42 ಪಶ್ಚಿಮ | ಆರ್‌.ಎನ್.ಶೆಟ್ಟಿ ರಸ್ತೆ, ಡಾಲರ್ ಕಾಲನಿ, ಇಂಡಸ್ಟ್ರಿಯಲ್ ಎಸ್ಟೇಟ್ 1ನೇ ಗೇಟ್ ಮತ್ತು ವಾರ್ಡ 35 

ದಕ್ಷಿಣ ಕಾರವಾರ - ಆನಂದನಗರ ರಸ್ತೆ ಮತ್ತು ವಾರ್ಡ 34 
ಉತ್ತರ ಹೊಸಕೋರ್ಟ ಹಿಂಭಾಗ , ಕಲ್ಲೂರ ಲೇಔಟ್, ವಾರ್ಡ 41 

ಪೂರ್ವ ರೈಲ್ವೆ ಟ್ರ್ಯಾಕ್ ಮತ್ತು ವಾರ್ಡ ನಂ . 44 
| _ 43 ಪಶ್ಚಿಮ ಹಳೆ ಪಿ. ಬಿ.ರಸ್ತೆ, ಉಣಕಲ್ ಕ್ರಾಸದಿಂದ ಸಾಯಿನಗರ ರಸ್ತೆ ವರೆಗೆ, ವಾರ್ಡ 43 

ದಕ್ಷಿಣ ಕೆ.ಎಲ್. ಇ. ಆರ್ಟ್ಸ್ ಕಾಲೇಜ ಮತ್ತು ಸ್ಮಶಾನ ಕಾಂಪೌಂಡ್ ಮತ್ತು ವಾರ್ಡ 55 
ಉತ್ತರ ಹೆಬ್ಬಳ್ಳಿ ರಸ್ತೆ ಮತ್ತು ಹೆಚ್. ಡಿ. ಎಂ . ಸಿ ಬೌಂಡರಿ 

ಪೂರ್ವ ಸಪ್ತಗಿರಿ ಲೇಔಟ್, ಸಬ್ -ಜೈಲ್, ವಾಟರ್ ಟ್ಯಾಂಕ್ ಬೌಂಡರಿ ಮತ್ತು ವಾರ್ಡ 45 
| 44 ಪಶ್ಚಿಮ ರೈಲ್ವೆ ಟ್ರ್ಯಾಕ್, ವಾರ್ಡ 43 

ದಕ್ಷಿಣ ಅಶೋಕ ನಗರ ಮೈನ್ ರೋಡ್, ವಾರ್ಡ 55 
ಉತ್ತರ ಹೆಚ್. ಡಿ. ಎಂ .ಸಿ ಬೌಂಡರಿ 

ಪೂರ್ವ ಗೋಪನಕೊಪ್ಪ ಮುಖ್ಯ ರಸ್ತೆ ಮತ್ತು ವಾರ್ಡ ನಂ .46 
| 45 ಪಶ್ಚಿಮ ಜೆ.ಕೆ.ಸ್ಕೂಲ್ ರಸ್ತೆ ಮತ್ತು ವಾರ್ಡ ನಂ .44 

ದಕ್ಷಿಣ ಜಡ್ಜ್ ಕ್ವಾರ್ಟರ್ ಮತ್ತು ವಾರ್ಡ್ ನಂ . 51 
ಉತ್ತರ ರೈಲ್ವೆ ಹಳಿ ಮತ್ತು ಹು . ಧಾ . ಮ . ಪಾಲಿಕೆ ಗಡಿ 

ಪೂರ್ವ ಸುಳ್ಯ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂ .47 
| 46 ಪಶ್ಚಿಮ ಗೋಪನಕೊಪ್ಪ ಮುಖ್ಯ ರಸ್ತೆ ಮತ್ತು ವಾರ್ಡ ನಂ .45 

ದಕ್ಷಿಣ ಬೆಂಗೇರಿ ಮತ್ತು ವಾರ್ಡ್ ನಂ . 47 
ಉತ್ತರ ಹು . ಧಾ . ಮ . ಪಾಲಿಕೆ ಗಡಿ ಕೃಷಿ ಭೂಮಿ 

ಪೂರ್ವ ಹು. ಧಾ. ಮ . ಪಾಲಿಕೆ ಗಡಿ ಕೃಷಿ ಭೂಮಿ 
- 47 ಪಶ್ಚಿಮ ಸುಳ್ಳ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂ .46 

ದಕ್ಷಿಣ ಕುಸಗಲ್ ರೋಡ್, ವಾರ್ಡ ನಂ.48 
ಉತ್ತರ ಸುಳ್ಳ ಮುಖ್ಯ ರಸ್ತೆ , ಹು. ಧಾ. ಮ . ಪಾಲಿಕೆ ಗಡಿ ಮತ್ತು ವಾರ್ಡ್ ನಂ.46 

ಪೂರ್ವ ರೈಲ್ವೆ ಹಳಿ ಮತ್ತು ಹು. ಧಾ. ಮ . ಪಾಲಿಕೆ ಸ್ಪಡಿ 
| 48 ಪಶ್ಚಿಮ ಗಾಂಧಿವಾಡ ಮುಖ್ಯ ರಸ್ತೆ ಮತ್ತು ವಾರ್ಡ ನಂ .53 

ದಕ್ಷಿಣ ಗದಗ ಮುಖ್ಯ ರಸ್ತೆ ಮತ್ತು ವಾರ್ಡ ನಂ .82 
ಉತ್ತರ ಕುಸಗಲ್ ರೋಡ್, ಮತ್ತು ವಾರ್ಡ ನಂ .47 


ಸಾಮಾನ್ಯ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 


ಪರಿಶಿಷ್ಟ ಜಾತಿ 

ಮಹಿಳೆ 


47 


ಸಾಮಾನ್ಯ 


ಸಾಮಾನ್ಯ 


49 . 


50 | 50 ಪಶ್ಚಿಮ | ಮಯೂರಿ ಎಕ್ಸ್‌ಟೆನ್ಷನ್ 


ಪೂರ್ವ ಹಳೆ ಬದಾಮಿನಗರ ರಸ್ತೆ ಮತ್ತು ವಾರ್ಡ ನಂ .47 
| 49 ಪಶ್ಚಿಮ ಸುಳ್ಳ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂ .50 

ಸಾಮಾನ್ಯ 
ದಕ್ಷಿಣ ಸುವಿಧಾ ಕಾಲೋನಿ- ರಾಮನಗರ ರಸ್ತೆ 

ಮಹಿಳೆ 
ಉತ್ತರ ಬನಶಂಕರಿ ಕಾಲೋನಿರೋಡ್ 
ಪೂರ್ವ ಸುಳ್ಯ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂ .49 

ಮಯೂರಿ ಎಕ್ಸ್ಟೆನ್‌ಷನ್ ಮುಖ್ಯ ರಸ್ತೆ ಶಾಂಡಲ್ಯಾಶ್ರಮ ಹಿಂಬಾಗದ ರಸ್ತೆ ಮತ್ತು | 
ವಾರ್ಡ್ ನಂ .52 

ಪರಿಶಿಷ್ಟ 

ಪಂಗಡ ಮಹಿಳೆ 
ದಕ್ಷಿಣ ಸರ್ವೋದಯ ವೃತ್ತ ಮತ್ತು ವಾರ್ಡ್ ನಂ .54 
ಉತ್ತರ ಗೋಪನಕೊಪ್ಪ ಮುಖ್ಯ ರಸ್ತೆ ಮತ್ತು ವಾರ್ಡ ನಂ .47 
ಪೂರ್ವ ಗೋಪನಕೊಪ್ಪ ಮುಖ್ಯ ರಸ್ತೆ, ವಾರ್ಡ 50 

ಹಿಂದುಳಿದ 
5 | 51 ಪಶ್ಚಿಮ ಶಕ್ತಿಕಾಲನಿ ಮುಖ್ಯ ರಸ್ತೆ, ವಾರ್ಡ 55 

ವರ್ಗ - ಎ 
ದಕ್ಷಿಣ ರೈಲ್ವೆ ಟ್ರ್ಯಾಕ್, ವಾರ್ಡ 52 

ಮಹಿಳೆ 
ಉತ್ತರ ಸಂತೋಷ ನಗರ ಕೆರೆ ಬೌಂಡರಿ | 
ಪೂರ್ವ 

ಮಯೂರಿ ಎಕ್ಸ್ಟೆನ್‌ಷನ್ ಮುಖ್ಯ ರಸ್ತೆ ಶಾಂಡಲ್ಯಾಶ್ರಮ ಹಿಂಬಾಗದ ರಸ್ತೆ ಮತ್ತು 

ವಾರ್ಡ್ ನಂ .50 
| 52 ಪಶ್ಚಿಮ ವಿಜಯನಗರ ಮುಖ್ಯ ರಸ್ತೆ ಮತ್ತು ವಾರ್ಡ್ ನಂ . 51 

ದಕ್ಷಿಣ ರೈಲ್ವೆ ಹಳಿ ಸೆವೆನ್ ಡೇ ಶಾಲೆ ರಸೆ ಮತ್ತು ವಾರ್ಡ್ ನಂ .54 
ಉತ್ತರ 

ದೇವಾಂಗಪೇಟೆ ಮುಖ್ಯರಸ್ತೆ ಮತ್ತು ವಾರ್ಡ್ ನಂ .51 
ಪೂರ್ವ ಚೇತನಾ ಕಾಲನಿ, ಚಾಲುಕ್ಯ ನಗರ , ಗಾಂಧಿವಾಡಾ ಮುಖ್ಯ ರಸ್ತೆ 
5 ಪಶ್ಚಿಮ ಸೊಲ್ಲಾಪುರ ರೋಡ, ಗಲ್ಲ ಗೌಂಡ ಪೆಟ್ರೋಲ್ ಪಂಪದಿಂದ ರೇಲ್ವೆ ಕ್ವಾರ್ಟಸ್ ವರೆಗೆ 

ರೇಲ್ವೆ ವರ್ಕಶಾಪ್ , ಗದಗ ಮುಖ್ಯ ರಸ್ತೆ ರೇಲ್ವೆ ಕೆಳಸೇತುವೆಯಿಂದ ಬಸವೇಶ್ವರ ಸರ್ಕಲ್ | ಪರಿಶಿಷ್ಟ ಜಾತಿ 


ಸಾಮಾನ್ಯ 


ಪಶ್ಚಿಮ 


S3 | S3 


ದಕ್ಷಿಣ 


ವರೆಗೆ 


54 / 54 


ದಕ್ಷಿಣ 


ಉತ್ತರ ಹುಬ್ಬಳ್ಳಿ ಸೊಲ್ಲಾಪುರ ರೋಡ, ಹೆಸ್ಕಾಂ ಆಫೀಸ್, ದೇಸಾಯಿ ಪಾರ್ಕ 
- ಕೇಶ್ವಾಪುರ ಬಸವೇಶ್ವರ ಸರ್ಕಲ, ಸೆಂಟ್ ಮೇರಿಸ್ ಸ್ಕೂಲ ರೇಲ್ವೆ ಕೆಳಸೇತುವೆ, 

ಚಂದ್ರಕಲಾ ಟಾಕೀಜ 
ಪಶ್ಚಿಮ ಹುಬ್ಬಳ್ಳಿ ಧಾರವಾಡ ರಸ್ತೆ, ಕೆನರಾ ಹೊಟೆಲ್ 

ಹುಬ್ಬಳ್ಳಿ ಕೋ ಆಪರೇಟಿವ್ ಆಸ್ಪತ್ರೆ, ಜನತಾ ಬಜಾರ ಶ್ರೀ ಕೃಷ್ಣಾ ಮಂದಿರ, ಹಳೆ ಬಸ | ಸಾಮಾನ್ಯ 
ಸ್ಟಾಂಡ, ಗ್ಲಾಸ್ ಹೌಸ 

ಹುಬ್ಬಳ್ಳಿ ಸ್ಫೋಡ್ಡ ಕ್ಲಬ್ , ಕೃಷ್ಣಾ ಕಲ್ಯಾಣ ಮಂಟಪ ದಯಾನಂದ ಕಾಲನಿ ಕೇಶ್ವಾಪುರ 
ಉತ್ತರ 

( ಹನುಮಂತ ದೇವರ ಗುಡಿ 
ಪೂರ್ವ ರೈಲ್ವೆ ಟ್ರ್ಯಾಕ್ ಮತ್ತು ವಾರ್ಡ 52 
_55 ಪಶ್ಚಿಮ | ಹಳೆ ಪಿ. ಬಿ. ರಸ್ತೆ , ವಾರ್ಡ 41 

ಹೊಸೂರು ಜೈನ ದೇವಸ್ಥಾನ ರಸ್ತೆ , ಟ್ರಾಫಿಕ್ ಪೋಲೀಸ ಸ್ಟೇಶನ್ ರಸ್ತೆ , ಕೃಷ್ಣ ಕಲ್ಯಾಣ || ಸಾಮಾನ್ಯ 

ಮಂಟಪ ಮತ್ತು ವಾರ್ಡ 54 
ಉತ್ತರ ಕೆ.ಎಲ್. ಇ. ಆರ್ವ್ವ ಕಾಲೇಜ, ಮತ್ತು ಸ್ಮಶಾನ ಕಾಂಪೌಂಡ್ ಮತ್ತು ವಾರ್ಡ 43 

ಪೂರ್ವ ಕಾರವಾರ ರೋಡ, ಪಿ. ಬಿ ರೋಡ ಮತ್ತು ವಾರ್ಡ ನಂ69 
| 56 ಪಶ್ಚಿಮ ಉಣಕಲ್ ರೋಡ, ವಿಕಾಸನಗರ ರೋಡ ಮತ್ತು ವಾರ್ಡ ನಂ57 

ಹಿಂದುಳಿದ 
ದಕ್ಷಿಣ ಚಾಣುಕ್ಯಪೂರಿ ರೋಡ, ಕಮರಿಪೇಟೆಗೆ ಹೋಗುವ ರಸ್ತೆ ಮತ್ತು ವಾರ್ಡ ನಂ 57,58 ವರ್ಗ - ಎ 
ಉತ್ತರ ತಿಮ್ಮಸಾಗರ ಗುಡಿ ರಸ್ತೆ ಮತ್ತು ವಾರ್ಡ ನಂ 41 


ಪತ್ತಿನ 


SS | SS 


57 | 57 ಪಶ್ಚಿಮ 


ಪೂರ್ವ | ವಿಕಾಸನಗರ , ಕಾರವಾರ ಮುಖ್ಯರಸ್ತೆ & ವಾರ್ಡ ನಂ .56,58 . 

ಗೋಕುಲ್ ರೋಡ ದಿಂದ ಇಂಡಿ ಪಂಪ ರೋಡ, ಜಗದೀಶನಗರ, ಗಣೇಶ ನಗರ 
ನಾಲಾ & ವಾರ್ಡ ನಂ .42 . 

ಸಾಮಾನ್ಯ 
ದಕ್ಷಿಣ | ಆನಂದ ನಗರ ಮುಖ್ಯರಸ್ತೆ & ವಾರ್ಡ ನಂ .34, 60 . 
ಉತ್ತರ ಗೋಕುಲ್ ರೋಡ & ವಾರ್ಡ ನಂ ,42 . 

ಪೂರ್ವ| ಪಿ . ಬಿ ರೋಡ ಮತ್ತು ವಾರ್ಡ ನಂ68 
58 ಪಶ್ಚಿಮ ಕಾರವಾರ ರೋಡ ಮತ್ತು ವಾರ್ಡ ನಂ 57 

ಪರಿಶಿಷ್ಟ ಜಾತಿ 
ದಕ್ಷಿಣ ಗುಡಿ ಓಣಿ, ಅರವಿಂದನಗರ ಮತ್ತು ವಾರ್ಡ ನಂ 59 

ಮಹಿಳೆ 
ಉತ್ತರ | ತಿಮ್ಮಸಾಗರ ಗುಡಿ ರಸ್ತೆ ಮತ್ತು ವಾರ್ಡ ನಂ 41 
ಪೂರ್ವ ಚನ್ನಪೇಟ ಮುಖ್ಯರಸ್ತೆ, ಹೊರಕೇರಿ ಓಣಿ & ವಾರ್ಡ ನಂ .67,58. 
ಪಶ್ಚಿಮ ಕಾರವಾರ ಮುಖ್ಯರಸ್ತೆ , ಕೃಷ್ಣಾಪೂರ ಓಣಿ & ವಾರ್ಡ ನಂ . 57 

ಹಿಂದುಳಿದ 
ದಕ್ಷಿಣ ಹಳೇ ಹುಬ್ಬಳ್ಳಿ ಮುಖ್ಯರಸ್ತೆ & ವಾರ್ಡ ನಂ . 60 . 

ವರ್ಗ - ಎ 
ಅರವಿಂದನಗರ ಕೆಎಚ್. ಬಿ ಕಾಲನಿ & ವಾರ್ಡ ನಂ . 58. 

ಮಹಿಳೆ 
ಉತ್ತರ 
ಪೂರ್ವ ಜಂಗಪೇಟ ರೋಡ & ವಾರ್ಡ ನಂ , 66 

ಪಶ್ಚಿಮ ಕಾರವಾರ ಮುಖ್ಯರಸ್ತೆ & ವಾರ್ಡ ನಂ . 34 
| 60 ದಕ್ಷಿಣ ನವಅಯೋಧ್ಯನಗರ 2ನೇ ಕ್ರಾಸ್ & ವಾರ್ಡ ನಂ . 61 
ಹಳೇ ಹುಬ್ಬಳ್ಳಿ ಮಾರುಕಟ್ಟೆ ರೋಡ, ಕೃಷ್ಣಾಪೂರ ಸರ್ಕಲ್, ಇಂಡಿ ಪಂಪ ಸರ್ಕಲ್ & | 

ಮಹಿಳೆ 
ಉತ್ತರ ( ವಾರ್ಡ ನಂ , 57,59 | 


ಸಾಮಾನ್ಯ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 
ಮಹಿಳೆ 


` ಪೂರ್ವ ಜಂಗಿಪೇಟ ರೋಡ, ನೇಕಾರನಗರ ರೋಡ & ವಾರ್ಡ ನಂ . 65 
| 61 ಪಶ್ಚಿಮ ಕೆಪಿಟಿಸಿಎಲ್ ಕಂಪೌಂಡ, ಕೆಪಿಟಿಸಿಎಲ್ ಕ್ವಾರ್ಟರೈ ವಾರ್ಡ ನಂ , 62 

ದಕ್ಷಿಣ ಟಿಪ್ಪುನಗರ ರೋಡ & ವಾರ್ಡ ನಂ . 62 
ಉತ್ತರ ನವಅಯೋಧ್ಯನಗರ 2ನೇ ಕ್ರಾಸ್ & ವಾರ್ಡ ನಂ , 60 

ಪೂರ್ವ | ಮಾವನೂರ ನೇಕಾರನಗರ ರೋಡ & ವಾರ್ಡ ನಂ , 65 , 64 
| 62 ಪಶ್ಚಿಮ ಕಾರವಾರ ಮುಖ್ಯರಸ್ತೆ , & ವಾರ್ಡ ನಂ . 34. 

ದಕ್ಷಿಣ ಬಾಯ್ಪಾಸ್ ರೋಡ & ವಾರ್ಡ ನಂ , 63 
ಉತ್ತರ ( ಕೆಪಿಟಿಸಿಎಲ್ ಕ್ವಾರ್ಟರ್ ಕಂಪೌಂಡ, ಟಿಪ್ಪುನಗರ & ವಾರ್ಡ ನಂ .61 
ಪೂರ್ವ( ಗಬ್ರರ ಎಸ್ . ಟಿ . ಪಿ. ಪ್ಲಾಂಟ ರಸ್ತೆ 

( ಕಾರವಾರ ರೋಡ 

| ಎಚ್ . ಡಿ . ಎಂ . ಸಿ ಬೌಂಡರಿ 
ಉತ್ತರ ಬಾಯ್ಪಾಸ ರಸ್ತೆ 
ಪೂರ್ವ ಎಸ್ ಎಮ್ ಕೃಷ್ಣಾನಗರ & ವಾರ್ಡ ನಂ , 77 

ಮಾವನೂರ - ನೇಕಾರನಗರ ರೋಡ & ವಾರ್ಡ ನಂ , 62 

ಬಾಯ್ಪಾಸ್ ರೋಡ & ವಾರ್ಡ ನಂ . 63 
ಉತ್ತರ ಜಂಗ್ಲಿ ಪ್ಲಾಟ್ , ಈಶ್ವರನಗರ , ಎನ್ ಎ ನಗರ & ವಾರ್ಡ ನಂ , 62,65, 76 

ಪೂರ್ವ ಇಸ್ಲಾಂಪೂರ, ಅಲ್ತಾಫ ಪ್ಲಾಟ್, ಎನ್ ಎ ನಗರ ರೋಡ & ವಾರ್ಡ ನಂ , 76 
65 ಪಶ್ಚಿಮ ನೇಕಾರನಗರ ಮುಖ್ಯರಸ್ತೆ & ವಾರ್ಡ ನಂ . 61 | 

ದಕ್ಷಿಣ ಈಶ್ವರನಗರ , ಅಲ್ತಾಫನಗರ & ವಾರ್ಡ ನಂ , 62 ,64 
ಉತ್ತರ ವಡ್ಡರ ಓಣಿ, ಇಸ್ಲಾಂಪೂರ ಮುಖ್ಯರಸ್ತೆ & ವಾರ್ಡ ನಂ , 66 
ಪೂರ್ವ( ಸದರ ಸೋಫಾ, ಕಟಗರ ಓಣಿ & ವಾರ್ಡ ನಂ , 75 

ಪಶ್ಚಿಮ ಹಿರೇಪೇಟ, ಜಂಗ್ಲಿ ಪೇಟ ರೋಡ & ವಾರ್ಡ ನಂ , 60 
| 66 * * 
66 | ದಕ್ಷಿಣ | ಜವಳಿ ಪ್ಲಾಟ್ ಇಸ್ಲಾಂಪೂರ ರೋಡ & ವಾರ್ಡ ನಂ . 65 
ಉತ್ತರ 

ಹಳೇ ಹುಬ್ಬಳ್ಳಿ ಮುಖ್ಯರಸ್ತೆ & ವಾರ್ಡ ನಂ . 67 


64 | 


ಸಾಮಾನ್ಯ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 


| 


ಸಾಮಾನ್ಯ 


10 


ಹಿಂದುಳಿದ 
ವರ್ಗ - ಎ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 
ಮಹಿಳೆ 


ಸಾಮಾನ್ಯ 
ಮಹಿಳೆ 


ಪಶ್ಚಿಮ | 


71 / 71 


ಸಾಮಾನ್ಯ 


ಪೂರ್ವ| ಪಿ . ಬಿ ರೋಡ & ವಾರ್ಡ ನಂ . 73 
67 ಪಶ್ಚಿಮ ಚನ್ನಪೇಟ ಹೊರಕೇರಿ ಓಣಿ ರೋಡ & ವಾರ್ಡ ನಂ . 59 

ದಕ್ಷಿಣ ಹಳೇ ಹುಬ್ಬಳ್ಳಿ ಮುಖ್ಯರಸ್ತೆ ಪದ್ಯಯನ್ ಹಕ್ಕಲ್ & ವಾರ್ಡ ನಂ , 66, 75 
ಉತ್ತರ ಗುಡಿ ಓಣಿ ಲಕ್ಷ್ಮಿ ಟಾಕೀಸ್ ಸಯ್ಯದ ಸದಾತ್ ದರ್ಗಾ ರೋಡ & ವಾರ್ಡ ನಂ , 58 

ಪೂರ್ವ ಬ್ರಾಡವೇ ಮತ್ತು ವಾರ್ಡ ನಂ 71,72 
| 68 ಪಶ್ಚಿಮ | ಪಿ . ಬಿ ರೋಡ ಮತ್ತು ವಾರ್ಡ ನಂ : 8 

ದಕ್ಷಿಣ ಹಿರೇಪೇಟ , ಅರಳಿಕಟ್ಟಿ ಒಣಿ, ಜವಳಿಸಾಲ ಮತ್ತು ವಾರ್ಡ ನಂ 73 
ಉತ್ತರ ಪೆಂಡಾರಗಲ್ಲಿ ರಸ್ತೆ ಮತ್ತು ವಾರ್ಡ ನಂ 69 

ಪೂರ್ವ ಕೊಪ್ಪಿಕರ ರೋಡ ಮತ್ತು ವಾರ್ಡ ನಂ 54,70 
| 69 ಪಶ್ಚಿಮ ಕಾರವಾರ ಚನ್ನಪೇಟ ರಸ್ತೆ ಮತ್ತು ವಾರ್ಡ ನಂ56 

ದಕ್ಷಿಣ ಪೆಂಡಾರಗಲ್ಲಿ ಮತ್ತು ವಾರ್ಡ ನಂ 68 | 
ಉತ್ತರ ( ಲ್ಯಾಮಿಂಗ್ಟನ್ ರೋಡ ಮತ್ತು ವಾರ್ಡ ನಂ 54 

ಪೂರ್ವ ಕುಲಕರ್ಣಿ ಹಕ್ಕಲ, ಸಮುದಾಯ ಭವನ, ಮೌಲಾಲಿ ಜೋಪಡಿ ಮಸಿದಿ. 
| 70 ಪಶ್ಚಿಮ ಕೊಪ್ಪಿಕರ ರಸ್ತೆ,ಕೋಯಿನ್ ರಸ್ತೆ ಕ್ರಾಸ್‌ದಿಂದ ಮರಾಠಾ ಗಲ್ಲಿ ಕಲಬುರ್ಗಿ ಅಂಗಡಿವರೆಗೆ | 
* ದಕ್ಷಿಣ ಮರಾಠಾಗಲ್ಲಿ ರೋಡ, ಗಣೇಶಪೇಟ ಮೇನ್ ರೋಡ ಪಿಶ್ ಮಾರ್ಕೆಟ 

ಕೋಯಿನ್ ರೋಡ, ಯು ಮಾಲ್ , ಅಂಜುಮನ್ ಆಸ್ಪತ್ರೆ ಚಂದ್ರಕಲಾ ಟಾಕಿಜ, ರೇಲ್ವೆ | 
ಉತ್ತರ 

ಜಂಕ್ಷನ 
ಪೂರ್ವ ಮೌಲಾಲಿ ಜೋಪಡಿಯಿಂದ ಮಂಟೂರ ರೋಡ ಕಲಬುರ್ಗಿ ಮಠ ಸ್ಮಶಾನದ ವರೆಗೆ 
ಪಶ್ಚಿಮ ಬ್ರಾಡವೇ , ಮರಾಟಗಲ್ಲಿ ಕ್ರಾಸದಿಂದ ದುರ್ಗದ ಬೈಲವರೆಗೆ 
ದಕ್ಷಿಣ ಶಾ ಬಜಾರ, ಮಕಾನದಾರಗಲ್ಲಿ, ಹೆಸ್ಕಾಂ ಆಫೀಸ್ ಮಂಟೂರ ರೋಡ 

ಮರಾಠಾಗಲ್ಲಿ ರೋಡ, ಶಿವಾಜಿ ಚೌಕ,ಹರ್ಷಾ ಕಾಂಪ್ಲೇಕ್ಷ ಗಣೇಶಪೇಟ ರೋಡ| 

(ಪೋಲಿಸ್ ಸ್ಟೇಶನ್, ಮಸಿದಿ. 
ಪೂರ್ವ 

ಹೆಸ್ಕಾಂ ಆಫೀಸ್, ಶಾಂತಿನಿಕೇತನ ಸ್ಕೂಲ, ಗಂಗಾಧರ ನಗರ ಮುಖ್ಯ ರಸ್ತೆ, ಮಾರುತಿ 
ಗುಡಿ 

ದತ್ತಾತ್ರೆಯಗುಡಿ, ವೀರಾಪುರ ರೋಡ, ಎಂ . ಜಿ. ಮಾರ್ಕೆಟ, ಬಾರದಾನ ಹಾಲ್, ಬಡಿಗೇರ| 
ಪಶ್ಚಿಮ 

ಓಣಿ 
ದಕ್ಷಿಣ ಕನ್ನಡ ಶಾಲೆ ನಂ 04, ಕರಿಯಮ್ಮನ ಗುಡಿ, ದುರ್ಗಮ್ಮನ ಗುಡಿ, 
ಉತ್ತರ ಗವಳಿಗಲ್ಲಿ ರೋಡ, ಗವಳಿಗಲ್ಲಿ ಸಿ. ಬಿ. ಟಿ, ಮಸಿದಿ, ಪಾಟೀಲ ಕಾಂಪ್ಲೇಕ್ಸ 

ಪೂರ್ವ| ವೀರಾಪೂರ ಓಣಿ, ವಾರ್ಡ ನಂ .72 
| 73 ಪಶ್ಚಿಮ ಪಿ. ಬಿ.ರಸ್ತೆ, ವಾರ್ಡ ನಂ .67 

ದಕ್ಷಿಣ ಗಾರ್ಡನಪೇಟ ರಸ್ತೆ , ವಾರ್ಡ ನಂ .74 | 
ಉತ್ತರ ಅರಳಿಕಟ್ಟಿ ಓಣಿ, ವಾರ್ಡ ನಂ . 68 
ಪೂರ್ವ| ವೀರಾಪೂರ ಓಣಿ, 
ಪಶ್ಚಿಮ | ಪಿ . ಬಿ .ರೋಡ 
ದಕ್ಷಿಣ ಪಾಟೀಲಗಲ್ಲಿ, 
ಉತ್ತರ ಗಾರ್ಡನಪೇಟ ರಸ್ತೆ ವಾರ್ಡ ನಂ . 75, 67 

ಪೂರ್ವ ಪಿ.ಬಿ.ರೋಡ ಪಡದಯ್ಯನ ಹಕ್ಕಲ ವಾರ್ಡ ನಂ .74 
75 ಪಶ್ಚಿಮ ಸದರಸೋಪಾ ಮುಖ್ಯರಸ್ತೆ 

ಇಸ್ಲಾಂಪೂರ ರೋಡ 
ಉತ್ತರ ಹಳೇ ಹುಬ್ಬಳ್ಳಿ ಪಡದಯ್ಯನ ಹಕ್ಕಲ ವಾರ್ಡ ನಂ . 67 

ಪೂರ್ವ ಹಳೇ ಹುಬ್ಬಳ್ಳಿ ನಾಲಾ, ಎಸ್ ಎಮ್ ಕೃಷ್ಣಾನಗರ & ವಾರ್ಡ ನಂ , 75,77 
76 ಪಶ್ಚಿಮ ( ಇಸ್ಲಾಂಪೂರ ರೋಡ, ಅಲ್ತಾಫ ಪ್ಲಾಟ್ ಎನ್ ಎ ನಗರ & ವಾರ್ಡ ನಂ . 65 
ದಕ್ಷಿಣ | ಎಸ್ ಎಮ್ ಕೃಷ್ಣಾನಗರ & ವಾರ್ಡ ನಂ . 77, 64 

| 
ಉತ್ತರ ಇಸ್ಲಾಂಪೂರ ಮುಖ್ಯರಸ್ತೆ & ವಾರ್ಡ ನಂ , 75 ,66 

| 


ಉತ್ತರ 


ಹಿಂದುಳಿದ 
ವರ್ಗ - ಬಿ 


ಹಿಂದುಳಿದ 
ವರ್ಗ - ಎ 
ಮಹಿಳೆ 


ಹಿಂದುಳಿದ 
ವರ್ಗ - ಎ 


ಸಾಮಾನ್ಯ 


ದಕಿಣ 


ಸಾಮಾನ್ಯ 


ಮಹಿಳೆ 


11 


ಸಾಮಾನ್ಯ 


ಸಾಮಾನ್ಯ 
ಮಹಿಳೆ 


ಪರಿಶಿಷ್ಟ ಜಾತಿ 


ಪೂರ್ವ| ಎಚ್ . ಡಿ . ಎಂ . ಸಿ ಬೌಂಡರಿ . 
| 77 ಪಶ್ಚಿಮ ಈಶ್ವರನಗರ ಕಮಾನಗಾರ ಲೇಓಟ ರಸ್ತೆ 

ದಕ್ಷಿಣ ಬಾಯ್ಪಾಸ ರೋಡ ವಾರ್ಡ ನಂ . 63 
ಉತ್ತರ ಬಿಡನಾಳ ಮುಖ್ಯರಸ್ತೆ ವಾರ್ಡ ನಂ .78 
ಪೂರ್ವ| ಎಚ್ . ಡಿ. ಎಂ . ಸಿ ಬೌಂಡರಿ , 

| ಪಿ . ಬಿ .ರೋಡ 
ದಕ್ಷಿಣ ಬಿಡನಾಳ ಮುಖ್ಯರಸ್ತೆ 
ಉತ್ತರ | ಕೆ. ಬಿ . ನಗರ ರೋಡ 

ಸೆಟ್ಲಮೆಂಟ ರೋಡ ವಾರ್ಡ ನ 
ಪಶ್ಚಿಮ ( ವೀರಾಪೂರರೋಡ ಕರಿಗಣ್ಣವರ ಹಕ್ಕಲ , 
ದಕ್ಷಿಣ ಕೆ.ಕೆ. ನಗರ ವಾರ್ಡ ನಂ .78 
ಉತ್ತರ 

ಅಗಸರ ಓಣಿ ವಾರ್ಡ ನಂ .72 
ಪೂರ್ವ| ಎಚ್ . ಡಿ. ಎಂ . ಸಿ ಬೌಂಡರಿ . 
ಪಶ್ಚಿಮ ಕೆ. ಬಿ. ನಗರ ರಸ್ತೆ, ಶಾಂತಿನಿಕೇತನ ಕಾಲನಿ ರಸ್ತೆ 

| ಕೆ. ಕೆ . ನಗರ ರಸ್ತೆ 

ಘಂಟಿಕೇರಿ ಓಣಿ, ಬೆಂಡಿಗೇರಿ ಓಣಿ 
ಉತ್ತರ 
ಪೂರ್ವ ರೇಲ್ವೆ ಟ್ರ್ಯಾಕ, ಎಫ್.ಸಿ.ಐ ಗೊಡೊನ ಕಂಪೌಂಡ 
ಪಶ್ಚಿಮ ಹೆಸ್ಕಾಂ ಆಫೀಸ್, ನೆಹರು ಕಾಲೇಜ, 5ನೇ ನಂ ಶಾಲೆ ಕೆ. ಡಿ.ಓ ಸ್ಕೂಲ 
ದಕ್ಷಿಣ ಹಳೆ ಮಂಟೂರ ರಸ್ತೆ 
ಉತ್ತರ ಕೃಪಾದಾನಂ ಸ್ಕೂಲ್, ಅರಳಿಕಟ್ಟಿ ಓಣಿ, ರೇಲ್ವೆ ಟ್ರ್ಯಾಕ್ 
ಪೂರ್ವ ರೇಲ್ವೆ ಬ್ಲಾಕ್ , ರೇಲ್ವೆ ಕ್ರಾಸ್‌ದಿಂದ ಸುಣ್ಣದ ಬಟ್ಟಿವರೆಗೆ | 
ಪಶ್ಚಿಮ ಸ್ಟೇಶನ್ ರೋಡ ಬಿ. ಎಸ್ .ಎನ್.ಎಲ್. ಆಫೀಸ್‌ದಿಂದ ಚಂದ್ರಕಲಾ ಟಾಕೀಜ್ ವರಗೆ 
ದಕ್ಷಿಣ ಮಂಟೂರರೋಡಕಲಬುರ್ಗಿ ಮಠ ಸ್ಮಶಾನದಿಂದ ಸುಣ್ಣದ ಬಟ್ಟಿವರೆಗೆ 
ಉತ್ತರ ಗದಗ ಮುಖ್ಯ ರಸ್ತೆ ಕೆಳ ಸೆತುವೆಯಿಂದ ಶಾಲನಿ ಪಾರ್ಕ ವರೆಗೆ 


ಪರಿಶಿಷ್ಟ ಜಾತಿ 

ಮಹಿಳೆ 


ಸಾಮಾನ್ಯ 
ಮಹಿಳೆ 


ಪರಿಶಿಷ್ಟ ಜಾತಿ 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯, ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 67 ಎಂಎಲ್ಆರ್ 2018(5), ಬೆಂಗಳೂರು, ದಿನಾಂಕ: 10 .08.2018. 


( ನಂ . ೧೨೫೯ 
No. 1259 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ :ನಅಇ 240 ಎಂಎಲ್ಆರ್ 2013 ದಿನಾಂಕ:02.02.2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ - 7ರ ಉಪಕಲಂ ( 2)( 3) ಮತ್ತು (4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ 13 ಶಾಸನ 2012 , ದಿನಾಂಕ: 30.08.2012 (Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ಕಲಬುರಗಿ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು 
ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ: ನಅಇ 67 ಎಂಎಲ್ಆರ್ 2018 (5), ದಿನಾಂಕ: 26.06.2018 
ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ:901 ರಲ್ಲಿ ದಿನಾಂಕ: 26 .06.2018ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 
- ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ (Karnataka Act No. 14 of 1977) ಕಲಂ - 7ರ 
ಉಪಕಲಂ - ( 2) ( 3) ಮತ್ತು ( 4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಕಲಬುರಗಿ ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ಕಲಬುರಗಿ ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ: 55 (ಐವತ್ತೈದು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ - 4 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ/ ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ -5 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಅನುಬಂಧ 
ಕಲಬುರಗಿ ಮಹಾನಗರಪಾಲಿಕೆ 


ಜಿಲ್ಲೆ: ಕಲಬುರಗಿ 


3 ವಾರ್ಡು ಸಂಖ್ಯೆ ಮತ್ತು ಹೆಸರು 

ವಾರ್ಡು ಚಕ್ಕುಬಂದಿ 

ಮೀಸಲಾತಿ 
12 

4 
N -: Corporation Limit 

S -: Bhavani temple (behind pujari house) to 
Nijampur Colony Kamal sultanpur road 

| ಹಿಂದುಳಿದ ವರ್ಗ - 
nagar, Taj Nagar 

E :- Bhavani temple (behind pujari house ) to ಎ ಮಹಿಳೆ 
Corporation limit via kakhade chowk 

W : - Sultanpur Road To Corporation limit 
Revansiddeshwar colony, N :- Corporation limit 
Rameshwar Nagar, KK S -: Ring Road ( kakhade chowk to umar 
Nagar, TV Station Nagar, colony) 

ಸಾಮಾನ್ಯ ಮಹಿಳೆ 
Vidya nagar Kapnoor, E :- Industrial Area Back Side Road 
Rahemat nagar, Millat nagar W :- Kakade Chowk to Corporation Limit 

N :-Kapnoor Nala (Corporion Boundary ) 

S :- Hagarga Cross To Zam Zam Colony 
Buland Parvez colony ,Millat 

Road ( Soniya Gandhi Colony ) 
3 3 nagar, Bandenavaz colony , 

ಸಾಮಾನ್ಯ 
E :- Corporation Boundary 
Rahemat Nagar 

W : - Behind Inrdustrial area (Brundawan 
Hotel Road ) 
N -: Humanabad Ring to Kaman 
Basweshwar Grave Yard K . B . N College 

Road 
Omar Colony , Islamabad 

S :- Govt Ware House to K B N College 
colony , Khan colony , New 

ಸಾಮಾನ್ಯ ಮಹಿಳೆ 
Road Via Khasia Khan Jawarhind School 
Bank colony 

E :- Kench Basweshwar Grove Yard ( Ring 
Road ) to KBN College 
W :- Humnabad Ring Road Govt Godam 
N :- Kakade Chowk to Humanabad Ring 
Road 
S :- GandhiNagar Kaman to bhavani temple 

(behind pujari house ) via KEB khajan 
Bhavani Nagar, 

ಹಿಂದುಳಿದ ವರ್ಗ - 
55 

E : -Gandhingar Kaman Humanabad Ring 
Shivaji nagar, Gandhi nagar, 

Road 
W :- KEB MSS Cross to Pujari Math Batti to 
Chappar Bandi Open Space to Kakade 
Chowk 
N -: Sultanpur Road To Manika Singh Bhatti 
Via taj nagar cross Kanchimahal & Pujari 
Math 

S -: Fileterbed to APMC Quters Compoud 
6 | 6 Chanveer Nagar 

ಸಾಮಾನ್ಯ ಮಹಿಳೆ 
E :- Warer Tank To Mamisingh Bhatti Via K 
E B Khajan ( Pawer House ) 
W :- Fitter bed to Near saw mill (sultanpur 
road ) 
N :- City Limit 

S :- Filtter bed to dubai colony via kshatriya 
Ashray Colony, kasturi Nagar, 
Dubail Colony Shiva shakti 

& odoo Saf - 
samaj grave yard 

E :- Filtter bed to ring road ( sultanpur road ) 
Nagar, Tandh 

W :- Agriclture Research Center Compound 

to dubai colony 
Mahadev Nagar , Shaik Roza, N :- Agriclture Research Center Compound & Dogo Jae 
8 8 Gurubasav Nagar, Vijay to kshatriya samaj grave yard via basavanna 

- ಬಿ ಮಹಿಳೆ 
Nagar, Aland Colony , nagar 


99 


Ashraya colony , Santosh 
colony , Kale colony , Ahemad 
nagar 


ಸಾಮಾನ್ಯ 


Shahabazar waddar Galli 


10 


ಹಿಂದುಳಿದ ವರ್ಗ 
- 20 


10 


Khadri Chowk 


11 


11 


Ashray Colony , Filter bed , 
Basavalinga Nagar Sahabazar 
Hanuman wadi, Prat 1 


ಸಾಮಾನ್ಯ 


GandhiNagar APMC Nehru 
Gunj, Bank colony 


S :- Khadri Chowk to Lal Hanuman Temple 
Via Shaik Roza Minar 
E :- Lal Hanuman Temple to Tanda Road 
W :- khadri chowk to Agriclture Research 
Center (Aland Road ) 
N :-Devi nagar kaman to Agriclture Research 
Center (Aland Road ) 
S :-Kale layout to city limit via dabrabad 
cross 
E :-Devinagar Kaman to Kale layout via 
santosh colony 
W :- City Limit 
N :- Lal Hanuman Temple to Shaik Roza 
Minar 
S :- Khadri Chowk to Shah bazar Naka 

E :- Shahbazar Naka to Lal Hanuma Temple 
Road 

W :- Khadri Chowk To Shaik Roza Minar 
N : - Filerbed to Joda hanuman Temple 
( Tanda Road ) 

S :- Langoti 
Peer To Alland House Via Channa 
Malleshwar Math 
E :- Filterbed to lagoti peer darga via gokul 
nagar 
W :- Kattagarpur To Joda Hanuman Temple 
Via Lal Hanuman Temple 
N : - Gandi nagar Kaman to K E B Kajana 
S :- Marggamma temple to 
E :- Mijguri Circle to KHB colony 
W -: Maragamma Temple To Bamboo Bazar 
filterbed 
N -: Kench Basweshwar Grave Yard to 
bilalabad madarasa darga 
S : - Jawar Hind School to Ring Road 
E :- KCT college to Kench Basweshwar 
Grave Yard (ring road ) 
W : - bilalabad madarasa darga to jawar 
hindu school 
N :-Zam - Zam Colony Cross To Soniya 
Gandhi Colony 
S :-Makka Colony Cross To Firdose Nagar 
Cross 
E :- Firdose Nagar Cross to Soniya Gandhi 
Colony Via Malgatti Cross 
W : - Zam Zam Colony makka colony via 
Cross To Bala Karmika Vishesha Shale 
N :- Malgatti Cross To Corporation Boundary 
Via Aman Nagar Road 
S :- K H B Layout (Umar Colony ) to 
Corporation Baundary 
E : - Corporation Boundary 
W :- Malgatti Cross to K HB Layout (Umar 
Colony ) 
N :- Hagarga Cross to Makka Colony S :- KN 
Z Function Hall Road Road Up to G DA 
E :-G D A Layout to Makka Colony W : -Ring 
Road Baquares Funcrion Hall To Hagarga 
Cross 


ಹಿಂದುಳಿದ ವರ್ಗ 

- ed 


13 


13 


Madina colony , Billala bad , 
Qamar colony, Khaja 
bandanawaz engineering 
Medical college 


ಸಾಮಾನ್ಯ 


14 | 14 


Noor Khan colony ,MK 
| Nagar, Itihas colony , Firdos 
colony 


ಸಾಮಾನ್ಯ 


15 


15 


Firdos nagar, Mazar colony , 
Abubakar colony, Arafat 
colony ,Omar colony , 
Anjuman colony , GDA 


ಹಿಂದುಳಿದ ವರ್ಗ 
- ಎ ಮಹಿಳೆ 


16 


16 


Makka colony, Tipu sultana 
colony , KNZ Function hall 
GDA 


ಹಿಂದುಳಿದ ವರ್ಗ 

- 29 


18 


ಸಾಮಾನ್ಯ ಮಹಿಳೆ 


N :- Ramaji Nagar Circle to Hagarga Cross 

S :- Khan Compound To Ring Road 
17 17 Maheboob nagar Payan E : - Hagarga Cross To Ring Road Sana Hotel ಸಾಮಾನ್ಯ 

W :- Khan Compound to Ramji Nagar 
Corcle 
N :- KB N Girls Hoste to 

S :- Khaza Bazar to Khan Compound Road 
Khaja colony, Noorani 
18 

E : - Ring Road to Khan Compounnd Road 
colony, Maheboob nagar 

via taj nagar chowk 
W :- KB N Girls Hostel to Khaza Bazar 
N : - Jawarhind School to Depodoiles school 

via KBN Women s Hostel 
Naya Mohella , Jesudaraj S :-Municiple Office ( Naya Mohalla ) to 

| ಹಿಂದುಳಿದ ವರ್ಗ 
19 19 
colony , kalahuda 

Roaza Police Station 
E : - Roza police station to Depodoiles school 
W :- Jawarhind School To Muniple Office 
N :- Kasai Khana to Roza Police Station Via 

Javahind School 
Naya Mohella , Salen Masjid , S :- Grave Yard To School ( Payan Road ) 

ಹಿಂದುಳಿದ ವರ್ಗ 
Payan , Darga 

E :- payan grave yard to roza police station - ಎ ಮಹಿಳೆ 
W :- jawar hind school to national chowk via 
grave yard 
N :- Gunj Indian Bank to Mijguri Circle 

S :- Shah Cycle Shop to Rangin Masjid 
21 Mominpura , E :-Kasai Khan to Rangin Masjid 

ಸಾಮಾನ್ಯ 
W :- Maragamma Temple to Indian Bank ( 
Gunj) 
N : - Bade Khan House to Lilly Rose School 
Via Salihan Masjid 

S :- Chappal Bazar to Ganesh Temple (Sarf 
22 | 22 Mominpura , Road ) 

ಸಾಮಾನ್ಯ 
E :- Ganesh Temple to Lilly Rose School Via 
Danka Circle 
W :-Chappal Bazae to Bade Khan House Via 
Chul- bul ( Al- Ameen ) School 
N :- Sunil nagar kaman to gokul nagar 60 

feet road 
Gokul Nagar, K H Colony, S :-Geeta Saw Mill to Humnabad Base ಹಿಂದುಳಿದ ವರ್ಗ 
23 23 Kaveri Nagar, Iravati. New E : -Maregamma Temple to Sunil nagar 
Borevali Galli . Netaji School | kaman (bamboo bazar ) 

W :- Geeta saw mill to Gokul nagar 60 feet 
road 
N : -Geeta Saw Mill to Rangin Masjid Via 

Humnabad Base 
Super Market, Prakash 

S :- Jagat Circle to Takeburan Darga 
Thetare , Sangam Saraswati 

E : -Jagat Circle to Mehabus Majeed via 
Godam , Vidya Mandir. Police 

| ಸಾಮಾನ್ಯ ಮಹಿಳೆ 
Suraf Bazar MahalaxmiGold Market via 
Station ,Govt College, 

Rangin Majeed 
Mominapur 

W : - Takeburan Darga to Geeta Saw Mill via 
Heristage hotel via BSNL office 
N :- Aland Road 
S :- Mata Manikeshwari Temple Road 
E :- Shah Bazar Naka To Mata 

ಹಿಂದುಳಿದ ವರ್ಗ 
25 25 Vishveshwar colony , 

Manikeshwari Temple Road 
Shahbazar colony 

- ಎ ಮಹಿಳೆ 
W :- Devi Nagar Kaman To kale layout Via 
Santosh Colony 


24 


26 


26 


Fire Station,Mahaalxmi 
nagar,Old Raghavendra 
nagar,Janta Layout 


ಸಾಮಾನ್ಯ 


27 


27 


Vishveshwar colony , 
Shahbazar colony 


ಸಾಮಾನ್ಯ 


28 


28 


Sachidananda colony, Galib 
colony, Madina colony , 
Devara Dasimayya colony , 
Idaga 


Dados WOES 


ಹಿಂದುಳಿದ ವರ್ಗ 


Narashimha nagar, Devara 
Dasimayya colony, Azmir 
colony 


N :- Geeta saw mill to Malang hotel 
shahabazar via ex .minist.sri Dharmsing 
house , Balaji temple . 
S :- Lalger bhavani temple to Jagath circle 
via lalgeri cross ,Goa hotel. 
E :- Jagat circle to Geeta saw mill via fish 
market , post office . 
W :- Goa hotel to malang hotel via lalgeri 
cross , chowdeshwari school, shahbajar 
naka. 
N :- Mata manikeshwari temple Road 
S :- New Raghvendra colony Road via jange 
Brothers house 
E : - Mata Manikeshwari colony Road to new 
Raghvendra colony 60 feet road 
W : - kale layout to galib colony Road 
N :-Kale layout to Compound via Bilalabad 
colony 
S :-Khani Area 
E:-Kale Layout to Khani area road via Galib 
Colony Road 
W :-Urdu school to dabrabad cross ring road 
via madina colony, DD colony 
N :- Dabarabad Road 
S :- Behind Hussain school naala to Qadeer 
chowk via grave yard . 
E :-Qadeer chowk to Dabrabad cross via 
madina colony , Devaradasimayya colony . 
W : - hussain school naala to Dabarabad 
Road via cold storage ring road , ajmeer 
colony and city limits . 
N :- Raghavendra Colony Police Station 
Road to mahammadi chowk. 
S :- Govt no .2 school to kannimarket. 
E :-Raghavendra Colony Police Station Road 
to Basava Nagar Via Kanaka Nagar 
W :-Mohammadi chowk to Heerapur circle 
via Qadeer chowk , grave yard . 
N :-New raghavendra colony Road 
S :- Police quarters Road 
E :- Samata colony road to waddar galli via 
Adi jambava HPS 
W : - Raghavendra colony police station 
Road to Basavanagar via kanaka nagar 
N :- Lalgeri cross to New Raghavendra 
Colony via jange Brothers house 
S :- S .B college compound to S . B temple via 
KSRTC quaters , Bhagat sing chowk , Azad 
chowk , yankavva market. 
E :- S . B Temple to Lalgeri cross 
W : - Samata colony Road to Waddar galli 
via Adi jambava HPS 
N : - Super market MehbusMajeed to 
Santrawadi via Ganesh mandir Raod 
S :-Santrawadi mediscan hospital to jagat 
circle via gadagi math , thirandaz circle 
E :- Santraswadi Raod to Chandankeri 


30 


30 


Jeelanabad area ,hussain 
chowkmsk mill residental, 


208 


31 


31 


| Kanaka nagar,waddar 
galli ,basava nagar, 


ಹಿಂದುಳಿದ ವರ್ಗ 
- ಎ ಮಹಿಳೆ 


32 


32 


Sharanabasaveshwar Temple , 
Brahmpur, New Raghavendra 
colony 


ಪರಿಶಿಷ್ಟ ಜಾತಿ 


33 


33 


| Santraswadi, Siddeshwar , 
Super Market 


ಸಾಮಾನ್ಯ 


34 


Jagar, Tirandaz, Gajipur 


ಸಾಮಾನ್ಯ 


ಹಿಂದುಳಿದ ವರ್ಗ 


35 


35 


Haft Gumbaj, Bahamani 
cross , 


- 


36 


Maheboob nagar , payan , 


36 


Yadulla colony 


ಸಾಮಾನ್ಯ ಮಹಿಳೆ 


37 


37 


Veerendra patil Badavane, 
Laxmi Layout, Brundavan 
colony , Jagruti colony , Om 
nagar, Ganesh nagar, Housing 
Board colony and GDA 
colony 


ಹಿಂದುಳಿದ ವರ್ಗ 

- ಎ ಮಹಿಳೆ 


Hanuman Temple (Mediscan Hospital) 
W :- jagat to Mehabus Majeed 
N :-Millan Chowk Gazipur to Gadigimath 
S :-Annapurna Cross to Govt Hospital Circle 
E :-Govt Hospital Circle to Gadigimath Via 
Baba House & Zath Path Bee Darga 
W :-Annapurna Cross toJagath Circle,Millan 
Chowk Via Tirandas(Big Bazar ) 
N :- Na; tion Chowk to Payan 
S :- Mediscan to Basaweshwar Circle via G 
D A Layout 
E :- Basweshwer Circle to Grave Yard W : 
Mediscan to Nationl Chowk Via Bahumani 
Chowk 
N :- Pachapur To Ring Road Sana Hotel Via 
Khan Compound 
S :- Basweshwar Circle to Ring Road 
Baquares Funation Hall 
E : - Ring Road Sana Hotel To Baquares 
Funation Hall 
W :-Basweshwar Circle to Pachapur Via 
Grave Yard 
N :-KN Z Function Hall To G D A Colony 
Road 
S :- (Sedam Road ) Kharge petrol pumo to 
janaki nagar 
E :- City Limit Road 
W :- (Ring Road ) kharge petrol pump to 
KNZ Function Hall 
N : -Ring Road to M G Road 
S :-Ring Road to Basaveshwar colony road 
E :- (Ring Road ) KNZ Function Hall to 
Ganesh Nagar Bus stop 
W :- M G Road to Basaveshwar colony road 
N :- ring road to GT & TC via adrash 
colony( M G Road ) 
S :- (Sedam Road ) Kharge petrol pump to 
MRMC Nala 
E :- (Ring Road ) Kharge petrol pump to 
ganesh nagar bus stop 
W : - Govt Tool & Traning Center To Sedam 
Road Via Bharath Nagar Tanda 
N :- GovtGTTC to Jat Pat bee darga (MG 
Road ) 
S :- Govt hospital Circle to APMC Nala 
(Sedam Road ) 
E :- Govt Tool & Traning Center to APMC 
Nala 

W :- Govt Hospital Circle to GadgiMath 
Via Baba House & Jat Pat Bibi Draga 
N : - Chadrashekar Azad Chowk to Jagat 
circle via Dist sceinc Center, Goa hotal 
S :- S B College To Rangamandir via Vithal 
Nagar Road 
E :- Rangmandir to Jagat Circle via 
Kalaburaagi mhangar palike office . 
W :- Chadrashekar Azad Chowk To SB 


38 


38 


Adarsh nagar, Basaveshwar 
colony , Mahatma 
Basaveshwar colony 


ಸಾಮಾನ್ಯ 


ಪರಿಶಿಷ್ಟ ಜಾತಿ 


39 


39 


Parvati colony , RTO Office 
Back side, Gubbi colony 


ಮಹಿಳೆ 


40 


40 


Sundar nagar, Bharat nagar 
tanda ,Mangar wadi, Umar 
colony 


ಸಾಮಾನ್ಯ 


41 | 41 


n .v. ground,anand 
nagar,brahmpur, sharan nagar. 


ಸಾಮಾನ್ಯ ಮಹಿಳೆ 


42 


42 


43 


44 


44 


45 


45 


College Main Gate Via Bhagat singh 
Chowk , Pinky VCD , grave yard 
N :- Kanni Market ToNhagat Chowk Via 
Ashok Nagar 

S :- Rastrapati Chowk To S B College Main 
Shanti nagar,basava nagar, 

ಪರಿಶಿಷ್ಟ ಜಾತಿ 
Gate 
sharanabasaveshwar school & 

E :- Bhagat singh Chowk to to S B College ಮಹಿಳೆ 
college 

Main Gate 
W :-Rastrapati Chowk To Kanni market via 
Centeral Bus Stand Road 
N :- Rastrpati Chowk To Hirapur Cross Via 

Kanni Market 
Siddarth nagar,shakti 

S :- Railway Track ( Biddapur to Jewargi 
nagar,new ghatage 

ಪರಿಶಿಷ್ಟ ಜಾತಿ 
Colony Over Bridge ) 
layout,kanta colony , cib 
E :- Rastrapati Chowk to Over Bridge 

ಮಹಿಳೆ 
colony ,msk layout.central bus 

(Railway Track ) 
stand ,rashtapati chowk 

W :- Hirapur Cross to Biddapur over 
Bridge (Raolway Track ) 
N :-Misbha Chowk Ring Road to City limit 

Via Islamic madaras 
Heerapur nagar , shankarling S : - Biddapur Over Bridge to Ware House | ಸಾಮಾನ್ಯ ಮಹಿಳೆ 
nagar 

E :- Misbba nagar to Biddapur Over Bridge 
(Ring Road ) 
W :-City Limit 
N :- Ghadge Layout To ware House Level 

Crossing (Railway Track ) 
Biddaapur Colony High Court 
Old Airport Office Ambedkar S :- City Limit 

ಸಾಮಾನ್ಯ ಮಹಿಳೆ 
E :- Biddapur Colony Nala to 
Nagar Mahanteshwar Nagar 

Veerbhadreshwar Colony Ring road 
W :- city Limit Road 
N :- Jewargi over Bridge to Ghakge layout 
Cross (Railway Track ) 

S :- Chittari Adda to Ring Road via jayatritha 
Bendr Nagar Shrihail Nagar 
NGO Colony Shri Nagar Hari Kalyan Mantap 

| ಸಾಮಾನ್ಯ ಮಹಿಳೆ 
E :- New Jewargi Road to Chittari Adda to 
Krishna Nagar 

jewargi Colony Bridge 
W :- Veerbhadrashwar Colony To Ghatge 
Layout Railway Track 
N :- Jewargi Colony Bridge To Rehamat 
Colony Road 

S : 
Bhaghavati nagar Cross (New Jeawargi road 
Uday Nagar Jewargi Colony to Rahemat nagar via Old jewargi road ) 

ಪರಿಶಿಷ್ಟ ಪಂಗಡ 
SBI Colony RehamtNagar E :- Rehamat nagar Cross Area Road to 

Ambika nagar 
W :- Jewargi colony Bridge to Bhagayavati 
Nagar Croos (New Jewargi Road ) 
N :- Rastrapati Chowk to Dr P G Shah 
Hospital Corner Via SVP Circle 

S :- Jewargi Colony Bridge To Railway Station 
Panchasheel nagar.shashtri 

E :- Railway Station to SVP circle via Dr P G DDJUS 2008 
nagar, govt. iti.central railway 

Hospital Corner 
W :- Rastrapati Chowk to Jewargi colony 
Over Bridge (Railway Track ) 

N :- S B College Main Gate To Rang 
Anand nagar,vivekanand Mandir Road via vithal nagar 

| ಹಿಂದುಳಿದ ವರ್ಗ 
nagar, indira nagar,karyasouda S :- Rastrapati Chowk To S V Patel Circle 
GUDA Office 

(MSK Mill Road ) 
E :- SVP Circle To Rang Madir 


46 


46 


47 


47 


48 


48 


49 


49 


ಪರಿಶಿಷ್ಟ ಜಾತಿ 

ಮಹಿಳೆ 


ಪರಿಶಿಷ್ಟ ಜಾತಿ 


ಸಾಮಾನ್ಯ ಮಹಿಳೆ 


W :- Rastrapati Chowk To S B College 
Main Gate 
N :- Sedam Road ( Annapurna Cross to 

MRMC College Via Govt Hospital Circle ) 
Gullabowdi, Aiwan - E -Shahi, S : - Gampu Layout GDA to City Limit 
50 50 

Krishna nagar , Jemshetty Boundry 
nagar, PDA Engineering E : -MRMC College to City limit Boundry 
college 

W :- Annapurana Cross to City limit Boundry 
Via saradar vallabbai Patel Chowk, Tarfile 
GDA 
N :- MRMC College To Kharge Petrol Pump 

(Sedam Road ) 
Rajapur, pavan ganga colony 

S :-City Limit Boundry 
51 51 prashant nagar, Anand nagar, 

E :- Kharge Petrol To Gampu Layout (Ring 
Anjaneya nagar, Basaveshwar 

Raod) 
hospital area 

W : - MRMC Medicakl Collage to City limit 
via Rajapur 
N :- kharge Petrol Pump to Janaki nagar 

(Sedam Raod ) 
Tilak nagar, Rajaji nagar, 

S :- Shahabad Ring Raod to city limit via 
52 52 Yamuna nagar, Pooja colony , 

Rajaji nagar 
Jyothi nagar, Arihant nagar , 

E :-Univercity Compound 
Bagya nagar , Janakinagar 

W :- Kharge Pump Shahabad Ring road 
Circle (Ring road ) 
N :- Railway Station Boundry 

S :- 60 feet Ghanadevate Road to Railway 
Budha Colony Vishal Nagar Track via Buddha nagar 
53 53 Trafile Rajiv Gandi Park 

E :- Tarfail 8th Cross 
W :- Beside Jain Hostel Road to Buddha 

nagar 
Vardhana Nagar Bhagyavanti N :- Chittari Adda to Udanoor Ring Road 
Nagar Jayateerath Nagar S :- Udnoor Ring Road to nala (City limit) 

Karuneshwar nagar Ram E :- Chittari Adda to Water Board via 
54 54 Nagar Laxminaryan Nagar Sai Bhagayavati Nagar cross, ganesh magar, 
nagar B L nagar 

ram mandir ring road 
W :- Water Board to City limit Boundry via 
Shiva sakti nagar 
N : - SBI colony to Ghanadevate 60 feet Road 

via Rahemat nagar 
Ambika nagar, Nava Jeevan S : - Water Board to GDA Via RT nagar 
nagar, Venkataswamy nagar, Viveknada nagar (Corporation limit road ) 
Banashankari nagar, RT E :- Rahemat nagar to Rajiv Gandhi park 
nagar , Swamy vivekanand Ring road via housing board 
nagar 

W :- Water board to SBI colony Cross Via 
nava jeeva nagar, Siddeshwar kalyan 
mantap (old Jewargi Road ) 


ಪರಿಶಿಷ್ಟ ಜಾತಿ 


ಹಿಂದುಳಿದ ವರ್ಗ 

- 29 2063 


55 


ಸಾಮಾನ್ಯ ಮಹಿಳೆ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯ , ಶಕ ವರ್ಷ ೧೯೪೦) ನಂ . ೧೨೬೦ 
Part - III Bengaluru , Friday , August 10 , 2018 (Shravana 19 , Shaka Varsha 1940 ) No . 1260 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 67 ಎಂಎಲ್ಆರ್ 2018 (8), ಬೆಂಗಳೂರು, ದಿನಾಂಕ:10.08.2018. 
ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ನಅಇ 240 ಎಂಎಲ್ಆರ್ 2013 ದಿನಾಂಕ: 02 .02 . 2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No . 14 of 1977) ಕಲಂ - 7ರ ಉಪಕಲಂ ( 2)( 3) ಮತ್ತು ( 4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ 13 ಶಾಸನ 2012 , ದಿನಾಂಕ: 30.08.2012 ( Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ವಿಜಯಪುರ ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು 
ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ: ನಅಇ 67 ಎಂಎಲ್ಆರ್ 2018 ( 8), ದಿನಾಂಕ:26 .06.2018 
ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ:903 ರಲ್ಲಿ ದಿನಾಂಕ:26. 06 .2018 ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 

ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು , ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ (Karnataka Act No. 14 of 1977) ಕಲಂ - 7ರ 
ಉಪಕಲಂ- ( 2)(3) ಮತ್ತು ( 4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ವಿಜಯಪುರ ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ವಿಜಯಪುರ ಮಹಾನಗರಪಾಲಿಕೆ ಯ ವಾರ್ಡುಗಳ ಸಂಖ್ಯೆ : 35 (ಮೂವತ್ತೈದು) 
2. ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ -3 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4 . ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ / ಸಾಮಾನ್ಯ ಸ್ಥಾನವನ್ನು 

ಮತ್ತು ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ -4 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಜಿಲ್ಲೆ: ವಿಜಯಪುರ 


ಅನುಬಂಧ 
ವಿಜಯಪುರ ಮಹಾನಗರಪಾಲಿಕೆ 


ವಾರ್ಡ ವಾರ್ಡ ವ್ಯಾಪ್ತಿ 

ಮೀಸಲಾತಿ 
ನಂಬರ್ 
1 | 

3 
1 | ವಾರ್ಡ ನಂ :1 ಪೂರ್ವ- ಗ್ಯಾಂಗಚಾವಡಿ ರಸ್ತೆ ಹಾಗೂ ರಿ.ಸ.ಸಂಖ್ಯೆ :47 ರಿಂದ| 

ರಿ. ಸ.ಸಂಖ್ಯೆ:870ಎ ವರೆಗೆ 
ಪಶ್ಚಿಮ - ಸೈನಿಕ ಶಾಲೆ ರಿ.ಸ.ಸಂಖ್ಯೆ: 859 ರಿಂದ ರಿ. ಸ.ಸಂಖ್ಯೆ: 810ರವರೆಗೆ | ಹಿಂದುಳಿದ ವರ್ಗ 
ಉತ್ತರ - ವಿಜಯಪುರ ನಗರದ ರಿ. ಸ.ಸಂಖ್ಯೆ:810 ರಿಂದ ರಿ. ಸ.ಸಂಖ್ಯೆ :47ರ ವರೆಗೆ 
ದಕ್ಷಿಣ - ವಿಜಯಪುರ ನಗರದ ರಿ. ಸ.ಸಂಖ್ಯೆ :870ಎ ರಿಂದ ರಿ.ಸ.ಸಂಖ್ಯೆ:859 

ವರೆಗೆ 
ವಾರ್ಡ ನಂ : 2 | ಪೂರ್ವ-ವಿಜಯಪುರ ನಗರದ ರಿ.ಸ.ಸಂಖ್ಯೆ:840ಎ ರಿಂದ ರಿ. ಸ.ಸಂಖ್ಯೆ :744 

ಹಾಯ್ದು ರಿ. ಸ.ಸಂಖ್ಯೆ: 754 ವರೆಗೆ . 
ಪಶ್ಚಿಮ - ವಿಜಯಪುರ ನಗರದ ರಿ.ಸ.ಸಂಖ್ಯೆ:888 ರಿಂದ ರಿ. ಸ.ಸಂಖ್ಯೆ:781 ವರೆಗೆ. ಸಾಮಾನ್ಯ 
ಉತ್ತರ - ವಿಜಯಪುರ ನಗರದ ರಿ . ಸ .ಸಂಖ್ಯೆ :781 ರಿಂದ ರಿ . ಸ .ಸಂಖ್ಯೆ : 811 ವರೆಗೆ. 

ದಕ್ಷಿಣ- ವಿಜಯಪುರ ನಗರದ ರಿ. ಸ.ಸಂಖ್ಯೆ: 754 ರಿಂದ ರಿ. ಸ.ಸಂಖ್ಯೆ:888 ವರೆಗೆ 
| 3 | ವಾರ್ಡ ನಂ :3 ಪೂರ್ವ- ವಿಜಯಪುರ ನಗರದ ವಾಟರ ಟ್ಯಾಂಕ ದಿಂದ ದರ್ಗಾ ಕ್ರಾಸ್ ವರೆಗೆ 

ಪಶ್ಚಿಮ - ಶಕ್ತಿ ನಗರ ದಿಂದ ಪೊಲೀಸ್ ಇಲಾಖೆ ಚೈತನ್ಯ ಹಾಲ ಹಾಯ್ದು 
ಕೆ. ಜಿ.ಎಸ್ ನಂ :10 ವರೆಗೆ. 

ಪರಿಶಿಷ್ಟ ಜಾತಿ 
ಉತ್ತರ - ದರ್ಗಾ ಕ್ರಾಸ್ ದಿಂದ ಶಕ್ತಿ ನಗರ ವರೆಗೆ, 

ದಕ್ಷಿಣ - ಕೆ. ಜಿ . ಎಸ್ ನಂ :10 ರಿಂದ ವಾಟರ ಟ್ಯಾಂಕ ವರೆಗೆ, 
( 4 ವಾರ್ಡ ನಂ :4 ಪೂರ್ವ- ದರ್ಗಾ ಕ್ರಾಸ್‌ದಿಂದ ಭೂತನಾಳ ರಿ. ಸ.ಸಂಖ್ಯೆ :22 ವರೆಗೆ | 

ಪಶ್ಚಿಮ - ದರ್ಗಾ ಕ್ರಾಸ್‌ದಿಂದ ರಿ. ಸ.ಸಂಖ್ಯೆ :847 ರಿಂದ ರಿ. ಸ.ಸಂಖ್ಯೆ :821 ಹಾಯ್ದು | - - 
ಭೂತನಾಳ ರಿ. ಸ.ಸಂಖ್ಯೆ: 224 ವರೆಗೆ. 
ಉತ್ತರ - ಭೂತನಾಳ ರಿ. ಸ.ಸಂಖ್ಯೆ:22 ರಿಂದ ರಿ. ಸ.ಸಂಖ್ಯೆ : 224 ವರೆಗೆ , 

( ಎ) 
ದಕ್ಷಿಣ - ದರ್ಗಾ ಕ್ರಾಸ್‌ದಿಂದ ಮ . ಬಾ ರಿ . ಸ.ಸಂಖ್ಯೆ :821 ವರೆಗೆ . 
ವಾರ್ಡ ನಂ : 5 ಪೂರ್ವ- ಬಿ.ಎಲ್. ಡಿ. ಇ ಆಸತ್ರೆ ಹಿಂದಿನ ಗೇಟ ದಿಂದ ಭೂತನಾಳ 

ರಿ . ಸ.ಸಂಖ್ಯೆ: 61 ವರೆಗೆ. 
ಪಶ್ಚಿಮ - ವಿಜಯ ಕಾಲೇಜದಿಂದ ರಿ.ಸ.ಸಂಖ್ಯೆ :60 ಕೆ.ಎಚ್. ಬಿ ಕಾಲನಿ ಹಾಯ್ದೆ 
ಭೂತನಾಳ ರಿ. ಸ.ಸಂಖ್ಯೆ:57 ವರೆಗೆ. 
ಉತ್ತರ -ಭೂತನಾಳ ರಿ. ಸ.ಸಂಖ್ಯೆ :61 ರಿಂದ ರಿ.ಸ.ಸಂಖ್ಯೆ:61 ರಿಂದ | 

ಪರಿಶಿಷ್ಟ ಜಾತಿ 
ರಿ. ಸ.ಸಂಖ್ಯೆ :57 ವರೆಗೆ, 
ದಕ್ಷಿಣ - ಬಿ.ಎಲ್. ಡಿ. ಇ ಆಸತ್ರೆ ಹಿಂದಿನ ಗೇಟ ನಿಂದ ಸೋಲಾಪೂರ ರಸ್ತೆ 

ವಿಜಯ ಕಾಲೇಜ ಮುಖ್ಯ ಗೇಟ ವರೆಗೆ. 
ವಾರ್ಡ ನಂ : 6 ಪೂರ್ವ- ವಿಜಯಪುರ ನಗರದ ಮುಲುಖ | ದಾನ ತೋಪದಿಂದ ಬಿ .ಎಲ್ . ಡಿ. ಇ 

ಆಸತ್ರೆ ಹಿಂದಿನ ಗೇಟ ವರೆಗೆ. 
ಪಶ್ಚಿಮ - ಶಿವಾಜಿ ಸರ್ಕಲ್‌ದಿಂದ ವಿಜಯ ಕಾಲೇಜ್ ರಸ್ತೆ ವರೆಗೆ. 

ಹಿಂದುಳಿದ ವರ್ಗ 
ಉತ್ತರ - ಆಶ್ರಮ ರಸ್ತೆದಿಂದ ಬಿ.ಎಲ್. ಡಿ. ಇ ಆಸ್ಪತ್ರೆ ಹಿಂದಿನ ಗೇಟ ನಿಂದ ಸೋಲಾಪೂರ| ( ಬಿ) ಮಹಿಳೆ 
ರಸ್ತೆ ವಿಜಯ ಕಾಲೇಜ ಮುಖ್ಯ ಗೇಟ ವರೆಗೆ. 

ದಕ್ಷಿಣ -ಎಮ್ ಜಿ ರಸ್ತೆ ಶಿವಾಜಿ ಸರ್ಕಲ್ 
( 7 | ವಾರ್ಡ ನಂ :7 ಪೂರ್ವ- ಗಾಂಧಿ ವೃತ್ತದಿಂದ ಚೋಟಾ ಆಸಾರ ಮಸಜಿದ ವರೆಗೆ. 

ಪಶ್ಚಿಮ - ವಾಟರ್ ಟ್ಯಾಂಕ ಪೊಲೀಸ್ ಹೆಡ್ ಕ್ವಾಟರ್ಸ ವರೆಗೆ 
ಉತ್ತರ - ಚೋಟಾ ಆಸಾರ ಮಸಜಿದದಿಂದ ಉಜ್ಜಿ ಬುರ್ಜ ಹಾಯ್ದ ಪೊಲೀಸ್ ಪರಿಡ | ಹಿಂದುಳಿದ ವರ್ಗ 
ಮೈಧಾನ ವರೆಗೆ. 

( ಎ ) 
ದಕ್ಷಿಣ - ಗಾಂಧಿ ಚೌಕದಿಂದ ಎಮ್. ಜಿ ರಸ್ತೆ ಮಾರ್ಗವಾಗಿ ವಾಟರ್ ಟ್ಯಾಂಕ ವರೆಗೆ. 


ವಾರ್ಡ ನಂ : 8 ( ಪೂರ್ವ- ಉಪ್ಪಿಬುರ್ಜ ಆಜಾದ ರಸ್ತೆ, ಕ್ರಾಸ್‌ದಿಂದ ಶಾಪೂರ ಅಗಸಿ ಮಾರ್ಗವಾಗಿ 

ಖೇಡ ಕಾಲೇಜ ಹಾಯ್ಕ ಪಾಟೀಲ್ ಹೊಂಡಾ ಅಂಗಡಿ ವರೆಗೆ. 
ಪಶ್ಚಿಮ - ಶಾಪೂರ ಅಗಸಿದಿಂದ ಕೋಟೆಗೊಡೆ ಹತ್ತಿರ ಇರುವ ರಿ. ಸ.ಸಂಖ್ಯೆ:880 ರ | 
ವರೆಗೆ. 

ಸಾಮಾನ್ಯ 
ಉತ್ತರ - ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್‌ದಿಂದ ರಿ.ಸ.ಸಂಖ್ಯೆ: 880 ರ ವರೆಗೆ. 

ದಕ್ಷಿಣ - ಉಪ್ಲಿಬುರ್ಜ ಆಜಾದ ರಸ್ತೆ ಕ್ರಾಸ್‌ದಿಂದ ಶಾಪೂರ ಅಗಸಿ ವರೆಗೆ. 
| ವಾರ್ಡ ನಂ :9 ( ಪೂರ್ವ- ಎಸ್ ಎಸ್ ರಸೆ ಶರಾ ಬಜಾರ ಮುಲೆಯಿಂದ ಖೇಡ ಕಾಲೇಜ ಕಾಸ್ 

ವರೆಗೆ, 
ಪಶ್ಚಿಮ - ರಿ. ಸ.ಸಂಖ್ಯೆ:880 ಮಠಪತಿ ಗಲ್ಲಿ ಶಾಪೂರ ಅಗಸಿ ಮಾರ್ಗವಾಗಿ ಆಜಾದ ರಸ್ತೆ 
ಹಾಯ್ಲಿ ಮೊಗ್ಲಿ ಅಂಗಡಿ ವರೆಗೆ. 

ಪರಿಶಿಷ್ಟ ಪಂಗಡ 
ಉತ್ತರ - ಖೇಡ ಕಾಲೇಜ ಕ್ರಾಸ್‌ದಿಂದ ಮಠಪತಿ ಗಲ್ಲಿ ಮಾರ್ಗವಾಗಿ ಶಾಪೂರ ಅಗಸಿ 
ವರೆಗೆ. 

ದಕ್ಷಿಣ- ಎಸ್ ಎಸ್ ರಸ್ತೆ ಶರಾಪ ಬಜಾರ ಮುಲೆಯಿಂದ ಮೊಗ್ಲಿ ಅಂಗಡಿ ವರೆಗೆ. 
( 10 ವಾರ್ಡ ನಂ : 10 ಪೂರ್ವ- ಶಾಸ್ತಿ ಮಾರ್ಕೆಟ ಜೈನ ಮಂದಿರ ಮಾರ್ಗವಾಗಿ ಎಸ್‌.ಎಸ್‌ ರಸ್ತೆ ಗಂಜ 

ಮಾರ್ಗವಾಗಿ ಸುಗಂಧಿ ಓಣಿಯಿಂದ ನಾಗೂರ ಕಾಲೇಜ ಕೊಟೆಗೊಡೆ ವರೆಗೆ, 
ಪಶ್ಚಿಮ - ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್‌ದಿಂದ ಎಸ್ .ಎಸ್.ಹೈಸ್ಕೂಲ ಮಾರ್ಗವಾಗಿ ಆ ಆ 
ಮೊಗ್ಲಿ ಅಂಗಡಿಯಿಂದ ಗಾಂಧಿಚೌಕ ವರೆಗೆ, 
ಉತ್ತರ - ನಾಗೂರ ಕಾಲೇಜದಿಂದ ಆಶ್ರಮ ರಸ್ತೆ ಕೋಟೆಗೊಡೆ ಕ್ರಾಸ್ ವರೆಗೆ. 

ದಕ್ಷಿಣ- ಶಾಸ್ತಿ ಮಾರ್ಕೆಟದಿಂದ ಗಾಂಧಿ ಚೌಕ ವರೆಗೆ, 
| 11 | ವಾರ್ಡ ನಂ :11 ಪೂರ್ವ- ನಾಲಬಂದ ಚೌಕದಿಂದ ಎ. ಪಿ.ಎಮ್. ಸಿ ಎದುರಿಗಿರುವ ಗೊಂದಳಿ ಓಣಿ| 

ವರೆಗೆ. 
ಪಶ್ಚಿಮ - ಮೊಗ್ಲಿ ಅಂಗಡಿಯಿಂದ ಎಸ್‌.ಎಸ್‌ ರಸ್ತೆ ಮಾರ್ಗವಾಗಿ ಮದ್ದಿನಖಣಿ | 

ಪರಿಶಿಷ್ಟ ಜಾತಿ 
ಮಾರ್ಗವಾಗಿ ಮಿನಿಮಾದರ ಓಣಿ ವರೆಗೆ. 
ಉತ್ತರ - ಎ . ಪಿ.ಎಮ್. ಸಿ ಮುಖ್ಯಾದ್ವಾರದಿಂದ ಮಿನಿಮಾದರ ಓಣಿ ವರೆಗೆ. 

ದಕ್ಷಿಣ - ಜೈನ ಮಂದಿರ ಹತ್ತಿರ ಲೋಣಿ ಅಂಗಡಿಯಿಂದ ಮೊಗ್ಲಿ ಅಂಗಡಿ ವರೆಗೆ. 
12 ವಾರ್ಡ ನಂ : 12 ಪೂರ್ವ- ಎಕ್ಜ ಕಚೇರಿ ಕೋಟೆಗೋಡೆಯಲ್ಲಿರುವ ರಿ.ಸ.ಸಂಖ್ಯೆ:159 ರಿಂದ 
ಭೂತನಾಳ ರಿ . ಸ. ? 

ಪರಿಶಿಷ್ಟ ಜಾತಿ 
ಪಶ್ಚಿಮ - ಖೇಡ ಶಾಲೆ ದಿಂದ ಭೂತನಾಳ ರಿ.ಸ.ಸಂಖ್ಯೆ:161ರ ವರೆಗೆ 

ಮಹಿಳೆ 
ಉತ್ತರ - ಭೂತಜಾಳ ಗ್ರಾಮದ ರಿ. ಸ.ಸಂಖ್ಯೆ:161 ರಿಂದ 167 ರ ವರೆಗೆ . 

ದಕ್ಷಿಣ - ಅಬಕಾರಿ ಕಚೇರಿಕೋಟೆಗೊಡೆಯಿಂದ ಖೇಡ ಶಾಲೆ ವರೆಗೆ. 
| 13 | ವಾರ್ಡ ನಂ :13 ಪೂರ್ವ- ಎಮ್. ಜಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಸ್ಟೇಶನ್ ಹಿಂದಿನ ರಸ್ತೆ ವರೆಗೆ, 

ಪಶ್ಚಿಮ - ನೆಹರು ಮಾರ್ಕೆಟ ಕ್ರಾಸ್ ದಿಂದ ಎ. ಪಿ .ಎಮ್. ಸಿ ಹಂತ್ತಿರ ದಿಂದ ಇಂಡಿ 
ನಾಖಾ ವರೆಗೆ. 
ಉತ್ತರ - ಸ್ಟೇಶನ್ ಬ್ಯಾಕ ರಸ್ತೆ ಕಟಗಿ ಅಡ್ಡೆ ಯಿಂದ ಎ . ಪಿ.ಎಮ್. ಸಿ ಹಂತ್ತಿರ ದಿಂದ | 
ಇಂಡಿ ನಾಖಾ ವರೆಗೆ, 

ದಕ್ಷಿಣ - ಎಮ್. ಜಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ನೆಹರು ಮಾರ್ಕೆಟ ವರೆಗೆ. 
14 | ವಾರ್ಡ ನಂ :144 ( ಪೂರ್ವ- ಎಮ್. ಜಿ ರಸ್ತೆ ಹಾಸಿಂಪೀರ ದರ್ಗ ಕ್ರಾಸ್‌ದಿಂದ ಸ್ಟೇಶನ್ ಬ್ಯಾಕ ರಸ್ತೆ 

ಶಿಕಾರಖಾನೆ ಜಾನವರ ಆಸತ್ರೆಗೆ ಹಾಯಿ ಅಬಕಾರಿಕಚೇರಿ ಕೋಟಿಗಾಡಿ ವರೆಗೆ. 
ಪಶ್ಚಿಮ - ಎ . ಪಿ .ಎಮ್. ಸಿ ಎದುರಿನ ಜಾತಗಾರಗಲ್ಲಿ ಹಾಯ್ದ ಇಂಡಿ ನಾಖಾ ಹಾಯ್ದೆ 
ಪೊಲೀಸ ಗೇಟ ಹಾಯ್ದಿ ಸ್ಟೇಶನ್ ಬ್ಯಾಕ ರಸ್ತೆಯಿಂದ ಅಟೋನಗರ ಮಾರ್ಗವಾಗಿ 
ಎಮ್ ಜಿ ರಸ್ತೆ ಬಡಿಕಮಾನ ಕ್ರಾಸ್ ವರೆಗೆ, 

ಸಾಮಾನ್ಯ 
ಉತ್ತರ- ಅಬಕಾರಿ ಕಚೇರಿ ಕೋಟೆಗೊಡೆಯಿಂದ ಇಂಡಿ ಗೇಟ ಬೊಂಬಳ 
ಅಗಸಿಯಿಂದ ಜಾತಗಾರ ಓಣಿ ವರೆಗೆ. 
ದಕ್ಷಿಣ- ಎಮ್ ಜಿ ರಸ್ತೆ ಹಾಸಿಂಪೀರ ದರ್ಗಾ ಕ್ರಾಸ್ ದಿಂದ ಎಮ್ ಜಿ ರಸ್ತೆ 

ಬಡಿಕಮಾನ ಕ್ರಾಸ್ ವರೆಗೆ. 
| 15 ವಾರ್ಡ ನಂ: 15 ಪೂರ್ವ- ಗೋಲಗುಮ್ಮಟ ಕೊಂಚಿಕೊರವರ ಓಣಿಯಿಂದ ಪವಾಡಬಸವೇಶ್ವರ | 

ದೇವಸ್ಥಾನದ ವರೆಗೆ. 
ಪಶ್ಚಿಮ -ಎಮ್ ಜಿ ರಸ್ತೆ ಬಡಿಕಮಾನ ರಸ್ತೆಯಿಂದ ಮುನಸಿಪಾಲಿಟಿ ಆಸ್ಪತ್ರೆ 

ಸಾಮಾನ್ಯ 
ವರೆಗೆ. 


ವರೆಗೆ. 


17 | 


ಉತ್ತರ -ಗೋಲಗುಮ್ಮಟ ಕೊಂಚಿಕೊರವೆರ ಓಣಿಯಿಂದ ಎಮ್ ಜಿ ರಸ್ತೆ 
ಮಾರ್ಗವಾಗಿ ಎಮ್ ಜಿ ರಸ್ತೆಯಲ್ಲಿರುವ ಬಡಿಕಮಾನ ಕ್ರಾಸ್ ವರೆಗೆ. 
ದಕ್ಷಿಣ - ಪವಾಡಬಸವೇಶ್ವರ ದೇವಸ್ಥಾನದಿಂದ ಸಾಂಗ್ಲಿಕರ ಚಾಳ ಮಾರ್ಗವಾಗಿ 

ಮುನ್ಸಿಪಲ್ ದವಾಖಾನೆ ವರೆಗೆ . 
16 ವಾರ್ಡ ನಂ :16 ಪೂರ್ವ- ರಿ. ಸ.ಸಂಖ್ಯೆ:95 ರಿಂದ ರಿ. ಸ.ಸಂಖ್ಯೆ: 212 ರವರೆಗೆ. 

ಪಶ್ಚಿಮ -ಗೋಲಗುಮ್ಮಜ ಕಂಪೌಂಡ ಹಾಸಿಂಪೀರ ದರ್ಗಾ ಶಿಕಾರಖಾನಾ 
ಇಂಡಸ್ಟ್ರಿಯಲ್ ಮಾರ್ಗವಾಗಿ ಕೆ. ಐ . ಡಿ. ಬಿ ಗಡಿ ಹಾಗೂ ರಿ. ಸ.ಸಂಖ್ಯೆ :1051ಎ / 
ರವರೆಗೆ. 
ಉತ್ತರ - ಐನಾಪೂರ ಗ್ರಾಮದ ರಿ.ಸ.ಸಂಖ್ಯೆ:212 ರಿಂದ ಇಂಡಸ್ಟ್ರಿಯಲ್ ಹಿಂದುಳಿದ ವರ್ಗ 
ಮಾರ್ಗವಾಗಿ ಕೆ. ಐ. ಡಿ. ಬಿ ಗಡಿ ಹಾಗೂ ರಿ. ಸ.ಸಂಖ್ಯೆ:221 ರವರೆಗೆ , 

( ಎ) ಮಹಿಳೆ 
ದಕ್ಷಿಣ - ಐನಾಪೂರ ಗ್ರಾಮದ ರಿ.ಸ.೦ಖ್ಯೆ : 95 ರಿಂದ ಗೋಲಗುಮ್ಮಟ 
ಎದುರಿಗಿರುವ ಬೆಂಡಿಗೇರಿ ಓಣಿ ಸೇರಿ ಹಾಸಿಂಪೀರ ದರ್ಗಾ ಮಾರ್ಗವಾಗಿ 
ಶಿಕಾರಖಾನಾ ಮಾರ್ಗವಾಗಿ ಅಬಕಾರಿ ಕಚೇರಿ ಕೋಟಿಗೋಡೆ, ರಿ. ಸ.ಸಂಖ್ಯೆ: 

1037 ರವರೆಗೆ. 
ರ್ಡ ನಂ :17 ] ಪೂರ್ವ - ರಿ. ಸ.ಸಂಖ್ಯೆ :112 ರಿಂದ ರಿ . ಸ.ಸಂಖ್ಯೆ:94 ರವರೆಗೆ. 
ಪಶ್ಚಿಮ - ಸ್ಟೇಷನ್ ಬ್ರಿಡ್ಜ್‌ದಿಂದ ರಿ.ಸ.ಸಂಖ್ಯೆ : 247 ರಿಂದ ರಿ.ಸ.ಸಂಖ್ಯೆ:246 | 

ಪರಿಶಿಷ್ಟ ಜಾತಿ 
ರವರೆಗೆ, 
ಉತ್ತರ - ರಿ.ಸ.ಸಂಖ್ಯೆ :246 ರಿಂದ ರಿ.ಸ.ಸಂಖ್ಯೆ:94 ರವರೆಗೆ. 

ಮಹಿಳೆ 
ದಕ್ಷಿಣ - ರಿ . ಸ.ಸಂಖ್ಯೆ: 112 ರಿಂದ ರಿ. ಸ.ಸಂಖ್ಯೆ:247 ರವರೆಗೆ. 
| 18 | ವಾರ್ಡ ನಂ :18 ಪೂರ್ವ- ಜೆ.ಎಮ್ ರಸ್ತೆ ದವಲತಕೋಟಿ ಕ್ರಾಸ್ ದಿಂದ ಎಮ್ ಜಿ ರಸ್ತೆ | 

ನವರತ್ನ ಹೊಟೇಲ ವರೆಗೆ, 
ಪಶ್ಚಿಮ - ಜುಮ್ಮಾಮಸಿದಿ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಎಮ್. ಜಿ 
ರಸ್ತೆಯಲ್ಲಿರುವ ಬಡಿಕಮಾನ ಕ್ರಾಸ ವರೆಗೆ 
ಉತ್ತರ - ಜೆ.ಎಮ್ ರಸೆ ದವಲತಕೋಟಿ ಕಾಸ್ದಿಂದ ಎಮ್. ಜಿ ರಸೆ ನವರತ | ಇದು ಮರು 
ಹೊಟೇಲ ಸಾಂಗ್ಲಿಕರ ಚಾಳ ಮಾರ್ಗವಾಗಿ ಮುನ್ಸಿಪಲ್ ದವಾಖಾನೆ ವರೆಗೆ. 
ದಕ್ಷಿಣ - ಜೆ.ಎಮ್ ರಸ್ತೆ ದವಲತಕೋಟಿಕ್ರಾಸ್‌ದಿಂದ ಜೆ.ಎಮ್ ರಸ್ತೆ 

ಬಡಿಕಮಾನ ಕ್ರಾಸ್ ವರೆಗೆ. 
| 19 | ವಾರ್ಡ ನಂ :19 ಪೂರ್ವ- ಅಲ್ಲಾಪೂರ ಅಗಸಿಯಿಂದಕೋಟೆಗೊಡೆ ಒಳಗಡೆ ಕಸ್ತೂರಿ ಕಾಲೋನಿ ಕ್ರಾಸ್ | 

ವರೆಗೆ. 
ಪಶ್ಚಿಮ -ಕೋಟೆಗೊಡೆ ಕಸ್ತೂರಿ ಕಾಲೋನಿ ಕ್ರಾಸ್ ದಿಂದ ಗಚ್ಚಿನಮಹಲ ಮಾರ್ಗವಾಗಿ | 
ಜೆ.ಎಮ್ ರಸ್ತೆ ನಗದಿಕರ ಮನೆ ವರೆಗೆ, 

ಸಾಮಾನ್ಯ 
ಉತ್ತರ - ಅಲ್ಲಾಪೂರ ಅಗಸಿಯಿಂದ ಜೆ.ಎಮ್ ರಸ್ತೆ ನಗದೆಕರ ಮನೆ ವರೆಗೆ. 

ದಕ್ಷಿಣ- ರಿ.ಸ.ಸಂಖ್ಯೆ :243 ಕೋಟೆಗೊಡೆ ಕಸ್ತೂರಿ ಕಾಲೋನಿ ವರೆಗೆ. 
20 ವಾರ್ಡ ನಂ :20 ಪೂರ್ವ- ಕೋಟೆಗೊಡೆ ಕಸ್ತೂರಿ ಕಾಲೋನಿಯಿಂದ ಜೆ.ಎಮ್ ರಸ್ತೆ ನಗದಿಕರ ಮನೆ 

ವರೆಗೆ. 
ಪಶ್ಚಿಮ - ರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸ್‌ದಿಂದ ಅರ್ಕಟ ದರ್ಗಾ ಮಾರ್ಗವಾಗಿ 
ಜೆ.ಎಮ್ ರಸ್ತೆ ಖಾದ್ರಿಯವರ ಮನೆ ವರೆಗೆ. 

ಹಿಂದುಳಿದ ವರ್ಗ 
ಉತ್ತರ - ಜೆ.ಎಮ್ ರಸ್ತೆ ನಗದಿಕರ ಮನೆಯಿಂದ ಝಂಡಾಕಟ್ಟಾ ಮಾರ್ಗವಾಗಿ 
ಜೆ.ಎಮ್ ರಸ್ತೆ ಖಾದ್ರಿಯವರ ಮನೆ ವರೆಗೆ, 
ದಕ್ಷಿಣ -ಕೋಟೆಗೊಡೆ ಕಸ್ತೂರಿ ಕಾಲೋನಿ ಕ್ರಾಸ್ ದಿಂದ ಕೆ.ಎಚ್. ಬಿ ಕಾಲೋನಿ 

ಮಾರ್ಗವಾಗಿ ರೋಡಿಗಾಮಡ್ಡಿ ಖಬರಸ್ತಾನ ವರೆಗೆ. 
21 ವಾರ್ಡ ನಂ :21 ಪೂರ್ವ-ಕಸಬಾ ಗ್ರಾಮದ ರಿ. ಸ.ಸಂಖ್ಯೆ : 25 ಎನ್. ಎಚ್ ಬೈಪಾಸದಿಂದ ರಿ.ಸ.ಸಂಖ್ಯೆ:12 | 

ರ ವರೆಗೆ. 
ಪಶ್ಚಿಮ -ಕೋಟೆಗೊಡೆ ಮನಗೂಳಿ ಅಗಸಿ ಇಂದ ಬಿ . ಡಿ. ಎ ಆಫೀಸ್ ಮಾರ್ಗವಾಗಿ ಹಿಂದುಳಿದ ವರ್ಗ 
ಐನಾಪೂರ ಮನೆಯಿಂದ ರಿ. ಸ.ಸಂಖ್ಯೆ:662 ವರೆಗೆ. 

( ಎ ) ಮಹಿಳೆ 
ಉತ್ತರ-ರಿ.ಸ.ಸಂಖ್ಯೆ:12 ರಿಂದ ಕಸ್ತೂರಿ ಕಾಲೋನಿ ಮಾರ್ಗವಾಗಿ ಕೋಟೆಗೊಡೆ 
ಮನಗೂಳಿ ಅಗಸಿ ವರೆಗೆ. 


V 


), 


ದಕ್ಷಿಣ -ರಿ.ಸ.ಸಂಖ್ಯೆ:21 ರಿಂದ ರಿ.ಸ.ಸಂಖ್ಯೆ:25 ರ ಮಾರ್ಗವಾಗಿ ರಿ.ಸ.ಸಂಖ್ಯೆ :662 ರ 

ವರೆಗೆ. 
22 ವಾರ್ಡ ನಂ :22 ಪೂರ್ವ- ಇಬ್ರಾಹಿಂಪೂರ ಎನ್.ಎಚ್- 13 ರಲ್ಲಿರುವ ಬೆಂಗಳೂರು ಬೈಪಾಸ್‌ದಿಂದ 

ಇಬ್ರಾಹಿಂಪೂರ ರೈಲ್ವೆಗೇಟ ಮಾರ್ಗವಾಗಿ ಮನಗೂಳಿ ಅಗಸಿ ವರೆಗೆ, 
ಪಶ್ಚಿಮ - ಬಾಗಲಕೋಟ ರಸ್ತೆ ಕೋಟೆಗೊಡೆ ಕ್ರಾಸ್ ಎಮ್. ಐ ಕಚೇರಿಯಿಂದ 
ಕಾಂಗ್ರೇಸ್ ಆಫೀಸ್ ಮಾರ್ಗವಾಗಿ ಬಾಗಲಕೋಟ ರಸ್ತೆಯಲ್ಲಿರುವ ಎನ್.ಎಚ್ - 218 
ವರೆಗೆ. 

ಸಾಮಾನ್ಯ 
ಉತ್ತರ -ಕೋಟೆಗೊಡೆ ಮನಗೂಳಿ ಅಗಸಿಯಿಂದ ಬಾಗಲಕೋಟ ರಸ್ತೆ ಕೋಟೆಗೊಡೆ 
ಪಾಲಿಟೆಕ್ನಿಕ ಹಾಸ್ಟೇಲ ವರೆಗೆ. 
ದಕ್ಷಿಣ - ಬಾಗಲಕೋಟ ರಸ್ತೆ ಎನ್.ಎಚ್- 218 ಬೈಪಾಸದಿಂದ ಬೆಂಗಳೂರು ರಸ್ತೆ 

ಎನ್.ಎಚ್ - 13 ಬೈಪಾಸ್ ವರೆಗೆ, 
23 | ವಾರ್ಡ ನಂ : 23 | ಪೂರ್ವ- ಕೋಟೆಗೋಡೆ ಬಸರಿ ಬಾವಡಿಯಿಂದ ನಾಲಬಂದ ಮನೆಯ ಮಾರ್ಗವಾಗಿ 

ಮರಾಠಿ ವಿದ್ಯಾಲಯ ಶಾಲೆ ಹಾಯ್ದೆ ಅಸ್ಪಪೇಲ್ ಬಂಗ್ಲೆ ಕ್ರಾಸ್ ವರೆಗೆ. 
ಪಶ್ಚಿಮ - ಬಾಗಲಕೋಟ ರಸ್ತೆ ಕೋಟೆಗೊಡೆ ಹತ್ತಿರ ಇರುವ ಶಾಂತಿನಿಕೇತನ 
ಕಾಲೋನಿಯಿಂದ ಬಾಗಲಕೋಟ ಕ್ರಾಸ್ ಮಾರ್ಗವಾಗಿ ಲಲಿತಮಹಲ ಹೊಟೇಲ | ಹಿಂದುಳಿದ ವರ್ಗ 
ವರೆಗೆ. 

( ಎ ) ಮಹಿಳೆ 
ಉತ್ತರ - ಅಸ್ಪಪೇಲ ಬಂಗ್ಲೆಯಿಂದ ಲಲಿತಮಹಲ ಹೊಟೇಲ ವರೆಗೆ. 
ದಕ್ಷಿಣ - ಕೋಟೆಗೊಡೆ ಬಸರಿ ಬಾವಡಿಯಿಂದ ಬಾಗಲಕೋಟ ರಸ್ತೆ ಕೋಟೆಗೊಡೆ 

ಹತ್ತಿರ ಇರುವ ಶಾಂತಿನಿಕೇತನ ಕಾಲೋನಿ ವರೆಗೆ, 
[ 24 ವಾರ್ಡ ನಂ :24 ಪೂರ್ವ- ರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸೌದಿಂದ ಅರ್ಕಟ ದರ್ಗಾ ಮಾರ್ಗವಾಗಿ 

ಜೆ.ಎಮ್ ರಸ್ತೆ ಖಾದ್ರಿಯವರ ಮನೆ ವರೆಗೆ. 
ಪಶ್ಚಿಮ - ಜೆ.ಎಮ್ ರಸ್ತೆ ಬಡಿಕಮಾನ ಕ್ರಾಸ್ ದಿಂದ ನಾಗರಬಾವಡಿ ಕಾಲೋನಿ 
ಮಾರ್ಗವಾಗಿ ಬಸರಿ ಬಾವಡಿ ವರೆಗೆ. 
ಉತ್ತರ - ಜೆ.ಎಮ್ ರಸ್ತೆ ಖಾದ್ರಿಯವರ ಮನೆಯಿಂದ ಜೆ.ಎಮ್ ರಸ್ತೆ ಬಡಿಕಮಾನ 

ಸಾಮಾನ್ಯ ಮಹಿಳೆ 
ಕ್ರಾಸ್ ವರೆಗೆ. 
ದಕ್ಷಿಣ -ಕೋಟೆಗೊಡೆ ರೋಡಗೆ ಮಡ್ಡಿ ಖಬರಸ್ತಾನ ಕ್ರಾಸ್‌ದಿಂದ ಅಮನ ಕಾಲೋನಿ 

ಮಾರ್ಗವಾಗಿ ಬಸರಿ ಬಾವಡಿ ಕೋಟೆಗೊಡೆ ವರೆಗೆ. 
25 ವಾರ್ಡ ನಂ :25 ಪೂರ್ವ- ತೆಕಡೆಗಲ್ಲಿಯಿಂದ ಬಡಿಕಮಾನ ಮಾರ್ಗವಾಗಿ ಸ್ಟೇಶನ್ ರಸ್ತೆ ಬಡಿಕಮಾನ 

ಕಾಸ್ ವರೆಗೆ, 
ಪಶ್ಚಿಮ - ಸ್ಟೇಶನ್ ರಸ್ತೆ ಸ್ಟೇಡಿಯಂ ಕ್ರಾಸ್‌ದಿಂದ ಬಿ . ಡಿ. ಒ ಮಾರ್ಗವಾಗಿ ಸಿಮ್ಹಾ 

ಮಾರ್ಗವಾಗಿ ಸಿಮ್ಯಾ | ಹಿಂದುಳಿದ ವರ್ಗ 
ಹೊಟೇಲ ಹಾಯ್ಲಿ ಮರಾಠಿ ವಿದ್ಯಾಲಯ ಶಾಲೆವರೆಗೆ, 
ಉತ್ತರ -ಸ್ಟೇಶನ್ ರಸ್ತೆ ಬಡಿಕಮಾನ ಕ್ರಾಸ್‌ದಿಂದ ಸ್ಟೇಡಿಯಂ ಕ್ರಾಸ್ ವರೆಗೆ. 

( ಎ) ಮಹಿಳೆ 
ದಕ್ಷಿಣ- ಬಡಿಕಮಾನ ಕ್ರಾಸ್‌ದಿಂದ ನಾಲಬಂದ ಮನೆ ಮಾರ್ಗವಾಗಿ ತೆಕಡೆಗಲ್ಲಿ ವರೆಗೆ. 


26 ( ವಾರ್ಡ ನಂ :26 ಪೂರ್ವ- ಜೆ.ಎಮ್ ರಸ್ತೆ ಜೆಂಡಾಕಟ್ಟಾ ಕ್ರಾಸದಿಂದ ಸೆಟಲ್ಮೆಂಟ ರಸ್ತೆ ರಿಮಾಂಡರೂಂ 

ವರೆಗೆ. 
ಪಶ್ಚಿಮ - ಜೆ .ಎಮ್ ರಸ್ತೆ ಬಡಿಕಮಾನ ಕ್ರಾಸ ಮುನ್ಸಿಮಲ್ ಆಸತ್ರೆ ವರೆಗೆ. 
ಉತ್ತರ - ಸೆಟಲ್ಮೆಂಟ ರಸ್ತೆ ರಿಮಾಂಡರೂಂದಿಂದ ಬಡಿಕಮಾನ ರಸ್ತೆ ಮುನ್ಸಿಮಲ್ | ಸಾಮಾನ್ಯ 
ಆಸತ್ರೆ ವರೆಗೆ. 
ದಕ್ಷಿಣ - ಜೆ.ಎಮ್ ರಸ್ತೆ ಜೆಂಡಾಕಟ್ಟಾ ಕ್ರಾಸದಿಂದ ಬಡಿಕಮಾನ ಕ್ರಾಸ ವರೆಗೆ, 


( 27 ವಾರ್ಡ ನಂ : 27 ಪೂರ್ವ- ಜೆ.ಎಮ್ ರಸ್ತೆ ಸಿಮ್ಲಾ ಹೊಟೇಲದಿಂದ ಆಸಾರ ಮಹಾಲ 

ರೋಶನದರವಾಜಾ ಮಾರ್ಗವಾಗಿ ಫಸಾರಿ ಕಮಾನ ಮಾರ್ಗವಾಗಿ ಸ್ಟೇಶನ್ ರಸ್ತೆ 
ಸೇಡಿಯಮ್ ಕ್ರಾಸ್ ವರೆಗೆ , 
ಪಶ್ಚಿಮ - ಲಲಿತ ಮಹಲ ಹೊಟೇಲದಿಂದ ಟಿಪ್ಪುಸೂಾನ ಮಾರ್ಗವಾಗಿ ಗಾಂಧಿಚೌಕ 
ವರೆಗೆ. 

ರಾಜ್‌ಕ ಸಾಮಾನ್ಯ ಮಹಿಳೆ 
ಉತ್ತರ -ಸ್ಟೇಶನ್ ರಸ್ತೆ ಸೇಡಿಯಮ್ ಕ್ರಾಸ್ ಗಾಂಧಿಚೌಕ ಪೊಲೀಸ್ ಸ್ಟೇಶನ್ ವರೆಗೆ. 
ದಕ್ಷಿಣ- ಜೆ.ಎಮ್ ರಸ್ತೆ ಸಿಮ್ಲಾಹೊಟೇಲ ದಿಂದ ಲಲಿತಮಹಲ ಹೊಟೇಲ ವರೆಗೆ. 


/ 


* 


| 


ವಾರ್ಡ ನಂ : 28 ಪೂರ್ವ- ಪಿ . ಡಿ. ಜೆ ಶಾಲೆಯಿಂದ ಬಾಗಲಕೊಟ ಕ್ರಾಸ್ ಮಾರ್ಗವಾಗಿ ಚರ್ಚ ವರೆಗೆ. 

ಪಶ್ಚಿಮ - ಆಲಮ್‌ಗಿರಿ ಮಸಜಿದದಿಂದ ಕರಡಿ ಕಾಲೋನಿ ಮಾರ್ಗವಾಗಿ 
ಅಲಿಕಾರೋಜಾ ವರೆಗೆ. 

ಹಿಂದುಳಿದ ವರ್ಗ 
ಉತ್ತರ - ಬಸ್ಪಾಂಡ ಚರ್ಚದಿಂದ ನವಬಾಗ ರಸ್ತೆ ಮಾರ್ಗವಾಗಿ ಆಲಮ್‌ಗೀರ ರಸ್ತೆ 
ವರೆಗೆ. 
ದಕ್ಷಿಣ - ಪಿ. ಡಿ. ಜೆ ಶಾಲೆಯಿಂದ ಖಾಧಿಗ್ರಾಮೋದ್ಯೋಗ ಮಾರ್ಗವಾಗಿ ಅಲಿಕಾರೋಜ 

ವರೆಗೆ. 
( 29 ವಾರ್ಡ ನಂ :29 ಪೂರ್ವ- ಬಾಗಲಕೋಟ ರಸ್ತೆ ಕೋಟೆಗೋಡೆ ಕ್ರಾಸ್ ದಿಂದ ಕಾಂಗ್ರೆಸ್ ಆಫೀಸ್ 

ಮಾರ್ಗವಾಗಿ ಎನ್.ಎಚ್ - 218ರ ಬೈಪಾಸ್ ಹಾಯ್ದು ಸಾಯಿಪಾರ್ಕ ರಿ. ಸ .ಸಂಖ್ಯೆ:321 
ಮಾರ್ಗವಾಗಿ ರಿ.ಸ.ಸಂಖ್ಯೆ :527 ರವರೆಗೆ, 
ಪಶ್ಚಿಮ -ಕೋಟೆಗೋಡೆ ಹತ್ತಿರ ಇರುವ ರಿ. ಸ.ಸಂಖ್ಯೆ:401 ಹಾಗೂ 399 ರಿಂದ 
ಜಮಖಂಡಿ ರಸ್ತೆ ರಿ. ಸ.ಸಂಖ್ಯೆ:558 ರವರೆಗೆ, 

ಸಾಮಾನ್ಯ ಮಹಿಳೆ 
ಉತ್ತರ - ಬಾಗಲಕೋಟ ರಸ್ತೆ ಕೋಟೆ ಗೋಡೆ ಕ್ರಾಸ್ ದಿಂದ ಜಮಖಂಡಿ ಬೈಪಾಸ್ 
ರಿ.ಸ.ಸಂಖ್ಯೆ : 401 ಹಾಗೂ 399 ಬಿದೂರ ಪೇಟ್ರೋಲ ಬಂಕ ವರೆಗೆ. 
ದಕ್ಷಿಣ - ರಿ.ಸ.ಸಂಖ್ಯೆ :527 ರಿಂದ ಜಮಖಂಡಿ ರಸ್ತೆಯಲ್ಲಿರುವ ರಿ.ಸ.ಸಂಖ್ಯೆ :558 

ರವರೆಗೆ. 
30 ( ವಾರ್ಡ ನಂ : 30 ಪೂರ್ವ- ಪಿ. ಡಿ. ಜೆ ಶಾಲೆಯಿಂದ ಬಾಗಲಕೋಟ ರಸ್ತೆ ಪಾಲಿಟೆಕ್ನಿಕ ಹಾಸ್ಟೇಲ ವರೆಗೆ, 

ಪಶ್ಚಿಮ - ಅಬ್ದುಲ್ ಹಮೀದ ದರ್ಗಾ ಕೋಟೆಗೊಡೆಯಿಂದ ರಿ . ಸ.ಸಂಖ್ಯೆ :349 
ಮಾರ್ಗದಿಂದ ನವಬಾಗ ರಿ.ಸ.ಸಂಖ್ಯೆ: 355 ರ ವರೆಗೆ. 

ಹಿಂದುಳಿದ ವರ್ಗ 
ಉತ್ತರ - ಪಿ. ಡಿ. ಜೆ ಶಾಲೆಯಿಂದ ಅಲಿಕಾರೋಜಾ ಮಾರ್ಗವಾಗಿ ನವಬಾಗ | 
ರಸ್ತೆಯಲ್ಲಿರುವ ಆಲಮ್ಗೀರ ಮಜಿದ ವರೆಗೆ. 
ದಕ್ಷಿಣ- ಪಾಲಿಟೆಕ್ನಿಕ ಹಾಸ್ಟೇಲಕೋಟೆಗೊಡೆಯಿಮದ ಅಬ್ದುಲ್ ಹಮೀದ ದರ್ಗಾ 

ಕೋಟೆಗೊಡೆ ವರೆಗೆ. 
[ 31 ವಾರ್ಡ ನಂ : 31 ಪೂರ್ವ- ಬಸ್ಟಾಂಡ ದಿಂದ ಟಿಪ್ಪುಸಲ್ಮಾನ ಚೌಕ ಮಾರ್ಗವಾಗಿ ಗೌರನಮೇಂಟ | 

ಹೈಸ್ಕೂಲ ಮುಖ್ಯಾಧ್ವಾರದ ವರೆಗೆ. 
ಪಶ್ಚಿಮ -ಕೋಟೆಗೊಡೆ ರಿ.ಸ.ಸಂಖ್ಯೆ :350 ರಿಂದ ಗೊಡಬೋಲೆ ಮಾಲಾ ದಿಂದ 
ಕಾಳಿಕಾದೇವಿ ದೇವಸ್ಥಾನ ಕ್ರಾಸ್ ವರೆಗೆ, 
ಉತ್ತರ- ಗೌರನಮೆಂಟ ಮುಖ್ಯದ್ವಾರದಿಂದ ಮೀನಾಕ್ಷಿ ಚೌಕ ಕ್ರಾಸದಿಂದ ಮೀರದೆಗಲ್ಲಿ 

ಸಾಮಾನ್ಯ 
ಮಾರ್ಗವಾಗಿ ಕಾಳಿಕಾದೇವಿ ದೇವಸ್ಥಾನ ಕ್ರಾಸ್ ವರೆಗೆ , 
ದಕ್ಷಿಣ - ಬಸ್ಟಾಂಡ ಚರ್ಚದಿಂದ ನವಬಾಗ ರಸ್ತೆ ಮಾರ್ಗವಾಗಿ ರಿ.ಸ.ಸಂಖ್ಯೆ:352 

ಹಾಯ್ದ ರಿ. ಸ.ಸಂಖ್ಯೆ :350 ರ ವರೆಗೆ, 
[ 32 ವಾರ್ಡ ನಂ :32 ಪೂರ್ವ- ಗೌರನಮೆಂಟ ಶಾಲೆಯಿಂದ ಗಾಂಧಿಚೌಕ ವರೆಗೆ. 

ಪಶ್ಚಿಮ - ಇಬ್ರಾಹಿಂರೋಜಾ ದ್ವಾರದಿಂದ ಗೋಧಾವರಿ ಹೊಟೇಲ ವರೆಗೆ. 
ಉತ್ತರ - ಗಾಂಧಿಚೌಕದಿಂದ ಗೋಧಾವರಿ ಹೋಟೇಲ ವರೆಗೆ 

ಸಾಮಾನ್ಯ ಮಹಿಳೆ 
ದಕ್ಷಿಣ - ಗೌರನಮೆಂಟ ಶಾಲೆ 

ಶಾಲೆ ದ್ವಾರಯಿಂದ ಜೋರಾಪೂರ ಪೇಠ ಮಾರ್ಗವಾಗಿ 
ಇಬ್ರಾಹಿಂಪೂರರೋಜಾ 

ವರೆಗೆ. 
33 ವಾರ್ಡ ನಂ : 33 ಪೂರ್ವ- ಕೆ. ಜಿ.ಎಸ್ ನಂ : 10 ಶಾಲೆಯಿಂದ ಕೆ.ಎಸ್. ಆರ್. ಟಿ.ಸಿ ಡಿಪೊ | 

ಕಾಂಪೌಂಡವರೆಗೆ . 
ಪಶ್ಚಿಮ - ಎಂ . ಜಿ ರಸ್ತೆಯಿಂದ ರಿ. ಸ.ಸಂಖ್ಯೆ:670 ರ ಉತ್ತರದವರೆಗೆ. 
ಉತ್ತರ -ಕೆ.ಎಸ್. ಆರ್. ಟಿ. ಸಿ ಡಿಪೋ ಕಾಂಪೌಂಡದಿಂದ ರಿ. ಸ.ಸಂಖ್ಯೆ: 864ರ | 

ಸಾಮಾನ್ಯ 
ದಕ್ಷಿಣದವರೆಗೆ, 

ದಕ್ಷಿಣ - ಎಂ . ಜಿ ರಸ್ತೆ ಕನ್ನಡ ಶಾಲೆ ರಸ್ತೆಯಿಂದ ಸೈನಿಕ ಶಾಲೆ ಕಾಂಪೌಂಡ ವರೆಗೆ. 
[ 34 ವಾರ್ಡ ನಂ :34 ಪೂರ್ವ- ಬಬಲೇಶ್ವರ ನಾಕಾದಿಂದ ಕೋಟೆಗೋಡೆ ಹತ್ತಿರ ಇರುವ ರಿ.ಸ.ಸಂಖ್ಯೆ:398 

ರವರೆಗೆ. 
ಪಶ್ಚಿಮ - ಸಿವಿಲ್ ಆಸ್ಪತ್ರೆಯಿಂದ ಯೂಕೆಪಿ ಪುನರ್ ವಸತಿಯಿಂದ ರಿ.ಸ.ಸಂಖ್ಯೆ:650 
ರವರೆಗೆ. 

| ಸಾಮಾನ್ಯ ಮಹಿಳೆ 
ಉತ್ತರ - ಬಬಲೇಶ್ವರ ನಾಕಾಯಿಂದ ಸಿವಿಲ್ ಆಸತ್ರೆವರೆಗೆ. 
ದಕ್ಷಿಣ - ಕೋಟೆಗೋಡೆ ರಿ. ಸ.ಸಂಖ್ಯೆ;398 ರಿಂದ ಯೂಕೆಪಿ ಪುನರ್ ವಸತಿಯಿಂದ 
ರಿ. ಸ.ಸಂಖ್ಯೆ :650 ರವರೆಗೆ. 


( 35 ವಾರ್ಡ ನಂ : 35 ಪೂರ್ವ- ಮ . ಬಾ . ಗ್ರಾಮದ ರಿ.ಸ.ಸಂಖ್ಯೆ:443 ರಿಂದ 559ರವರೆಗೆ ಜಮಖಂಡಿ ರಸ್ತೆ | 

ಸ್ಮಶಾನದಿಂದ ಕೋಟೆಗೊಡೆ ಮುಖಾಂತರ ಶೆಟ್ಟಿ ಚೌಕವರೆಗೆ. 
ಪಶ್ಚಿಮ - ರಿ. ಸ.ಸಂಖ್ಯೆ: 703 ರಿಂದ ರಿ. ಸ.ಸಂಖ್ಯೆ: 724 ರವರೆಗೆ 

ಸಾಮಾನ್ಯ ಮಹಿಳೆ 
ಉತ್ತರ - ರಿ. ಸ.ಸಂಖ್ಯೆ:724 ರಿಂದ ರಿ . ಸ.ಸಂಖ್ಯೆ: 443 ರವರೆಗೆ 
ದಕ್ಷಿಣ - ರಿ.ಸ.ಸಂಖ್ಯೆ:559 ರಿಂದ ರಿ.ಸ.ಸಂಖ್ಯೆ:703 ರವರೆಗೆ. 


ಪಂಪನಗೌಡ ಮೇಲೀಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೧೦ , ೨೦೧೮ ( ಶ್ರಾವಣ ೧೯ , ಶಕ ವರ್ಷ ೧೯೪೦) 
Bengaluru , Friday , August 10 , 2018 (Shravana 19 , Shaka Varsha 1940 ) 

ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 67 ಎಂಎಲ್ಆರ್ 2018( 10 ), ಬೆಂಗಳೂರು, ದಿನಾಂಕ:10 .08.2018. 


ನಂ . ೧೨೬೧ 
No. 1261 


ಸರ್ಕಾರದ ಮಾರ್ಗಸೂಚಿ ಸಂಖ್ಯೆ: ನಅಇ 240 ಎಂಎಲ್ಆರ್ 2013 ದಿನಾಂಕ:02. 02 . 2015ರಲ್ಲಿ 
ಸ್ಪಷ್ಟಪಡಿಸಿರುವಂತೆ, ಸರ್ಕಾರವು ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಪೌರನಿಗಮಗಳ ಅಧಿನಿಯಮ 
1976ರ ( Karnataka Act No. 14 of 1977) ಕಲಂ - 7ರ ಉಪಕಲಂ ( 2)( 3) ಮತ್ತು (4) ರನ್ವಯ ಹಾಗೂ 
ಅಧಿಸೂಚನೆ ಸಂಖ್ಯೆ:ಸಂವ್ಯಶಾಇ 13 ಶಾಸನ 2012 , ದಿನಾಂಕ: 30.08.2012 (Karnataka Act No. 32 of 2012) 
ರನ್ವಯ 2011ರ ಜನಗಣತಿಯ ಆಧಾರದ ಮೇರೆಗೆ ಮಂಗಳೂರು ಮಹಾನಗರಪಾಲಿಕೆಗೆ ಸಂಬಂಧಿಸಿದಂತೆ ವಾರ್ಡುವಾರು 
ಕರಡು ಮೀಸಲಾತಿಯನ್ನು ನಿಗದಿಪಡಿಸಿ ಅಧಿಸೂಚನೆ ಸಂಖ್ಯೆ: ನಅಇ 67 ಎಂಎಲ್ಆರ್ 2018 (10), ದಿನಾಂಕ:26.06.2018 
ರನ್ನು ಕರ್ನಾಟಕ ವಿಶೇಷ ರಾಜ್ಯಪತ್ರ ಭಾಗ - III ಸಂಖ್ಯೆ :902 ರಲ್ಲಿ ದಿನಾಂಕ: 26.06.2018 ರಂದು ಪ್ರಕಟಿಸಿ, ಇದರಿಂದ 
ಬಾಧಿತರಾಗಬಹುದಾದ ವ್ಯಕ್ತಿಗಳಿಂದ ಸದರಿ ಅಧಿಸೂಚನೆಯನ್ನು ಪ್ರಕಟಿಸಿದ ದಿನಾಂಕದಿಂದ 7 ದಿನಗಳೊಳಗಾಗಿ 
ಆಕ್ಷೇಪಣೆಗಳನ್ನು ಲಿಖಿತ ಮೂಲಕ ಸಲ್ಲಿಸಲು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು ಪ್ರಕಟಿಸಿದ ದಿನಾಂಕದಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗಿದೆ. 
- ನಿಗಧಿತ ಅವಧಿಯಲ್ಲಿ ಕೆಲವೊಂದು ಸಲಹೆಗಳು/ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಸದರಿ ಸಲಹೆ/ ಆಕ್ಷೇಪಣೆಗಳನ್ನು 
ನಿಯಮಾನುಸಾರ ಪರಿಶೀಲಿಸಲಾಗಿದೆ. 

ಕರ್ನಾಟಕ ಪೌರನಿಗಮಗಳ ಅಧಿನಿಯಮ - 1976ರ (Karnataka Act No . 14 of 1977 ) ಕಲಂ - 7ರ 
ಉಪಕಲಂ - ( 2) ( 3) ಮತ್ತು ( 4) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಮಂಗಳೂರು ಮಹಾನಗರ 
ಪಾಲಿಕೆಯ ವಾರ್ಡ್ವಾರು ಮೀಸಲಾತಿಯನ್ನು ಈ ಕೆಳಕಂಡಂತೆ ವಿವಿಧ ಪ್ರವರ್ಗಗಳಿಗೆ ನಿಗಧಿಪಡಿಸಿದೆ. 

1. ಮಂಗಳೂರು ಮಹಾನಗರಪಾಲಿಕೆಯ ವಾರ್ಡುಗಳ ಸಂಖ್ಯೆ : 60 ( ಅರವತ್ತು) . 
2 . ಪ್ರತಿ ವಾರ್ಡುಗಳ ವ್ಯಾಪ್ತಿಯ ವಿವರಗಳನ್ನು ಅನುಬಂಧದ ಕಲಂ -4 ರಲ್ಲಿ ಸ್ಪಷ್ಟಪಡಿಸಲಾಗಿದೆ. 
3. ಪ್ರತಿ ವಾರ್ಡಿಗೆ ತಲಾ ಒಂದು ಸ್ಥಾನವನ್ನು ಮೀಸಲಿಡಲಾಗಿದೆ. 
4. ಪ್ರತಿ ವಾರ್ಡಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ / ಹಿಂದುಳಿದ ವರ್ಗ/ ಸಾಮಾನ್ಯ ಸ್ಥಾನವನ್ನು ಮತ್ತು 

ಆಯಾ ವರ್ಗದ ಮಹಿಳೆಯರ ಸ್ಥಾನವನ್ನು ಅನುಬಂಧದ ಕಲಂ -5 ರಲ್ಲಿ ನಿಗದಿಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಮೀಸಲಾತಿ 


ಅನುಬಂಧ 
ಜಿಲ್ಲೆ: ದಕ್ಷಿಣ ಕನ್ನಡ 

ಮಂಗಳೂರು ಮಹಾನಗರಪಾಲಿಕೆ 
ಕ್ರ ವಾರ್ಡು ಸಂಖ್ಯೆ 
ಸಂ | ಮತ್ತು ಹೆಸರು 

ಚಕ್ಕುಬಂದಿ ವಿವರ 
1 | 2 | 3 

ಸುರತ್ಕಲ್ ವಾರ್ಡ್, ಬ್ಲಾಕ್ ನಂಬ್ರ 10 ರಿಂದ 12, 14 , 15 ಮತ್ತು 18 

ಉತ್ತರ | ಉ : ಪಾವಂಜೆ ನದಿ 
ಸುರತ್ಕಲ್ ( ಪಶಿಮ ) ದಕ್ಷಿಣ ದ: ಪುರಾತನ ಮಾರಿಗುಡಿ ರಸ್ತೆ 

ಪೂರ್ವ ಪೂ : ರಾಷ್ಟ್ರೀಯ ಹೆದ್ದಾರಿ - 17 ಮತ್ತು ಚುನಾವಣಾ ವಾರ್ಡ್ ನಂ . 2 ರ ಗಡಿ 
[ ಪಶ್ಚಿಮ ಪ : ಅರಬ್ಬಿ ಸಮುದ್ರ 

ಸುರತ್ಕಲ್ ವಾರ್ಡ್, ಬ್ಲಾಕ್ ನಂಬ್ರ 13, 16, 17 ಮತ್ತು 19 ರಿಂದ 23 
ಉತ್ತರ ಉ : ಚೇಳ್ಯಾರು ಮತ್ತು ಮಧ್ಯ ಕಂದಾಯ ಗ್ರಾಮಗಳ ಗಡಿ 

ದಕ್ಷಿಣ ದ: ಚುನಾವಣಾ ವಾರ್ಡ್ 7 ಮತ್ತು 5 ರ ಉತ್ತರ ಗಡಿ 
ಸುರತ್ಕಲ್ 
(ಪೂರ್ವ) 

- ಪೂ : ಮಧ್ಯ ಕಂದಾಯ ಗ್ರಾಮದ ಗಡಿ ಮತ್ತು ಕಾಟಿಪಳ್ಳ 9 ನೇ ಬ್ಲಾಕಿನ ಪಶ್ಚಿಮ 


ಸಾಮಾನ್ಯ 
ಮಹಿಳೆ 


ಹಿಂದುಳಿದ 
ವರ್ಗ ( ಎ) 
ಮಹಿಳೆ 


ಪೂರ್ವ| 


ಗಡಿ. 


ಉತ್ತರ ಸಂ . 9 


ಪಶ್ಚಿಮ ಪ: ರಾಷ್ಟ್ರೀಯ ಹೆದ್ದಾರಿ 17 ಮತ್ತು ಅರಬಿ ಸಮುದ್ರ 

ಕಾಟಿಪಳ್ಳ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3 
ಉ : ಕುತ್ತೆತ್ತೂರು ಕಂದಾಯ ಗ್ರಾಮದ ಗಡಿ ಮತ್ತು ಕಾಟಿಪಳ್ಳ ಗ್ರಾಮದ ಬ್ಲಾಕ್ 

ಹಿಂದುಳಿದ 
ದಕ್ಷಿಣ | ದ: ಬಾಳ ಕಂದಾಯ ಗ್ರಾಮ ಮತ್ತು ವಾರ್ಡು ನಂ . 6 ರ ಗಡಿ , ಬಜ್ಜಿ ರಸ್ತೆ, 
ಕಾಟಿಪಳ್ಳ (ಪೂರ್ವ) 

ವರ್ಗ ( ಎ) 
ಪೂರ್ವ ಪೂ : ಕುತ್ತೆತ್ತೂರು ಕಂದಾಯ ಗ್ರಾಮದ ಗಡಿ. 

ಪ: ಇಡ್ಯಾ ಕಂದಾಯ ಗ್ರಾಮದ ಗಡಿ ಮತ್ತು ವಾರ್ಡು ಸಂಖ್ಯೆ 6 ರ ಗಡಿ, 
“ | ಕಾಟಿಪಳ ಬಾಕು 3 ರ ಪಶ್ಚಿಮ ಗಡಿ. 

ಕಾಟಿಪಳ್ಳ ವಾರ್ಡ್, ಬ್ಲಾಕ್ ನಂಬ್ರ 4 , 5 , 9 ಮತ್ತು 7ರ ಪೂರ್ವಾರ್ಧ 
ಉತ್ತರ ಉ : ಮಧ್ಯ ಕಂದಾಯ ಗ್ರಾಮದ ದಕ್ಷಿಣ ಗಡಿ 

ದಕ್ಷಿಣ | ದ: ಇಡ್ಯಾ ಕಂದಾಯ ಗ್ರಾಮದ ಗಡಿ ಮತ್ತು ವಾರ್ಡು ನಂ . 6 ರ ಉತ್ತರದ ಗಡಿ. 
ಕಾಟಿಪಳ್ಳ 

ಪೂ : ಕುತ್ತೆತ್ತೂರು ಕಂದಾಯ ಗ್ರಾಮ , ಕಾಟಿಪಳ್ಳ ಗ್ರಾಮ ಬ್ಲಾಕು 3 ರ ಪಶ್ಚಿಮ ಗಡಿ | 
(ಕೃಷ್ಣಾಪುರ ) 

ಪೂರ್ವ 

ಮತ್ತು ಕಾಟಿಪಳ್ಳ 6 ನೇ ಬ್ಲಾಕಿನ ಪೂರ್ವ ಗಡಿ. 
ಪ: ವಾರ್ಡು ಸಂಖ್ಯೆ 5 ಮತ್ತು 2 ರ ಪೂರ್ವದ ಗಡಿ , ಜ್ಯೂನಿಯರ್ ಕಾಲೇಜು 
ಹಿಂಭಾಗದ ಅಡ್ಡ ರಸ್ತೆ, 
ಕಾಟಿಪಳ್ಳ ವಾರ್ಡ್, ಬ್ಲಾಕ್ ನಂಬ್ರ 6, 8, 8ಎ ಮತ್ತು 7 ರ ಅಂಶ 

ಉ : 2 ನೇ ವಾರ್ಡಿನ ದಕ್ಷಿಣ ಗಡಿ, ಸುರತ್ಕಲ್ ಗ್ರಾಮದ 23 ನೇ ಬ್ಲಾಕಿನ ಪಶ್ಚಿಮ 
ಉತ್ತರ 

ಗಡಿ. 
ದಕ್ಷಿಣ ದ: ಇಡ್ಯಾ ಕಂದಾಯ ಗ್ರಾಮದ ಗಡಿ. 

ಸಾಮಾನ್ಯ 
ಕಾಟಿಪಳ್ಳ (ಉತ್ತರ) ಪೂ : 4 ನೇ ವಾರ್ಡಿನ ಪಶ್ಚಿಮದ ಗಡಿ, ಜ್ಯೂನಿಯರ್ ಕಾಲೇಜ್ ಹಿಂಭಾಗದ ಅಡ್ಡ 

- ಮಹಿಳೆ 
ಪೂರ್ವ ರಸ್ತೆ ಮತ್ತು 6 ನೇ ಬ್ಲಾಕಿನ ಪೂರ್ವದ ಗಡಿ. 


ಪಶ್ಚಿಮ 


ಪಶ್ಚಿಮ 


ಪ: 6 ನೇ ವಾರ್ಡಿನ ಉತ್ತರದ ಗಡಿ, ಸುರತ್ಕಲ್ 23 ನೇ ಬ್ಲಾಕಿನ ಪೂರ್ವ ಗಡಿ. 
( ಕಾಟಿಪಳ್ಳ ವಾರ್ಡ್, ಬ್ಲಾಕ್ ನಂಬ್ರ 7 ರ ಅಂಶ ಇಡ್ಯಾ ವಾರ್ಡ್, ಬ್ಲಾಕ್ ನಂಬ್ರ 

6, 8 ಮತ್ತು 9 

| ಉತ್ತರ ಉ : ವಾರ್ಡು ಸಂಖ್ಯೆ 3, 4, 5 ರ ದಕ್ಷಿಣ ಗಡಿ, ಕಾಟಿಪಳ್ಳ ಮುಖ್ಯ ರಸ್ತೆ. 
ಇಡ್ಯಾ (ಪೂರ್ವ) 

ದಕ್ಷಿಣ : ಬಾಳ ಕಂದಾಯ ಗ್ರಾಮದ ವಾರ್ಡು ನಂ . 8 ರ ಉತ್ತರದ ಗಡಿ, ಬಜ್ಜಿ ರಸ್ತೆ . 


ಸಾಮಾನ್ಯ 
ಮಹಿಳೆ 


ಕುಳಾಯಿ 


ಪೂರ್ವ ಪೂ : ಕುತ್ತೆತ್ತೂರು ಗ್ರಾಮದ ಪಶ್ಚಿಮದ ಗಡಿ . 
ಪಶ್ಚಿಮ ಪ: 7 ನೇ ವಾರ್ಡಿನ ಪೂರ್ವದ ಗಡಿ ಮತ್ತು ರಾಷ್ಟ್ರೀಯ ಹೆದ್ದಾರಿ 17. 

ಇಡ್ಯಾ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5ಹೊಸಬೆಟ್ಟು ವಾರ್ಡ್, ಬ್ಲಾಕ್ ನಂಬ್ರ 

3 , 4 ಮತ್ತು 2 ರ ಪಶ್ಚಿಮ ಭಾಗ 
ಉತ್ತರ ಉ : ವಾರ್ಡು ಸಂಖ್ಯೆ 1 ಮತ್ತು 2 ರ ದಕ್ಷಿಣ ಗಡಿ, ಸುರತ್ಕಲ್ ಗ್ರಾಮದ ಗಡಿ, ಹಿಂದುಳಿದ 

ದಕ್ಷಿಣ | ದ: ವಾರ್ಡ್ ಸಂಖ್ಯೆ 9 ರ ಉತ್ತರದ ಗಡಿ ಮತ್ತು ಹೊಸಬೆಟ್ಟು ಗ್ರಾಮ . ವರ್ಗ ( ಎ) 
ಇಡ್ಯಾ ( ಪಶ್ಚಿಮ ) 

ಮಹಿಳೆ 
- ಪೂ : ವಾರ್ಡ್ ಸಂಖ್ಯೆ 6 ಮತ್ತು 8 ರ ಪಶ್ಚಿಮದ ಗಡಿ ಮತ್ತು ರಾಷ್ಟ್ರೀಯ 
ಪೂರ್ವ 

ಹೆದ್ದಾರಿ . 
ಪಶ್ಚಿಮ | ಪ: ಅರಬೀ ಸಮುದ್ರ. 

ಇಡ್ಯಾ ವಾರ್ಡ್, ಬ್ಲಾಕ್ ನಂಬ್ರ 7 ಹೊಸಬೆಟ್ಟು ವಾರ್ಡ್, ಬ್ಲಾಕ್ ನಂಬ್ರ 1, 2 

ಕುಳಾಯಿ ವಾರ್ಡ್, ಬ್ಲಾಕ್ ನಂಬ್ರ 4 ಮತ್ತು 1ರ ಅಂಶ 
ಉತ್ತರ | ಉ : ವಾರ್ಡು ಸಂಖ್ಯೆ 6 ರ ದಕ್ಷಿಣದ ಗಡಿ. 

ಹಿಂದುಳಿದ 
ದಕ್ಷಿಣ ದ: ವಾರ್ಡ್ ಸಂಖ್ಯೆ 9 ಮತ್ತು 10 ರ ಉತ್ತರದ ಗಡಿ , ಹೊನ್ನೆ ಕಟ್ಟೆ- ಕಾನ ರಸ್ತೆ. | ವರ್ಗ ( ಬಿ) 
ಹೊಸಬೆಟ್ಟು 

| ಪೂರ್ವ ಪೂ : ಬಾಳ ಗ್ರಾಮ ಮತ್ತು ತೋಕೂರು ಗ್ರಾಮದ ಪಶ್ಚಿಮದ ಗಡಿ. 
ಪಶ್ಚಿಮ ಪ: ವಾರ್ಡ್ ಸಂಖ್ಯೆ 7 ಮತ್ತು 9 ರ ಪೂರ್ವದ ಗಡಿ ಮತ್ತು ರಾಷ್ಟ್ರೀಯ ಹೆದ್ದಾರಿ. 

ಕುಳಾಯಿ ವಾರ್ಡ್, ಬ್ಲಾಕ್ ನಂಬ್ರ 1ರ ಅಂಶ, 2, 3 ಮತ್ತು 6 
ಉತ್ತರ ಉ : ವಾರ್ಡು ಸಂಖ್ಯೆ 7 ರ ದಕ್ಷಿಣದ ಗಡಿ, ಹೊಸಬೆಟ್ಟು ಗ್ರಾಮದ ಗಡಿ. 
ದಕ್ಷಿಣ ದ: ವಾರ್ಡ್ ಸಂಖ್ಯೆ 10 ರ ಉತ್ತರದ ಗಡಿ 

ಸಾಮಾನ್ಯ 
ಪೂ : ವಾರ್ಡ್ ಸಂಖ್ಯೆ 8 ರ ಪಶ್ಚಿಮದ ಗಡಿ, ಕುಳಾಯಿ 4 ನೇ ಬ್ಲಾಕಿನ ಪೂರ್ವ ಮಹಿಳೆ 
ಪೂರ್ವ 

ಗಡಿ. 
ಪಶ್ಚಿಮ | ಪ: ಅರಬೀ ಸಮುದ್ರ ಮತ್ತು ಕುಳಾಯಿ ಗ್ರಾಮದ 5 ನೇ ಬ್ಲಾಕಿನ ಗಡಿ 

ಬೈಕಂಪಾಡಿ ವಾರ್ಡ್, ಬ್ಲಾಕ್ ನಂಬ್ರ 4 ರಿಂದ 7 , ಪಣಂಬೂರು ವಾರ್ಡ್, ಬ್ಲಾಕ್ 
ನಂಬ್ರ 1 ಮತ್ತು 2 ರ ಅಂಶ ಮತ್ತು ಬ್ಲಾಕ್ ನಂಬ್ರ 4 ( ಎನ್. ಎಂ . ಪಿ . ಟಿ 
ವಸತಿಗೃಹಗಳು ) ಕುಳಾಯಿ ವಾರ್ಡ್, ಬ್ಲಾಕ್ ನಂಬ್ರ 5 

ಉ : ವಾರ್ಡು ಸಂಖ್ಯೆ 9 ರ ದಕ್ಷಿಣದ ಗಡಿ ಮತ್ತು ಮಹಾಕಾಳಿ ದೈವಸ್ಥಾನದ 
ಉತ್ತರ 

ಪರಿಶಿಷ್ಟ 
ಉತ್ತರದ ರಸ್ತೆ 

ಪಂಗಡ 
ದ: ವಾರ್ಡ್ ಸಂಖ್ಯೆ 11 ರ ಉತ್ತರದ ಗಡಿ, ಪಣಂಬೂರು ಗ್ರಾಮದ ಬ್ಲಾಕ್ ನಂ . 
ಬೈಕಂಪಾಡಿ 

ದಕ್ಷಿಣ 1 ಮತ್ತು 2 ರ ದಕ್ಷಿಣ ಗಡಿ. 
ಪೂರ್ವ ಪೂ : ತೋಕೂರು ಕಂದಾಯ ಗ್ರಾಮದ ಗಡಿ, 

ಪ : ಅರಬೀ ಸಮುದ್ರ 
ಪಣಂಬೂರು ವಾರ್ಡ್, ಬ್ಲಾಕ್ ನಂಬ್ರ 2 ರ ಅಂಶ, ತಣ್ಣೀರು ಬಾವಿಯ ಎಲ್ಲಾ 
ಬ್ಲಾಕುಗಳು, ಕುದ್ರೋಳಿ ಬೆಂಗ್ರೆ, ಬೊಕ್ಕಪಟ್ಲ ಬೆಂಗ್ರೆ, ಕಸ್ಥಾ ಬೆಂಗ್ರೆಯ ಉತ್ತರಾಂಶ 

ಉ : ಚುನಾವಣಾ ವಾರ್ಡು ಸಂಖ್ಯೆ 10 ರ ದಕ್ಷಿಣದ ಗಡಿ , ಪಣಂಬೂರು ಗ್ರಾಮದ| 
ಉತ್ತರ 

ಬ್ಲಾಕ್ ನಂಬ್ರ 1 ಮತ್ತು 2 ರ ದಕ್ಷಿಣ ಗಡಿ. 

ದ: ಚುನಾವಣಾ ವಾರ್ಡ್ ಸಂಖ್ಯೆ 60 ರ ಉತ್ತರದ ಗಡಿ , ಕಸ್ಟಾ ಬೆಂಗ್ರೆ ಮಧ್ಯದ ಜಾತಿ 
ಪಣಂಬೂರು ಅಡ್ಡರಸ್ತೆಗಳು. 

ಮಹಿಳೆ 
ಪೂರ್ವ 

ಪೂ : ಗುರುಪುರ ನದಿ ಮತ್ತು ತೋಕೂರು ಕೆಂಜಾರು ಗ್ರಾಮದ ಪಶ್ಚಿಮದ 

ಗಡಿಗಳು. 
ಪಶ್ಚಿಮ ಪ: ಅರಬೀ ಸಮುದ್ರ. 

ಪಂಜಿಮೊಗರು ವಾರ್ಡ್, ಬ್ಲಾಕ್ ನಂಬ್ರ 1 ಮತ್ತು 2ಪಡುಕೋಡಿ ವಾರ್ಡ್, ಬ್ಲಾಕ್ 
ನಂಬ್ರ 1 ರಿಂದ 3 

ಹಿಂದುಳಿದ 
ಉತ್ತರ | ಉ : ಗುರುಪುರ ನದಿ 

ವರ್ಗ ( ಎ) 
ಪಂಜಿಮೊಗರು 

| ದಕ್ಷಿಣ | ದ: ಬಂಗ್ರಕೂಳೂರು ಕಂದಾಯ ಗ್ರಾಮದ ಉತ್ತರದ ಗಡಿ. 


10 | 


ಪರಿಶಿಷ್ಟ 


ದಕ್ಷಿಣ 


14 


| 15 | 


ಪೂರ್ವ ಪೂ : ಚುನಾವಣಾ ವಾರ್ಡ್ ಸಂಖ್ಯೆ 13 ಮತ್ತು 15 ರ ಪಶ್ಚಿಮದ ಗಡಿ . 
ಪಶ್ಚಿಮ ಪ: ಗುರುಪುರ ನದಿ. 

ಕುಂಜತ್ತಬೈಲ್ ವಾರ್ಡ್, ಬ್ಲಾಕ್ ನಂಬ್ರ 1( ಸರಕಾರಿ ಮತ್ತು ಪಟ್ಟಾ), ಬ್ಲಾಕ್ ನಂಬ್ರ 

2(ಪಟ್ಟಾ ನಿವೇಶನ) ಮತ್ತು ಬ್ಲಾಕ್ ನಂಬ್ರ 3ರ ಸರಕಾರಿ ನಿವೇಶನ 

ಉತ್ತರ | ಉ : ಗುರುಪುರ ನದಿ 
ಕುಂಜತ್ತಬೈಲ್ | ದಕ್ಷಿಣ ದ: ಜ್ಯೋತಿನಗರ ಚಾಮುಂಡೇಶ್ವರಿ ದೇವಸ್ಥಾನ ರಸ್ತೆ. 

ಸಾಮಾನ್ಯ 
(ಉತ್ತರ ) ಪೂರ್ವ ಪೂ : ಚುನಾವಣಾ ವಾರ್ಡ್ ಸಂಖ್ಯೆ 14 ರ ಪಶ್ಚಿಮದ ಗಡಿ, ಮರಕಡ ಗ್ರಾಮ . 

ಪಶ್ಚಿ ಪ: ಮರಕಡ ಗ್ರಾಮದ ಗಡಿ 

ಮರಕಡ ವಾರ್ಡ್, ಬ್ಲಾಕ್ ನಂಬ್ರ 4 
ಉತ್ತರ | ಉ : ಗುರುಪುರ ನದಿ . 

ದ: ಚುನಾವಣಾ ವಾರ್ಡ್ ಸಂಖ್ಯೆ 18 ರ ಪೂರ್ವದ ಗಡಿ ಮತ್ತು ವಾರ್ಡ್ ನಂ . 
19 ರ ಪಶ್ಚಿಮದ ಗಡಿ, 

ಸಾಮಾನ್ಯ 
ಮರಕಡ 

ಪೂರ್ವ ಪೂ : ಪಡುಶೆಡ್ಡೆ, ಪಚ್ಚನಾಡಿ ಕಂದಾಯ ಗ್ರಾಮಗಳ ಪಶ್ಚಿಮ ಗಡಿ, ಗುರುಪುರ ನದಿ. 

ಪ: ಚುನಾವಣಾ ವಾರ್ಡ್ ನಂ . 13 ಮತ್ತು 15 ರ ಪೂರ್ವದ ಗಡಿ, 
ಪಶ್ಚಿಮ 

ಕುಂಜತ್ತಬೈಲು ಗ್ರಾಮದ ಗಡಿ. 
_ 15 

ಕುಂಜತ್ತಬೈಲ್ ವಾರ್ಡ್ ಬ್ಲಾಕ್ ನಂಬ್ರ 3ರ ಪಟ್ಟಾ ನಿವೇಶನ 

ಕಾವೂರು ವಾರ್ಡ್, ಬ್ಲಾಕ್ ನಂಬ್ರ 2 ಮತ್ತು 6 
( ಉತ್ತರ | ಉ : ಜ್ಯೋತಿನಗರ ಚಾಮುಂಡೇಶ್ವರಿ ದೇವಸ್ಥಾನ ರಸ್ತೆ, 

ಸಾಮಾನ್ಯ 
ಕುಂಜತ್ತಬೈಲ್ ದಕ್ಷಿಣ ದ: ಚುನಾವಣಾ ವಾರ್ಡ್ ಸಂಖ್ಯೆ 18 ರ ಉತ್ತರದ ಗಡಿ | 

ಮಹಿಳೆ 
( ದಕ್ಷಿಣ) ಪೂರ್ವ| ಪೂ : ಕುದ್ರೆಮುಖ ಅಡ್ಡ ರಸ್ತೆ ಮತ್ತು ವಾರ್ಡ್ ನಂಬ್ರ 14 ರ ಗಡಿ 

| ಪಶ್ಚಿಮ ಪ: ಚುನಾವಣಾ ವಾರ್ಡು 12 ರ ಗಡಿ ಮತ್ತು ಉರುಂದಾಡಿ 
16 

ಬಂಗ್ರಕೂಳೂರು ವಾರ್ಡ್, ಬ್ಲಾಕ್ ನಂಬ್ರ 1 ಮತ್ತು 2 ದೇರೆಬೈಲ್ ವಾರ್ಡ್, 
ಬ್ಲಾಕ್ ನಂಬ್ರ 7 ಮತ್ತು 8 

ಉ : ಬಂಗ್ರಕೂಳೂರು ಕಂದಾಯ ಗ್ರಾಮದ ಉತ್ತರದ ಗಡಿ ಮತ್ತು ಗುರುಪುರ ನದಿ 
| ಉತ್ತರ 
ಮತ್ತು ಪಂಜಿಮೊಗರು ಗ್ರಾಮದ ದಕ್ಷಿಣದ ಗಡಿ. 

ಹಿಂದುಳಿದ 
ಬಂಗ್ರಕೂಳೂರು ದಕ್ಷಿಣ | ದ: ದೇರೆಬೈಲು ಗ್ರಾಮದ ಉತ್ತರ ಗಡಿ. 

ವರ್ಗ ( ಎ) 
ಪೂರ್ವ ಪೂ : ಕಾವೂರು ಮತ್ತು ದೇರೆಬೈಲು ಗ್ರಾಮದ ಗಡಿ. 
ಪಶ್ಚಿಮ ಪ: ಗುರುಪುರ ನದಿ. 

ದೇರೆಬೈಲು ವಾರ್ಡ್, ಬ್ಲಾಕ್ ನಂಬ್ರ 5 ಮತ್ತು 6 
ಉತ್ತರ | ಉ : ಬಂಗ್ರಕೂಳೂರು ಗ್ರಾಮದ ಗಡಿ 

ಪರಿಶಿಷ 
ದೇರೆಬೈಲ್ ದಕ್ಷಿಣ ದ: ಉರ್ವಸ್ಟೋರ್ ಡೊಮಿನಿಕ್ ಚರ್ಚ್ ರಸ್ತೆ 

ಜಾತಿ 
(ಉತ್ತರ) ಪೂರ್ವ ಪೂ : ಚುನಾವಣಾ ವಾರ್ಡ್ ನಂ . 25ರ ಉತ್ತರದ ಗಡಿ 

ಪಶ್ಚಿಮ ಪ: ಚುನಾವಣಾ ವಾರ್ಡ್ ನಂ . 25ರ ಉತ್ತರದ ಗಡಿ 

ಕಾವೂರು ವಾರ್ಡ್, ಬ್ಲಾಕ್ ನಂಬ್ರ 3 ರಿಂದ 5 | 
( ಉತ್ತರ | ಉ : ಕಾವೂರು ಮಹಾಲಿಂಗೇಶ್ವರ ದೇವಸ್ಥಾನ ರಸ್ತೆ 

ಹಿಂದುಳಿದ 
( ದಕ್ಷಿಣ ದ: ದೇರೆಬೈಲ್ ಗ್ರಾಮದ ಗಡಿ 

ವರ್ಗ ( ಎ) 
ಕಾವೂರು 
ಪೂರ್ವ ಪೂ : ಚುನಾವಣಾ ವಾರ್ಡ್ ನಂ . 19 ರ ಗಡಿ. 

ಮಹಿಳೆ 
ಪಶ್ಚಿಮ ಪ: ಪರಪಾದೆ ಶಾಲೆ ರಸ್ತೆ , 

ಪಚ್ಚನಾಡಿ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3, ಕಾವೂರು ವಾರ್ಡ್, ಬ್ಲಾಕ್ 
ನಂಬ್ರ 1 ಪದವು ವಾರ್ಡ್, ಬ್ಲಾಕ್ ನಂಬ್ರ 1 

ಹಿಂದುಳಿದ 
[ ಉತ್ತರ | ಉ : ಪಡುಶೆಡ್ಡೆ ಕಂದಾಯ ಗ್ರಾಮ ಮತ್ತು ಮಹಾನಗರಪಾಲಿಕೆಯ ಗಡಿ, ವರ್ಗ ( ಎ) 
ಪಚ್ಚನಾಡಿ | | ದಕ್ಷಿಣ | ದ: ಪದವು ಕುಡುಪು ಗ್ರಾಮಗಳ ಗಡಿ. 

ಮಹಿಳೆ 
ಪೂರ್ವ ಪೂ : ಪದವು ಮುಗುರೋಡಿ ರಸ್ತೆ 


7 


ಚಿ 


20 


- 22 


ರಸ. 


ಪಶ್ಚಿಮ | ಪ: ಪದವಿನಂಗಡಿ - ಕೆ. ಪಿ. ಟಿ ರಸ್ತೆ. 

ತಿರುವೈಲು ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3 
| ಉತ್ತರ | ಉ : ಮೂಡುಶೆಡ್ಡೆ /ಪಡುಶೆಡ್ಡೆ ಕಂದಾಯ ಗ್ರಾಮದ ಗಡಿ. 

ಹಿಂದುಳಿದ 
ದಕ್ಷಿಣ ದ: ಕುಡುಪು ಗ್ರಾಮದ ಗಡಿ. 

ವರ್ಗ ( ಬಿ ) 
ತಿರುವೈಲ್ 
ಪೂರ್ವ ಪೂ : ಬೊಡಂತಿಲ / ಉಳಾಯಿಬೆಟ್ಟು ಕಂದಾಯ ಗ್ರಾಮದ ಗಡಿ. 

ಮಹಿಳೆ 
ಪಶ್ಚಿಮ | ಪ: ಪಚ್ಚನಾಡಿ ಗ್ರಾಮದ ಗಡಿ . 

ಪದವು ವಾರ್ಡ್, ಬ್ಲಾಕ್ ನಂಬ್ರ 7 ರಿಂದ 10 
| ಉತ್ತರ ಉ : ಪಚ್ಚನಾಡಿ/ ಕದ್ರಿ - ಎ ಕಂದಾಯ ಗ್ರಾಮಗಳ ಗಡಿ. 

ಹಿಂದುಳಿದ 
ದಕ್ಷಿಣ ದ: ಮೂಡಬಿದ್ರೆ ರಸ್ತೆ. 

ವರ್ಗ ( ಎ) 
ಪದವು ( ಪಶ್ಚಿಮ ) ಪೂರ್ವ ಪೂ : ಪದವು ಗ್ರಾಮ ಬ್ಲಾಕ್ 11 ರ ಪಶ್ಚಿಮ ಗಡಿ. 

ಮಹಿಳೆ 
ಪ : ಕದ್ರಿ - ಎ ಗ್ರಾಮದ ಗಡಿ. 
ಕದ್ರಿ ವಾರ್ಡ್, ಬ್ಲಾಕ್ ನಂಬ್ರ 1ರಿಂದ3 ಮತ್ತು 4ರ ಅಂಶ ( ಮ . ನಂ .4 - 1 ರಿಂದ 

4 - 35 ) ಪದವು ವಾರ್ಡ್, ಬ್ಲಾಕ್ ನಂಬ್ರ 2 ರಿಂದ 4 
| ಉತ್ತರ ಉ : ದೇರೆಬೈಲ್/ ಪದವು ಮುಗುರೋಡಿ ರಸ್ತೆ 
ದಕ್ಷಿಣ ದ: ಯೆಯ್ಯಾಡಿ ರಸ್ತೆ , 

ಸಾಮಾನ್ಯ 
ಕದ್ರಿ ಪದವು 

ಪೂರ್ವ 

ಪೂ : ಪಚ್ಚನಾಡಿ/ ಪದವು ಕಂದಾಯ ಗ್ರಾಮಗಳ ಗಡಿ ಮತ್ತು ಕೆ. ಪಿ. ಟಿ ಕಾಂಕ್ರೀಟ್ 

ಪಶ್ಚಿಮ ಪ: ದೇರೆಬೈಲು ಕಂದಾಯ ಗ್ರಾಮದ ಗಡಿ. 
23 

ದೇರೆಬೈಲು ವಾರ್ಡ್, ಬ್ಲಾಕ್ ನಂಬ್ರ 1, 2 ಮತ್ತು 4 
ಉತ್ತರ | ಉ : ಬಂಗ್ರಕೂಳೂರು ಚುನಾವಣಾ ವಾರ್ಡು 16 ರ ಗಡಿ 

ಹಿಂದುಳಿದ 
ದಕ್ಷಿಣ ದ: ಕದ್ರಿ ಕಂದಾಯ ಗ್ರಾಮದ ಗಡಿ ಮತ್ತು ಹರಿಪದವು ರಸ್ತೆ , 
ದೇರೆಬೈಲ್ 

ವರ್ಗ ( ಎ ) 
( ಪೂರ್ವ) | ಪೂರ್ವ| ಪೂ : ಪದವು/ ಕಾವೂರು ಕಂದಾಯ ಗ್ರಾಮಗಳ ಗಡಿ. 

ಮಹಿಳೆ 
ಪ: ರಾ . ಹೆ . 17 ಮತ್ತು ಮಾಲೆಮಾರು ಬಂಗ್ರಕೂಳೂರು ವಾರ್ಡ್ ನಂ . 16 ರ 
ಪಶ್ಚಿಮ 

ಗಡಿ. 
1ನೇ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 9 | 
2 ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 4 ಮತ್ತು 7, ದೇರೆಬೈಲ್ ವಾರ್ಡ್, 

ಬ್ಲಾಕ್ ನಂಬ್ರ 3 
ಉತ್ತರ ಉ : ದಡ್ಡಲ್‌ಕಾಡ್ ಕೋಟೆಕಣಿ ರಸ್ತೆ 

ಸಾಮಾನ್ಯ 
ದೇರೆಬೈಲ್ ದಕ್ಷಿಣ | ದ: ಬಿಜೈ ಕಾಪಿಕಾಡ್ ರಸ್ತೆ 
( ದಕ್ಷಿಣ ) ಪೂರ್ವ ಪೂ : ಮಾಲೆಮಾರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ 

| ಪಶ್ಚಿಮ ಪ: ಕೂಳೂರು ಫೆರಿ ರಸ್ತೆ 

1 ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 , 12 , 28 ರಿಂದ 34 
| ಉತ್ತರ ಉ : ಬಂಗ್ರಕೂಳೂರು ಮತ್ತು ದೇರೆಬೈಲು ಕಂದಾಯ ಗ್ರಾಮಗಳ ಗಡಿ . 

ಸಾಮಾನ್ಯ 
ದೇರೆಬೈಲ್ | ದಕ್ಷಿಣ ದ: ಅಶೋಕನಗರ ರಸ್ತೆ ಮತ್ತು ಹೊಯಿಗೆಬೈಲ್ ರಸ್ತೆ . 

ಮಹಿಳೆ 
( ಪಶ್ಚಿಮ ) ಪೂರ್ವ ಪೂ : ಉರ್ವಸ್ಟೋರ್ಕೊಟ್ಟಾರ ರಸ್ತೆ ಮತ್ತು ರಾ . ಹೆ . 17. 

ಪಶ್ಚಿಮ ಪ: ಗುರುಪುರ ನದಿ. 

1 ನೇ ವಾರ್ಡ್, ಬ್ಲಾಕ್ ನಂಬ್ರ 10 , 11 , 13 ರಿಂದ 21, 23 ರಿಂದ 27 
ಉ : ಚುನಾವಣಾ 25 ನೇ ವಾರ್ಡಿನ 

ದ ಗಡಿ, ಉತ 
ಉತ್ತರ ಅಶೋಕನಗರ ರಸ್ತೆ, 

ಹಿಂದುಳಿದ 
ದೇರೆಬೈಲ್ ದ: ಲೇಡಿಹಿಲ್, ಉರ್ವ ಮಾರ್ಕೆಟ್, ಸುಲ್ತಾನ್ ಬತ್ತೇರಿ ರಸ್ತೆ, 

ವರ್ಗ ( ಎ ) 
(ನೈಋತ್ಯ) 

ಪೂರ್ವ ಪೂ : ಕೂಳೂರು ಫೆರಿ ರಸ್ತೆ ಮತ್ತು ವಾರ್ಡ್ ಸಂ . 24 ರ ಪಶ್ಚಿಮದ ಗಡಿ, 

ಕು | ಪ: ಗುರುಪುರ ನದಿ. 


| 25 | 


26 


| 26 | 


ದಕ್ಷಿಣ | 


| 21 | 


ಸಾಮಾನ್ಯ 


ಪಶ್ಚಿಮ | 


ಸಾಮಾನ್ಯ 
ಮಹಿಳೆ 


7 ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 14 
1ನೇ ವಾರ್ಡ್, ಬ್ಲಾಕ್ ನಂಬ್ರ 22 

ಉ : ಸುಲ್ತಾನ್ ಬತ್ತೇರಿ ರಸ್ತೆ ಮತ್ತು ಕಂದಾಯ ವಾರ್ಡ್ ಸಂ . 1 ರ ಬ್ಲಾಕ್ ನಂಬ್ರ 

ಉತ್ತರ [ 22 ರ ಉತ್ತರದ ಗಡಿ, 
ಬೋಳೂರು 

ದಕ್ಷಿಣ ದ: ಚುನಾವಣಾ ವಾರ್ಡ್ ಸಂ . 44 ಮತ್ತು ಗುರುಪುರ ನದಿ. 
ಪೂರ್ವ ಪೂ : ಮಠದಕಣಿ ರಸ್ತೆ ಮತ್ತು ವಾರ್ಡ್ ನಂ . 28 . 

ಪ: ಗುರುಪುರ ನದಿ. 

5ನೇ ವಾರ್ಡ್, ಬ್ಲಾಕ್ ನಂಬ್ರ 12 ರಿಂದ 17 
28 

6ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 20 

2ನೇ ವಾರ್ಡ್, ಬ್ಲಾಕ್ ನಂಬ್ರ 19 ರಿಂದ 21 
ಉತ್ತರ | ಉ : ಲೇಡಿಹಿಲ್ ಉರ್ವ ಮಾರ್ಕೆಟ್ ರಸ್ತೆ 

ದಕ್ಷಿಣ ದ: ಮಣ್ಣಗುಡ ಮುಖ್ಯ ರಸ್ತೆ, ಹರಿದಾಸ್‌ ಲೇನ್ ಮತ್ತು ಬರ್ಕೆ ನ್ಯೂರೋಡ್, 
ಮಣ್ಣಗುಡ್ಡ 

ಪೂರ್ವ ಪೂ : ಲಾಲ್‌ಬಾಗ್ ಹ್ಯಾಟ್‌ಹಿಲ್ ರಸ್ತೆ. 
ಪಶ್ಚಿಮ | ಪ : ಮಠದಕಣಿ ರಸ್ತೆ. 

4ನೇ ವಾರ್ಡ್, ಬ್ಲಾಕ್ ನಂಬ್ರ 4 ರಿಂದ 9 

5ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 6 
| ಉತ್ತರ | ಉ : ಲಾಲ್‌ಬಾಗ್ ಲೇಡಿಹಿಲ್ ರಸ್ತೆ 
ದಕ್ಷಿಣ ದ: ಕುದ್ಮುಲ್ ರಂಗರಾವ್ ರಸ್ತೆ 
ಪೂರ್ವ ಪೂ : ಕರಂಗಲ್ಪಾಡಿ ಬಿಜೈ ಚರ್ಚ್ ರಸ್ತೆ, 

ಪಶ್ಚಿಮ ಪ: ಕೂಳೂರು ಫೆರಿ ರಸ್ತೆ 
30 | 30 | 

4ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3 
3ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 4, 32 , 33 

2ನೇ ವಾರ್ಡ್, ಬ್ಲಾಕ್ ನಂಬ್ರ 17 ಮತ್ತು 18 
[ ಕೊಡಿಯಾಲ್‌ಬೈಲ್ | ಉತ್ತರ | ಉ : ಬಿಜೈ ಕಾಪಿಕಾಡ್ ರಸ್ತೆ 

ದಕ್ಷಿಣ | ದ: ಜೈಲ್ ರಸ್ತೆ ಮತ್ತು ಪಿಂಟೋ ಲೇನ್, ವಾರ್ಡ್ ನಂ . 33, 
[ ಪೂರ್ವ ಪೂ : ಬಿಜೈ ಕಂಬ್ಬ ರಸ್ತೆ. 
ಪಶ್ಚಿಮ ಪ: ಮಹಾತ್ಮ ಗಾಂಧಿ ರಸ್ತೆ. 

2ನೇ ವಾರ್ಡ್, ಬ್ಲಾಕ್ ನಂಬ್ರ 5, 6 ಮತ್ತು 8 ರಿಂದ 16 


ಸಾಮಾನ್ಯ 


ಮಹಿಳೆ 


ಕಂಬ್ಬ 


ಸಾಮಾನ್ಯ 


ಬಿಜ್ಜಿ 


ಉ : ಕದ್ರಿ - ಬಿ ಕಂದಾಯ ಗ್ರಾಮದ ಗಡಿ, ಕುಂಟಿಕಾನ ಕಾವೂರು ರಸ್ತೆ ಮತ್ತು 
ವಾರ್ಡ್ ನಂ . 22 


ದ: ಬಿಜೈ ಸರ್ಕೂಟ್ ಹೌಸ್ ರಸ್ತೆ, 


ಹಿಂದುಳಿದ 
ವರ್ಗ ( ಬಿ ) 


ಸರ್ವ ಪೂ : ಕದ್ರಿ - ಬಿ ಕಂದಾಯ ಗ್ರಾಮದ ಗಡಿ ಮತ್ತು ವಾರ್ಡ್ ನಂ . 32 


ಪ: ಬಿಜೈ ಕೆ.ಪಿ. ಟಿ ರಸ್ತೆ. 


ಕದ್ರಿ (ಉತ್ತರ) 


3ನೇ ವಾರ್ಡ್, ಬ್ಲಾಕ್ ನಂಬ್ರ 5 ರಿಂದ 10, 26 , 27 
ಪದವು ವಾರ್ಡ್, ಬ್ಲಾಕ್ ನಂಬ್ರ 5 ರಿಂದ 6 

ಉ : ಕದ್ರಿ - ಬಿ ಕಂದಾಯ ಗ್ರಾಮದ ಗಡಿ, ಪದವು ಗ್ರಾಮದ ಬ್ಲಾಕು 5, 6 ರ ಹಿಂದುಳಿದ 
| ಉತ್ತರ 
ದಕ್ಷಿಣ ಗಡಿ . 

ವರ್ಗ ( ಬಿ) 
ದ: ರಾ . ಹೆ. 13 ಮತ್ತು ವಾರ್ಡ್ ನಂ . 33 ರ ಉತ್ತರದ ಗಡಿ, ಕದ್ರಿಕಂಬ್ಬ ರಸ್ತೆ | ಮಹಿಳೆ 

ಮತ್ತುತೋಡು. 
ಪೂರ್ವ ಪೂ : ವಾರ್ಡ್ ನಂ . 21 ರ ಗಡಿ. 


ದಕ್ಷಿಣ 


ಪಶ್ಚಿಮ ಪ: ಬಿಜೈ ಕದ್ರಿ - ಕಂಬ್ಬ ರಸ್ತೆ. 

3ನೇ ವಾರ್ಡ್, ಬ್ಲಾಕ್ ನಂಬ್ರ 16 ರಿಂದ 25 ಮತ್ತು 28 ರಿಂದ 31 
ಕದ್ರಿ ( ದಕ್ಷಿಣ) | ಉತ್ತರ | ಉ : ವಾರ್ಡ್ ನಂಬ್ರ 3 ಮತ್ತು 32 ರ ದಕ್ಷಿಣದ ಗಡಿ. 
ದಕ್ಷಿಣ ದ: ಬಂಟ್ಸ್ ಹಾಸ್ಟೆಲ್ ನಂತೂರು ರಸ್ತೆ ಮತ್ತು ವಾರ್ಡ್ ನಂ . 34 . 

ಸಾಮಾನ್ಯ 
ಪೂರ್ವ ಪೂ : ರಾ . ಹೆ. 17 

ಪಶ್ಚಿಮ | ಪ: ಕರಂಗಲ್ಪಾಡಿ ಪಿಂಟೋ ಲೇನ್ ರಸ್ತೆ 
[ 34 | 34 

15ನೇ ವಾರ್ಡ್, ಬ್ಲಾಕ್ ನಂಬ್ರ 10 ರಿಂದ 17 , 22 , 23, 3ನೇ ವಾರ್ಡ್, ಬ್ಲಾಕ್ 
ನಂಬ್ರ 11 ರಿಂದ 15 25ನೇ ವಾರ್ಡ್, ಬ್ಲಾಕ್ ನಂಬ್ರ 1 , 16ನೇ ವಾರ್ಡ್ , ಬ್ಲಾಕ್ 

ನಂಬ್ರ 2 ಮತ್ತು 3, ಪದವು ವಾರ್ಡ್, ಬ್ಲಾಕ್ ನಂಬ್ರ 16 ಮತ್ತು 17 
ಶಿವಬಾಗ್ |ಉತ್ತರ | ಉ : ಪದವು ಗ್ರಾಮದ ಬ್ಲಾಕ್ ನಂಬ್ರ 16 ರ ದಕ್ಷಿಣದ ಗಡಿ 

ಸಾಮಾನ್ಯ 
( ದಕ್ಷಿಣ ದ: ಕಂಕನಾಡಿ ಹಳೇ ಪೋಲಿಸ್ ಸ್ಟೇಶನ್ ರಸ್ತೆ 

ಮಹಿಳೆ 
ಪೂರ್ವ ಪೂ : ಮರೋಳಿ/ ಅಳಪೆ ಗ್ರಾಮದ ಗಡಿ. 

ಪಶ್ಚಿಮ ಪ : ಕಂಕನಾಡಿ ಸರ್ಕಲ್ ಕರಾವಳಿ ವೃತ್ತ ಶಿವಬಾಗ್ ರಸ್ತೆ 
351 35 

ಪದವು ವಾರ್ಡ್ , ಬ್ಲಾಕ್ ನಂಬ್ರ 11 ರಿಂದ 15 
ಪದವು ( ಸೆಂಟ್ರಲ್) | ಉತ್ತರ | ಉ : ಕುಡುಪು ಕಂದಾಯ ಗ್ರಾಮದ ಗಡಿ ಮತ್ತು ವಾರ್ಡ್ ನಂ . 21 
ದಕ್ಷಿಣ ದ: ಪದವು ಗ್ರಾಮದ ಗಡಿ ಮತ್ತು ಕೈಕಂಬ ಪಡೀಲ್ ರಸ್ತೆ. 

ಸಾಮಾನ್ಯ 
ಪೂರ್ವ ಪೂ : ರೈಲ್ವೇ ಲೇನ್. 

ಪಶ್ಚಿಮ | ಪ: ಪದವು ಗ್ರಾಮದ 10 ನೇ ಬ್ಲಾಕಿನ ಗಡಿ. 
[ 36 | 36 | ಪದವು ವಾರ್ಡ್, ಬ್ಲಾಕ್ ನಂಬ್ರ 18 ರಿಂದ 24 

ಕುಡುಪು ವಾರ್ಡ್, ಬ್ಲಾಕ್ ನಂಬ್ರ 1 ಮತ್ತು 2 
ಪದವು (ಪೂರ್ವ) | ಉತ್ತರ | ಉ : ತಿರುವೈಲು ಗ್ರಾಮದ ಗಡಿ 

ಹಿಂದುಳಿದ 
ದಕ್ಷಿಣ ದ: ಅಳಪೆ ಮತ್ತು ನೀರ್ ಮಾರ್ಗ ಗ್ರಾಮಗಳ ಗಡಿ 

ವರ್ಗ ( ಎ) 
| ಪೂರ್ವ| ಪೂ : ನೀರು ಮಾರ್ಗ ಗ್ರಾಮದ ಗಡಿ 

ಪ : ಮರೋಳಿ ಗ್ರಾಮದ ಗಡಿ 
ಮರೋಳಿ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3 

ಕದ್ರಿ ವಾರ್ಡ್, ಬ್ಲಾಕ್ ನಂಬ್ರ 4ರ ಅಂಶ ( 4 - 36 ರಿಂದ 4 - 571) 
ಮರೋಳಿ ಉತ್ತರ ಉ : ಪದವು ಗ್ರಾಮದ ಗಡಿ 

ಹಿಂದುಳಿದ 
ದಕ್ಷಿಣ | ದ: ಕಂಕನಾಡಿ ಗ್ರಾಮದ ಗಡಿ 

ವರ್ಗ ( ಎ) 
ಪೂರ್ವ ಪೂ : ಅಳಪೆ ಕಂದಾಯ ಗ್ರಾಮದ ಗಡಿ 
[ ಪಶ್ಚಿಮ | ಪ: ರಾ . ಹೆ . 17 | 

16ನೇ ವಾರ್ಡ್, ಬ್ಲಾಕ್ ನಂಬ್ರ 1 ಮತ್ತು 4 ರಿಂದ 13 | 

15ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 ಮತ್ತು 18 ರಿಂದ 21 
ಬೆಂದೂರ್ | ಉತ್ತರ | ಉ : ಮರ್ಕರ ಹಿಲ್ ರಸ್ತೆ ಲೋಬೋಲೇನ್ 
ದಕ್ಷಿಣ | ದ: ಎ . ಆರ್ . ಡಿಸೋಜ ಲ್ಯಾಂಡ್ 

ಸಾಮಾನ್ಯ 
ಪೂರ್ವ ಪೂ : ಕಂಕನಾಡಿ ಕರಾವಳಿ ಸರ್ಕಲ್ ಶಿವಭಾಗ್ ರಸ್ತೆ 

ಪಶ್ಚಿಮ ಪ: ಜ್ಯೋತಿಬಲ್ಮಠ ರಸ್ತೆ 
[ 39 | 39 

25ನೇ ವಾರ್ಡ್, ಬ್ಲಾಕ್ ನಂಬ್ರ 5 ರಿಂದ 14 | 
17ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 6 , 8, 11 ಮತ್ತು 12 

ಸಾಮಾನ್ಯ 
ಜಪ್ಪಿನಮೊಗರು ವಾರ್ಡ್, ಬ್ಲಾಕ್ ನಂಬ್ರ 1ರ ಉತ್ತರಾಂಶ 
ಉ : ಕಂದಾಯ ವಾರ್ಡ್ 25, ಬ್ಲಾಕ್ ಸಂ . 4 ರ ಉತ್ತರ ಗಡಿ/ ಮದರ್ ಥೆರೆಸಾ | 

ಮಹಿಳೆ 


37 


| 


[ 38 | 


38 


| ಉತ್ತರ 


ರಸ್ತೆ 


| 40 | 


40 | 


ಕೋರ್ಟ್ 


ಸಾಮಾನ್ಯ 


ಸೆಂಟ್ರಲ್ 
ಮಾರ್ಕೆಟ್ 


ಡೊಂಗರಕೇರಿ 


ದಕ್ಷಿಣ ದ: ಜಪ್ಪಿನಮೊಗರು ಗ್ರಾಮದ ಗಡಿ/ ನಂದಿಗುಡ್ಡೆ ರಸ್ತೆ 
ಪೂರ್ವ| ಪೂ : ರಾ . ಹೆ. 17 
ಪಶ್ಚಿಮ | ಪ: ಜಾರ್ಜ್ ಮಾರ್ಟಿಸ್ ರಸ್ತೆ, ಫಾದರ್ ಮುಲ್ಲರ್ ರಸ್ತೆ 

15ನೇ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 9 
14ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 ಮತ್ತು 7 ಮತ್ತು 8 

18ನೇ ವಾರ್ಡ್, ಬ್ಲಾಕ್ ನಂಬ್ರ 2 ರಿಂದ 6 
ಉತ್ತರ ಉ : ಕದ್ರಿ ಕಾರ್ಕಳ ರಸ್ತೆ 
| ದಕ್ಷಿಣ ದ: ಎಸ್.ಎಲ್. ಮಥಾಯಸ್ ರಸ್ತೆ 
ಪೂರ್ವ ಪೂ : ಲೋವರ್‌ ಬೆಂದೂರು ರಸ್ತೆ 
ಪಶ್ಚಿಮ ಪ: ಸೈಂಟ್ ಅಲೋಶೋಯಸ್ ಕಾಲೇಜು ನ್ಯಾಯಾಲಯ ರಸ್ತೆ 

11ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 1213ನೇ ವಾರ್ಡ್, ಬ್ಲಾಕ್ ನಂಬ್ರ 1 

ರಿಂದ 1314ನೇ ವಾರ್ಡ್, ಬ್ಲಾಕ್ ನಂಬ್ರ 6 
| ಉತ್ತರ | ಉ : ಪಿ.ವಿ.ಎಸ್ ಜಂಕ್ಷನ್ ನಿಂದ ಕೆನರಾ ಹೈಸ್ಕೂಲ್ 
ದಕ್ಷಿಣ ದ: ಮೈದಾನ್ ಉತ್ತರ ರಸ್ತೆ, ಮಿಷನ್ ಸ್ಟ್ರೀಟ್ ಜಂಕ್ಷನ್ ವರೆಗೆ | 

ಸಾಮಾನ್ಯ 

ಮಹಿಳೆ 
ಪೂರ್ವ ಪೂ : ಸೈಂಟ್ ಅಲೋಶಿಯಸ್ ಕಾಲೇಜ್ ನ್ಯಾಯಾಲಯ ರಸ್ತೆ 

ಪ: ಬೀಬಿ ಅಲಾಬಿ ರಸ್ತೆ, ಗೋಪಾಲಕೃಷ್ಣ ದೇವಸ್ಥಾನದವರೆಗೆ, ಮಹಮ್ಮಾಯಿ 
ಪಶ್ಚಿಮ 

ಟೆಂಪಲ್ ರಸ್ತೆ , ಕೆನರಾ ಹೈಸ್ಕೂಲ್ ರಸ್ತೆ . 
8ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 
5ನೇ ವಾರ್ಡ್, ಬ್ಲಾಕ್ ನಂಬ್ರ 7 ರಿಂದ 11 

12ನೇ ವಾರ್ಡ್, ಬ್ಲಾಕ್ ನಂಬ್ರ 1 
| ಉತ್ತರ | ಉ : ಬೊಕ್ಕಪಟ್ಟ ಚರ್ಚ್ ರಸ್ತೆ, ಹರಿದಾಸ ಲೇನ್ 

ಸಾಮಾನ್ಯ 
| ದ: ಅಮ್ಮೆಂಬಳ ಸುಬ್ಬರಾವ್ ರೋಡ್, ಕಂದಾಯ ವಾರ್ಡ್ 12 ರ ಬ್ಲಾಕ್ ಸಂ . | ಮಹಿಳೆ 
ದಕ್ಷಿಣ 5 , 2 ರ ಉತ್ತರದ ಗಡಿ 
ಪೂರ್ವ ಪೂ : ಭೋಜರಾವ್ ಲೇನ್, ಚುನಾವಣಾ ವಾರ್ಡ್ 29 ರ ಗಡಿ 
ಪಶ್ಚಿಮ | ಪ: ಚುನಾವಣಾ ವಾರ್ಡ್ 43 ರ ಪೂರ್ವ ಗಡಿ/ ಲೋವರ್ ಕಾರ್ ಸ್ಟ್ರೀಟ್ ರಸ್ತೆ 

8ನೇ ವಾರ್ಡ್, ಬ್ಲಾಕ್ ನಂಬ್ರ 9 ರಿಂದ 17 ಮತ್ತು 12ನೇ ಬ್ಲಾಕಿನ 

ಪೋರ್ಟ್ಲ್ಯಾಂಡ್‌ನಲ್ಲಿರುವ ಮನೆಗಳು 
( ಉತ್ತರ | ಉ : ಕಂದಾಯ ವಾರ್ಡ್ 7 ರ ಗಡಿ ಮತ್ತು ಕಾಂತರಾಜ್ ಲೇನ್ 
ದಕ್ಷಿಣ ದ: ಕಾರ್ ಸ್ಟ್ರೀಟ್ ಮೈನ್ ರೋಡ್ 
ಪೂರ್ವ ಪೂ : ಲೋವರ್ ಕಾರ್ ಸ್ಟ್ರೀಟ್ ರೋಡ್, ಬರ್ಕೆ ಕಂಬ್ಬ ಕ್ರಾಸ್ ರಸ್ತೆ 
[ ಪಶ್ಚಿಮ | ಪ : ಗುರುಪುರ ನದಿ 

8ನೇ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 8 
9ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 21 ಮತ್ತು ಪೋರ್ಟ್ಲ್ಯಾಂಡ್‌ನಲ್ಲಿರುವ 
ಮನೆಗಳು 10ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 25 ಮತ್ತು 
ಪೋರ್ಟ್‌ಲ್ಯಾಂಡ್‌ನಲ್ಲಿರುವ ಮನೆಗಳು 12ನೇ ವಾರ್ಡ್, ಬ್ಲಾಕ್ ನಂಬ್ರ 2 ರಿಂದ 

ಹಿಂದುಳಿದ 
ಉ : ಕಂದಾಯ ವಾರ್ಡ್ 5 ರ ಬ್ಲಾಕ್ 8 ಮತ್ತು 9 ರ ದಕ್ಷಿಣ ಗಡಿ ಮತ್ತು 

ವರ್ಗ ( ಎ) 
ಉತ್ತರ ಕಂದಾಯ ವಾರ್ಡ್ 12 ರ ಬ್ಲಾಕ್ 1 ರ ದಕ್ಷಿಣ ಗಡಿ ಮತ್ತು ಕಾರ್ ಸ್ವೀಟ್ 

ಮಹಿಳೆ 
ಮುಖ್ಯ ರಸ್ತೆ 
ದಕ್ಷಿಣ ದ: ಬಂದರು ಪೋಲಿಸ್ ಸ್ಟೇಶನ್ ರಸ್ತೆ / ನೆಲ್ಲಿಕಾಯಿ ರಸ್ತೆ 
ಪೂರ್ವ ಪೂ : ಟೆಂಪಲ್ ಸೈರ್/ ಬೀಬಿ ಅಲಾಬಿ ರಸ್ತೆ 
ಪಶ್ಚಿಮ | ಪ: ಗುರುಪುರ ನದಿ 


ಕುದ್ರೋಳಿ 


ಸಾಮಾನ್ಯ 


[ 44 | 


44 | 


ಬಂದರ್‌ 


45 


[ 46 | 


- 45 

19ನೇ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 10 
20ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 18 ಮತ್ತು ಪೋರ್ಟ್‌ಲ್ಯಾಂಡಿನಲ್ಲಿರುವ 
ಮನೆಗಳು 
21ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 3 ಮತ್ತು 1ನೇ ಬ್ಲಾಕಿನ 
ಪೋರ್ಟ್ಲ್ಯಾಂಡ್ ಮನೆಗಳು | 

ಹಿಂದುಳಿದ 
ಪೋರ್ಟ್ ಉತ್ತರ | ಉ : ಬಂದರು ಪೋಲಿಸ್ ಸ್ಟೇಶನ್ ರಸ್ತೆ / ನೆಲ್ಲಿಕಾಯಿ ರಸ್ತೆ 

ವರ್ಗ ( ಎ ) 
ದಕ್ಷಿಣ ದ: ಎಮ್ಮೆಕೆರೆ ಮೈದಾನ ವಾರ್ಡ್ ನಂಬ್ರ 57 ರ ಗಡಿ 
ಪೂರ್ವ 

ಪೂ : ರಾವ್ ಅಂಡ್ ರಾವ್ ವೃತ್ತ/ ಸ್ಟೇಟ್ ಬ್ಯಾಂಕ್ , ಎ.ಬಿ . ಶೆಟ್ಟಿ, ಫಯರ್ 
ಸರ್ವಿಸ್ ರಸ್ತೆ 

ಪ : ಗುರುಪುರ ನದಿ 
46 

24ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 318ನೇ ವಾರ್ಡ್, ಬ್ಲಾಕ್ ನಂಬ್ರ 7 

ರಿಂದ 919ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 
ಕಂಟೋನ್ಸೆಂಟ್ | ಉತ್ತರ | ಉ : ರಾವ್ ಅಂಡ್ ರಾವ್ ರಸ್ತೆ ಮತ್ತು ವೆನ್‌ಲಾಕ್ ಆಸ್ಪತ್ರೆ ರಸ್ತೆ 

ದಕ್ಷಿಣ ದ : ತೋಡು 
ಪೂರ್ವ 
ಎರ್ಷ ಪೂ : ನಂದಿಗುಡ್ಡೆ ರಸ್ತೆ, ಕಂದಾಯ ವಾರ್ಡ್ 19 , ಬ್ಲಾಕ್ 3 ಮತ್ತು 18 ರ ಪೂರ್ವ ಸಾಮಾನ್ಯ 

ಗಡಿ 
ಪಶ್ಚಿಮ 

ಪ: ರಾವ್ ಅಂಡ್ ರಾವ್ ವೃತ್ತ/ ಸ್ಟೇಟ್ ಬ್ಯಾಂಕ್ , ಎ.ಬಿ. ಶೆಟ್ಟಿ, ಓಲ್ಡ್ ಕೆಂಟ್ 
ರಸ್ತೆ , ಚುನಾವಣಾ ವಾರ್ಡ್ 45 ರ ಗಡಿ 
18ನೇ ವಾರ್ಡ್, ಬ್ಲಾಕ್ ನಂಬ್ರ | | 

17ನೇ ವಾರ್ಡ್, ಬ್ಲಾಕ್ ನಂಬ್ರ 7, 9 , 10 ಮತ್ತು 13 ರಿಂದ 23 
ಮಿಲಾಗ್ರೀಸ್ ಉತ್ತರ ಉ : ಫರ್ ಮದರ್ ಥೆರೆಸಾ ರಸ್ತೆ 
ದಕ್ಷಿಣ ದ: ಬಿಶಪ್ ವಿಕ್ಟರ್‌ ರಸ್ತೆ, ಚುನಾವಣಾ ವಾರ್ಡ್ ಸಂಖ್ಯೆ 30 ಮತ್ತು 55 . 

5 55. ಸಾಮಾನ್ಯ 
ಪೂರ್ವ ಪೂ : ಕಂಕನಾಡಿ ಫಾದರ್ ಮುಲ್ಲರ್ ರಸ್ತೆ ಮತ್ತು ವೆಲೆನ್ಸಿಯಾ ಅಡ್ಡ ರಸ್ತೆ 
ಪಶ್ಚಿಮ ಪ: ನಂದಿಗುಡ್ಡೆ ರಸ್ತೆ / ಸ್ವಗ್ರಕ್ ರಸ್ತೆ 

ಕಂಕನಾಡಿ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 & 10 

25ನೇ ವಾರ್ಡ್, ಬ್ಲಾಕ್ ನಂಬ್ರ 2 ರಿಂದ 4 
ಕಂಕನಾಡಿ | ಉತ್ತರ | ಉ : ಮರೋಳಿ ಕಂದಾಯ ಗ್ರಾಮದ ಗಡಿ 
ವೆಲೆನ್ಸಿಯಾ 

ದ: ಕಂಕನಾಡಿ ಸುವರ್ಣ ಲೇನ್ 
ದಕ್ಷಿಣ 

ಸಾಮಾನ್ಯ 
ಪೂ : ಅಳಪೆ/ ಮರೋಳಿ ಕಂದಾಯ ಗ್ರಾಮದ ಗಡಿ 
ಪೂರ್ವ| 

ಪ : ಕಂದಾಯ ವಾರ್ಡ್ 16 ರ ಗಡಿ. 

ಪಶ್ಚಿಮ 
49 

ಕಂಕನಾಡಿ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 9 
ಕಂಕನಾಡಿ | ಉತ್ತರ | ಉ : ಪಂಪ್‌ವೆಲ್ ಪಡೀಲ್ ರಸ್ತೆ 
| ದಕ್ಷಿಣ ದ: ಜಪ್ಪಿನಮೊಗರು ಗ್ರಾಮದ ಗಡಿ | 

| ಸಾಮಾನ್ಯ 
( ಪೂರ್ವ| ಪೂ : ಕಂಕನಾಡಿ ಗ್ರಾಮದ 5ನೇ ಬ್ಲಾಕಿನ ಗಡಿ 

ಪಶ್ಚಿಮ ಪ: ಕಂಕನಾಡಿ ಗ್ರಾಮದ 7ನೇ ಬ್ಲಾಕಿನ ಗಡಿ | 
50 

ಅಳಪೆ ವಾರ್ಡ್ , ಬ್ಲಾಕ್ ನಂಬ್ರ 1 ರಿಂದ 3 , 

ಬಜಾಲು ವಾರ್ಡ್, ಬ್ಲಾಕ್ ನಂಬ್ರ 1. 
ಅಳಪೆ ( ದಕ್ಷಿಣ) | ಉತ್ತರ | ಉ : ರಾ . ಹೆ. 48, ಕಣ್ಣೂರು ಕಂದಾಯ ಗ್ರಾಮದ ಗಡಿ 

ಸಾಮಾನ್ಯ 
ದಕ್ಷಿಣ | ದ: ನೇತ್ರಾವತಿ ನದಿ 

ಮಹಿಳೆ 
ಪೂ : ಬಜಾಲು/ ಕಣ್ಣೂರು ಕಂದಾಯ ಗ್ರಾಮದ ಗಡಿ 
ಪ: ಕಂಕನಾಡಿ/ ಜಪ್ಪಿನಮೊಗರು ಕಂದಾಯ ಗ್ರಾಮದ ಗಡಿ 


48. 


[ 49 | 

| 


ಪಶ್ಚಿಮ 


10 


[ 52 | 


( 53 | 


ಅಳಪೆ ವಾರ್ಡ್, ಬ್ಲಾಕ್ ನಂಬ್ರ 4 ರಿಂದ 7 
ಅಳಪೆ (ಉತ್ತರ) 

| ಉತ್ತರ | ಉ : ಪದವು, ನೀರು ಮಾರ್ಗ ಕಂದಾಯ ಗ್ರಾಮಗಳ ಗಡಿ 

ದ: ರಾ . ಹೆ. 48, ಸೂರ್ಯ ನಾರಾಯಣ ದೇವಸ್ಥಾನ ರಸ್ತೆ, ಕಣ್ಣೂರು ಕಂದಾಯ | ಸಾಮಾನ್ಯ 
ದಕ್ಷಿಣ 
ಗ್ರಾಮದ ಗಡಿ. 

ಮಹಿಳೆ 
[ ಪೂರ್ವ| ಪೂ : ನೀರು ಮಾರ್ಗ ಕಂದಾಯ ಗ್ರಾಮದ ಗಡಿ 

| 
[ ಪಶ್ಚಿಮ | ಪ: ಪದವು ಕಂದಾಯ ಗ್ರಾಮದ ಗಡಿ 
52 | 

ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 | 
ಕರು 

ಉ : ಅಳಪೆ/ ಅಡ್ಯಾರು ಗ್ರಾಮಗಳ ಗಡಿ, ಮತ್ತು ರಾಷ್ಟ್ರೀಯ ಹೆದ್ದಾರಿ 48 ಹಾಗೂ ಹಿಂದುಳಿದ 
ಉತ್ತರ | 
ವಾರ್ಡ್ ಸಂಖ್ಯೆ 50 ರ ಗಡಿ 

ವರ್ಗ ( ಎ) 
| ದಕ್ಷಿಣ | ದ: ನೇತ್ರಾವತಿ ನದಿ | 

ಮಹಿಳೆ 
ಪೂರ್ವ ಪೂ : ಅಡ್ಯಾರು ಗ್ರಾಮದ ಗಡಿ 

ಪ : ಬಜಾಲು/ ಅಳಪೆ ಗ್ರಾಮಗಳ ಗಡಿ 
53 

ಬಜಾಲ್ ವಾರ್ಡ್ , ಬ್ಲಾಕ್ ನಂಬ್ರ 2 ರಿಂದ 4 

ಉ : ಅಳಪೆ ಕಂದಾಯ ಗ್ರಾಮದ ಗಡಿ ಮತ್ತು ಚುನಾವಣಾ ವಾರ್ಡ್ ಸಂ . 50 
ಉತ್ತರ 

ಮತ್ತು 52 
ದಕ್ಷಿಣ ದ: ನೇತ್ರಾವತಿ ನದಿ | 

ಹಿಂದುಳಿದ 
ಪೂರ್ವ 

ಪೂ : ಕಣ್ಣೂರು ಕಂದಾಯ ಗ್ರಾಮದ ಗಡಿ ಮತ್ತು ಚುನಾವಣಾ ವಾರ್ಡ್ ಸಂಖ್ಯೆ ವರ್ಗ ( ಎ) 
ಪ: ಬಜಾಲು ಕಂದಾಯ ಗ್ರಾಮದ ಬ್ಲಾಕ್ 2 ರ 

ಡಿ ಮತ್ತು 
ಪಶ್ಚಿಮ 

ಚುನಾವಣಾ ವಾರ್ಡ್ ಸಂ . 50 ರ ಗಡಿ 

ಜಪ್ಪಿನಮೊಗರು - 2 ರಿಂದ 7 
ಜಪ್ಪಿನಮೊಗರು | ಉತ್ತರ | ಉ : ಕಂಕನಾಡಿ ಕಂದಾಯ ಗ್ರಾಮದ ಗಡಿ | 
ದಕ್ಷಿಣ ದ: ಪೆರ್ಮನ್ನೂರು ಗ್ರಾಮದ ಗಡಿ 

ಸಾಮಾನ್ಯ 
ಪೂರ್ವ ಪೂ : ಬಜಾಲ್ ಕಂಕನಾಡಿ ಗ್ರಾಮಗಳ ಗಡಿ | 

ಮಹಿಳೆ 
ಪ: ಜಪ್ಪಿನಮೊಗರು ಗ್ರಾಮದ ಪಶ್ಚಿಮ ಗಡಿ , ಕಂದಾಯ ವಾರ್ಡು 25 ರ ಪೂರ್ವ | 


ಬಜಾಲ್ 


52 


54 


ಪಶ್ಚಿಮ ಗಡಿ 


| 55 | 


[ 56 | 


55 

25ನೇ ವಾರ್ಡ್, ಬ್ಲಾಕ್ ನಂಬ್ರ 27 ರಿಂದ 29 

24ನೇ ವಾರ್ಡ್, ಬ್ಲಾಕ್ ನಂಬ್ರ 4 ರಿಂದ 20 
ಅತ್ತಾವರ 

| ಉತ್ತರ | ಉ : ನಂದಿಗುಡ್ಡೆ ರಸ್ತೆ 
ದಕ್ಷಿಣ ದ: ನೇತ್ರಾವತಿ ನದಿ ಮತ್ತು ಜಪ್ಪಿನಮೊಗರು ಗ್ರಾಮದ ಪಶ್ಚಿಮ ಗಡಿ. 
ಪೂ : ಜಪ್ಪಿನಮೊಗರು ಗ್ರಾಮದ ಪಶ್ಚಿಮ ಗಡಿ ಮತ್ತು ಕಂದಾಯ ವಾರ್ಡು 25 ರ | 

ಗಡಿ ಮತ್ತುಸಂಯ ವಾರ್ಡು 25 ರ ಸಾಮಾನ್ಯ 
ಪೂರ್ವ 

ದಕ್ಷಿಣ ಗಡಿ 
ಪಶ್ಚಿಮ 

ಪ: ಕಂದಾಯ ವಾರ್ಡು 24 ರ ಬ್ಲಾಕ್ ಸಂ . 4 ರ ಉತ್ತರ ಗಡಿ ಮತ್ತು ರೈಲ್ವೇ 

ಲೇನ್ 
56 

23ನೇ ವಾರ್ಡ್, ಬ್ಲಾಕ್ ನಂಬ್ರ 5 ರಿಂದ 13 
ಮಂಗಳಾದೇವಿ | 

ಉತ್ತರ | ಉ : ಪೋಲಿಸ್ ಕ್ವಾರ್ಟಸ್್ರ ಅಡ್ಡರಸ್ತೆ ಮತ್ತು ತೋಡು. 
ದ: ಬೋಳಾರ ಮುಖ್ಯರಸ್ತೆ 

ಸಾಮಾನ್ಯ 
ಪೂರ್ವ ಪೂ : ರೈಲ್ವೇ ಲೇನ್ 

ಪಶ್ಚಿಮ ಪ: ವಾರ್ಡ್ ನಂಬ್ರ 45 ಮತ್ತು 57 ರ ಗಡಿ 
57 

22ನೇ ವಾರ್ಡ್, ಬ್ಲಾಕ್ ನಂಬ್ರ 6 ರಿಂದ 11 
21ನೇ ವಾರ್ಡ್, ಬ್ಲಾಕ್ ನಂಬ್ರ 4 ರಿಂದ 7 ಮತ್ತು 7ನೇ ಬ್ಲಾಕಿನ ಪೊಥೈಲ್ಯಾಂಡ್ 
ಮನೆಗಳು 

ಸಾಮಾನ್ಯ 
ಹೊಗೆಬಜಾರ್ | 

ಉತ್ತರ 

ಉ : ಎಮ್ಮೆಕೆರೆ ಹಾಗೂ ಬೋಳಾರ ಮುಖ್ಯ ರಸ್ತೆ , ಮುಕಾಂಬಿಕ ಐಸ್ ಪ್ಲಾಂಟ್ ಮಹಿಳೆ 


| ದಕ್ಷಿಣ | 


57 | 


ರಸೆ 


ರ : ನೇತ್ರಾವತಿ ನದಿ 


11 


58 | 


58 


ಬೋಳಾರ್‌ 


ಸಾಮಾನ್ಯ 
ಮಹಿಳೆ 


[ 59 | 


59 


ಪೂರ್ವ ಪೂ : ಬೋಳಾರ ಮುಳಿಹಿತ್ತು ರಸ್ತೆ, ಟೈಲರಿ ಅಡ್ಡ ರಸ್ತೆ 
ಪಶ್ಚಿಮ | ಪ: ನೇತ್ರಾವತಿ ನದಿ | 

22ನೇ ವಾರ್ಡ್, ಬ್ಲಾಕ್ ನಂಬ್ರ 1 ರಿಂದ 5 ಮತ್ತು 12 ರಿಂದ 1423ನೇ ವಾರ್ಡ್, 

ಬ್ಲಾಕ್ ನಂಬ್ರ 1 ರಿಂದ 4 
ಉತ್ತರ | ಉ : ಬೋಳಾರ ಮುಖ್ಯ ರಸ್ತೆ ಮಹಾಕಾಳಿ ಪಡ್ಡು ವರೆಗೆ 
( ದಕ್ಷಿಣ ದ: ನೇತ್ರಾವತಿ ನದಿ. 
ಪೂರ್ವ ಪೂ : ರೈಲ್ವೇ ಲೇನ್ ಮತ್ತು ಜಪ್ಪಿನಮೊಗರು ಗ್ರಾಮದ ಗಡಿ 
ಪಶ್ಚಿಮ ಪ: ಮುಳಿಹಿತ್ತು ರಸ್ತೆ ಮತ್ತು ಟೈಲರಿ ಕ್ರಾಸ್ ರಸ್ತೆ 

25ನೇ ವಾರ್ಡ್, ಬ್ಲಾಕ್ ನಂಬ್ರ 15 ರಿಂದ 26 
ಜಪ್ಪಿನಮೊಗರು ವಾರ್ಡ್, ಬ್ಲಾಕ್ ನಂಬ್ರ 1 ರ ದಕ್ಷಿಣಾಂಶ 

ಉ : ಕಂದಾಯ ವಾರ್ಡ್ 25 ರ ಬ್ಲಾಕ್ 12 ಮತ್ತು 14 ರ ದಕ್ಷಿಣ ಗಡಿ , 
ಉತ್ತರ 

ವೆಲೆನ್ಸಿಯಾ ನಂದಿಗುಡ್ಡ ರಸ್ತೆ , 

ದ: ಕಂದಾಯ ವಾರ್ಡ್ 25 ರ ಬ್ಲಾಕ್ 27 ಮತ್ತು 28 ರ ಉತ್ತರ ಗಡಿ , 
ದಕ್ಷಿಣ ಕುಡುಪಾಡಿ ರೈಲ್ವೆ ಟ್ರ್ಯಾಕ್. 
ಪೂರ್ವ ಪೂ : ಜಪ್ಪಿನಮೊಗರು ಸೂಟರ್ ಪೇಟೆ ರಸ್ತೆ. 
ಪಶ್ಚಿಮ | ಪ: ಕಂದಾಯ ವಾರ್ಡು 17 ರ ಮತ್ತು 24 ರ ಗಡಿ 

ತೋಟ ಬೆಂಗ್ರೆ ಮತ್ತು ಕಸ್ಥಾ ಬೆಂಗ್ರೆಯ ದಕ್ಷಿಣಾಂಶ 
| ಉತ್ತರ | ಉ : ವಾರ್ಡ್ ಸಂ . 11 ರ ದಕ್ಷಿಣ ಗಡಿ 

ದಕ್ಷಿಣ ದ: ನೇತ್ರಾವತಿ ಅಳಿವೆ 
ಪೂರ್ವ ಪೂ : ಗುರುಪುರ ನದಿ 
ಪಶ್ಚಿಮ ಪ: ಅರಬೀ ಸಮುದ್ರ 


ಪರಿಶಿಷ್ಟ 
ಜಾತಿ 


| 60 | 


60 || 
ಬೆಂಗ್ರೆ 


ಸಾಮಾನ್ಯ 


ಪಂಪನಗೌಡ ಮೇಲ್ವಿಮೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


200 - III 
Part - III 


Jo. 0969 
No. 1262 


ಬೆಂಗಳೂರು, ಸೋಮವಾರ, ಆಗಸ್ಟ್ ೧೩ , ೨೦೧೮ ( ಶ್ರಾವಣ ೨೨ , ಶಕ ವರ್ಷ ೧೯೪೦) 
Bengaluru , Monday , August 13 , 2018 ( Shravana 22 , Shaka Varsha 1940 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
NO . DPAR 15 CHUVIPA 2018 , BANGALORE , DATED : 13th August, 2018 


The following Notification No . 100 / KT- LC / 4 / 2018 , dated : 13th August, 2018 , of the Election 
Commission of India is republished hereunder for general information : 


ELECTION COMMISSION OF INDIA 

Nirvachan Sadan , Ashoka Road , New Delhi- 110001 


Dated : 13th August, 2018 
Shravana 22, 1940 (Saka ) 


NOTIFICATION 


No. 100 /KT- LC /4 /2018 :- WHEREAS , the seat of Shri Basangouda R . Patil ( Yatnal) in the Legislative 
Council of the State of Karnataka, elected from Bijapur Local Authorities Constituency, has become 
vacant on 18th April, 2018, by the reason of his resignation , before the expiration of his term of office 
which was upto and including the 05 .01. 2022 ; and 


WHEREAS , a bye - election is to be held for the purpose of filling the vacancy so caused ; 


NOW , THEREFORE, in pursuance of sections 151, 30 and 56 of the Representation of the 
People Act , 1951 (43 of 1951), the Election Commission of India hereby – 
( A ) Calls upon the said Bijapur Local Authorities Constituency, in the State of Karnataka, to elect, 

before 14th September , 2018 (Friday ) and in accordance with the provisions of the said Act and of 
the rules and orders made thereunder, a person for the purpose of filling the said vacancy in the 

Legislative Council of the State ; 
( B ) Appoints, with respect to the said election , 

(a ) the 20th August , 2018 (Monday ), as the last date for making nominations; 
(b ) the 21st August, 2018 (Tuesday ), as the date for the scrutiny of nominations; 


(c) the 23rd August , 2018 ( Thursday ), as the last date for the withdrawal of candidatures; 
(d ) the 6th September , 2018 ( Thursday ), as the date on which a poll shall, if necessary , be taken ; 


and 


(e) the 14th September, 2018 (Friday ), as the date before which the election shall be completed ; 


and 


(C ) fixes the hours from 8.00 A .M . to 4.00 P .M ., as the hours during which the poll shall , if 

necessary , be taken on the date specified above for the election . 


By Order , 


(VARINDER KUMAR ) 

Principal Secretary to the 
Election Commission of India . 


( S .N . RAMAKRISHNA ) 
Assistant Chief Electoral Officer and 
Ex - officio Under Secretary to Government, 

DPAR (Elections). 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, (ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


Part- 


ಭಾಗ- III 
Part - III 


ಬೆಂಗಳೂರು 
,ಹೊಸ ವಿಶೇಷ ರಾಜ್ಯ ಪಥ 


( ನಂ . ೧೨೬೩ 
No . 1263 


ಬೆಂಗಳೂರು, ಸೋಮವಾರ, ಆಗಸ್ಟ್ ೧೩ , ೨೦೧೮ (ಶ್ರಾವಣ ೨೨, ಶಕ ವರ್ಷ ೧೯೪೦) 
Bengaluru , Monday , August 13, 2018 ( Shravana 22, Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು ( 2) ವಿವ/ 59 / 2018 - 19 , ದಿನಾಂಕ: 13 - 08 - 2018 

ಪ್ರಪತ್ತ - 1 
(ನಿಯಮ 10 (1) ನೇ ನಿಯಮವನ್ನು ನೋಡಿ) 


1976 ರ ಕರ್ನಾಟಕ ಪೌರನಿಗಮಗಳ ಅಧಿನಿಯಮದ ಉಪಬಂಧಗಳ ಮೇರೆಗೆ ಸ್ಥಾಪಿತವಾದ ತುಮಕೂರು 
ಮಹಾನಗರಪಾಲಿಕೆಗೆ ವಿವಿಧ ವಾರ್ಡುಗಳಿಂದ ( 01 ರಿಂದ 35) ಈ ಅಧಿಸೂಚನೆಯ ಅನುಬಂಧದಲ್ಲಿ ವಿವರಗಳನ್ನು 
ತಿಳಿಸಿರುವಂತೆ ಚುನಾಯಿತ ಸದಸ್ಯರ ಸ್ಥಾನಗಳನ್ನು ತುಂಬಲು ಚುನಾವಣೆಗಳನ್ನು ನಡೆಸಬೇಕಾಗಿರುವುದರಿಂದ; 


ಈಗ ಕರ್ನಾಟಕ ಪೌರನಿಗಮಗಳ ( ಚುನಾವಣೆ) ನಿಯಮ 1979 ರ 10ನೇ ನಿಯಮಕ್ಕೆ ಅನುಸಾರವಾಗಿ 
ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್ , ಕೆ., ಭಾ . ಆ. ಸೇ ., ಎಂಬ ಹೆಸರಿನ ನಾನು ಸದರಿ 
ಚುನಾವಣೆಯ ಸಂಬಂಧಿಸಿದ ಈ ಕೆಳಕಾಣಿಸಿದ ಕಾರ್ಯಕ್ರಮ ವೇಳಾ ಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸುತ್ತೇನೆ. 


1 | ಚುನಾವಣಾಧಿಕಾರಿಗಳು ಪ್ರಪತ್ರ -1ಎ ರಲ್ಲಿ ಚುನಾವಣಾ ನೋಟೀಸನ್ನು 

ಪ್ರಕಟಿಸುವ ದಿನಾಂಕ ಮತ್ತು ದಿನ 
2 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


( ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


4 | ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ | 


13 - 08 - 2018 
(ಸೋಮವಾರ) 
20 - 08 - 2018 
(ಸೋಮವಾರ) 
21 - 08 - 2018 
( ಮಂಗಳವಾರ) 
23 - 08 - 2018 
( ಗುರುವಾರ) 
31 - 08 - 2018 

( ಶುಕ್ರವಾರ) 
02 - 09 - 2018 
( ಭಾನುವಾರ) 
03 - 09 - 2018 
(ಸೋಮವಾರ) 

03 . 09 .2018 
(ಸೋಮವಾರ) 


ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ | : 
( ಸಮಯ ಬೆಳಿಗ್ಗೆ 7:00 ಗಂಟೆಯಿಂದ ಸಾಯಂಕಾಲ 5:00 ಗಂಟೆಯವರೆಗೆ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 
(ಸಮಯ ಬೆಳಿಗ್ಗೆ 7:00 ಗಂಟೆಯಿಂದ ಸಾಯಂಕಾಲ 5: 00 ಗಂಟೆಯವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8:00 ಗಂಟೆಯಿಂದ) 
(ಕೇಂದ್ರ ಸ್ಥಾನದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 
ದಿನಾಂಕ ಮತ್ತು ದಿನ 


ಮಹಾನಗರಪಾಲಿಕೆ, ತುಮಕೂರು 

ಪ್ರಪತ್ರ - 1 ರ ಅನುಬಂಧ 


(ವಾರ್ಡ್ವಾರು ವಿವರಗಳಿಗೆ ನಗರಾಭಿವೃದ್ಧಿ ಇಲಾಖೆಯ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ ನಂ . ನಅಇ 67 ಎಂಎಲ್ಆರ್ 2018 

( 10) ಬೆಂಗಳೂರು, ದಿನಾಂಕ 19.07.2018 ಮೇರೆಗೆ) 


|| 


20 


2 ] 


22 


6 


| 


24 


ವಾರ್ಡ್ | ಪ್ರವರ್ಗ / ಮೀಸಲಾತಿ 
ಸಂಖ್ಯೆ 
[ 1 ಹಿಂದುಳಿದ ವರ್ಗ ( ಎ) ಮಹಿಳೆ 

ಪರಿಶಿಷ್ಟ ಜಾತಿ 
ಸಾಮಾನ್ಯ 
ಹಿಂದುಳಿದ ವರ್ಗ ( ಬಿ ) ಮಹಿಳೆ 
ಸಾಮಾನ್ಯ 
ಸಾಮಾನ್ಯ ಮಹಿಳೆ 
ಹಿಂದುಳಿದ ವರ್ಗ ( ಬಿ) 
ಸಾಮಾನ್ಯ 
ಪರಿಶಿಷ್ಟ ಜಾತಿ ಮಹಿಳೆ 
ಹಿಂದುಳಿದ ವರ್ಗ ( ಎ) ಮಹಿಳೆ 
ಹಿಂದುಳಿದ ವರ್ಗ ( ಎ) 

ಸಾಮಾನ್ಯ 
13 | ಸಾಮಾನ್ಯ ಮಹಿಳೆ 

ಸಾಮಾನ್ಯ ಮಹಿಳೆ 

ಹಿಂದುಳಿದ ವರ್ಗ ( ಎ) ಮಹಿಳೆ 
16 

ಸಾಮಾನ್ಯ 
17 ಹಿಂದುಳಿದ ವರ್ಗ ( ಎ) 
18 ಸಾಮಾನ್ಯ ಮಹಿಳೆ 


ವಾರ್ಡ್ ಪ್ರವರ್ಗ / ಮೀಸಲಾತಿ 
ಸಂಖ್ಯೆ 
- 19 

ಪರಿಶಿಷ್ಟ ಜಾತಿ ಮಹಿಳೆ 
ಹಿಂದುಳಿದ ವರ್ಗ ( ಎ ) 
ಹಿಂದುಳಿದ ವರ್ಗ ( ಎ) ಮಹಿಳೆ 

ಸಾಮಾನ್ಯ 
23 

ಸಾಮಾನ್ಯ 

ಪರಿಶಿಷ್ಟ ಜಾತಿ 
25 ಸಾಮಾನ್ಯ ಮಹಿಳೆ 
26 . ಹಿಂದುಳಿದ ವರ್ಗ ( ಎ ) 
27 ಹಿಂದುಳಿದ ವರ್ಗ ( ಎ ) ಮಹಿಳೆ 

ಸಾಮಾನ್ಯ 
29 ಸಾಮಾನ್ಯ ಮಹಿಳೆ 

ಹಿಂದುಳಿದ ವರ್ಗ ( ಎ ) 

ಸಾಮಾನ್ಯ 
32 ಪರಿಶಿಷ್ಟ ಪಂಗಡ 
33 ಸಾಮಾನ್ಯ ಮಹಿಳೆ 

ಸಾಮಾನ್ಯ ಮಹಿಳೆ 
35 ಸಾಮಾನ್ಯ ಮಹಿಳೆ 


10 


| 


28 


30 


3 ] 


34 


ಡಾ : ರಾಕೇಶ್ ಕುಮಾರ್, ಕೆ . 

ಜಿಲ್ಲಾಧಿಕಾರಿ 
ತುಮಕೂರು ಜಿಲ್ಲೆ , ತುಮಕೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಆಗಸ್ಟ್ ೧೩ , ೨೦೧೮ (ಶ್ರಾವಣ ೨೨, ಶಕ ವರ್ಷ ೧೯೪೦ ) 
Bengaluru , Monday , August 13 , 2018 (Shravana 22 , Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಪರಿಷ್ಕತ ಆದೇಶ 
ನಂ . ಚು( 2) ವಿವ /15/ 2018 - 19, ದಿನಾಂಕ : 10 .08. 2018 


| ನಂ . ೧೨೬೪ 

No. 1264 


2018ನೇ ಸಾಲಿನಲ್ಲಿ ನಡೆಯಲಿರುವ ನಗರ ಸ್ಥಳೀಯ ಸಂಸ್ಥೆಗಳ ಸಾರ್ವತ್ರಿಕ ಚುನಾವಣೆಗೆ ಸಂಬಂಧಿಸಿದಂತೆ, 
ಕರ್ನಾಟಕ ಪೌರನಿಗಮಗಳ ( ಚುನಾವಣೆ) ನಿಯಮಗಳು 1979ರ ನಿಯಮ 4ರಂತೆ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಡಾ : ರಾಕೇಶ್ ಕುಮಾರ್, ಕೆ., ಭಾ . ಆ. ಸೇ ., ಜಿಲ್ಲಾಧಿಕಾರಿ , ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು 
ತುಮಕೂರು ಮಹಾನಗರಪಾಲಿಕೆಯ ಅಂಕಣ (3) ರಲ್ಲಿನ ವಾರ್ಡ್‌ಗಳಿಗೆ ಚುನಾವಣೆ ನಡೆಸಲು ಅಂಕಣ ( 4) ರಲ್ಲಿ 
ನಮೂದಿಸಿರುವಂತೆ ಚುನಾವಣಾಧಿಕಾರಿಯನ್ನಾಗಿ ಈ ಕಛೇರಿಯ ಸಮಸಂಖ್ಯೆ ಆದೇಶ ದಿನಾಂಕ 19 . 07 .2018/ 09 .08.2018 
ರಲ್ಲಿ ನೇಮಿಸಲಾಗಿದ್ದ ಅಧಿಕಾರಿಯು ವರ್ಗಾವಣೆಗೊಂಡಿರುವ ಕಾರಣ, ಈ ಕೆಳಕಾಣಿಸಿದ ಅಂಕಣ ( 3) ರ ವಾರ್ಡ್‌ಗಳಿಗೆ 
ಚುನಾವಣೆ ನಡೆಸಲು ಅಂಕಣ(5) ರಲ್ಲಿ ನಮೂದಿಸಿರುವ ಅಧಿಕಾರಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಚುನಾವಣಾಧಿಕಾರಿಯನ್ನಾಗಿ ಗೊತ್ತುಪಡಿಸಿದ್ದೇನೆ. 

ಕೋಷ್ಟಕ 
( 6 ) ನಗರ ಸ್ಥಳೀಯ | ವಾರ್ಡ್‌ಗಳ | ಚುನಾವಣಾಧಿಕಾರಿಯಾಗಿ ಪರಿಷ್ಕತ ಚುನಾವಣಾಧಿಕಾರಿಯಾಗಿ | 
ಸಂ | ಸಂಸ್ಥೆಗಳ ಹೆಸರು | ಸಂಖ್ಯೆ | ಗೊತ್ತುಪಡಿಸಿದ್ದ ಅಧಿಕಾರಿ, ಗೊತ್ತುಪಡಿಸಿರುವ ಅಧಿಕಾರಿ , 

- ಪದನಾಮ ಮತ್ತು ಕಛೇರಿ 

ಪದನಾಮ ಮತ್ತು ಕಛೇರಿ 
2 

4 . 
ಮಹಾನಗರ ಪಾಲಿಕೆ, | 16 ರಿಂದ 20 ಶ್ರೀ ರಂಗೇಗೌಡ, 

ಶ್ರೀ ಸುಬ್ರಾನಾಯಕ್ 
ತುಮಕೂರು 

ಜಿಲ್ಲಾ ಅಧಿಕಾರಿ, ಹಿಂದುಳಿದ ಜಿಲ್ಲಾ ಅಧಿಕಾರಿ, ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆ , ವರ್ಗಗಳ ಕಲ್ಯಾಣ ಇಲಾಖೆ , 
ತುಮಕೂರು (9964331318) ತುಮಕೂರು ( 9986512379 ) 


5 


ಮೇಲ್ಕಂಡ ಗೊತ್ತುಪಡಿಸಿದ ಅಧಿಕಾರಿಗಳು , ರಾಜ್ಯಚುನಾವಣಾ ಆಯೋಗದ ಸೂಚನೆಗಳಿಗನುಸಾರವಾಗಿ, 
ನೇಮಕಗೊಂಡಿರುವ ವಾರ್ಡುಗಳ ಚುನಾವಣೆಯನ್ನು ನಿಯಮಾನುಸಾರ ನಡೆಸತಕ್ಕದ್ದು . 


ಡಾ : ರಾಕೇಶ್ ಕುಮಾರ್ , ಕೆ. 
- ಜಿಲ್ಲಾಧಿಕಾರಿ, 
ತುಮಕೂರು ಜಿಲ್ಲೆ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III 

ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) ನಂ . ೧೨೭೨ 
Part - III Bengaluru , Saturday , August 18 , 2018 (Shravana 27 , Shaka Varsha 1940) No . 1272 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಈ ತಿದ್ದುಪಡಿ ಅಧಿಸೂಚನೆ 
ಚುನಾವಣೆ. ಸಿಆರ್‌.59 / 3/ 2018 - 19 , ದಿನಾಂಕ: 16.08.2018 

ಪ್ರಪತ್ರ - 1 

[8(1) ನೇ ನಿಯಮವನ್ನು ನೋಡಿ] 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಚಳ್ಳಕೆರೆ 
ನಗರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ:10 .08. 2018ರಂದು ಸದರಿ 
ನಗರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಲಾಗಿತ್ತು . 

- ಮಾನ್ಯ ರಾಜ್ಯ ಚುನಾವಣಾ ಆಯೋಗವು ತಿದ್ದುಪಡಿ ಆದೇಶ ಸಂಖ್ಯೆ:ರಾಚುಆ 30 .ಇಯುಬಿ.2018 , ಬೆಂಗಳೂರು, 
ದಿನಾಂಕ:16. 08 .2018ರಂತೆ ಪರಿಷ್ಕೃತ ಆದೇಶ ಹೊರಡಿಸಿ, ತಿದ್ದುಪಡಿ ವೇಳಾಪಟ್ಟಿಯನ್ನು ತಿದ್ದುಪಡಿ ಅಧಿಸೂಚನೆ ಹೊರಡಿಸಲು 
ಆದೇಶಿಸಿರುತ್ತಾರೆ. ಆದ್ದರಿಂದ ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 1977ರ 8ನೇ 
ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ . ವಿ.ಜ್ಯೋತೃ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ 
ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ಪರಿಷ್ಕೃತ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 

ಮತ್ತು ದಿನಾಂಕ:10 .08.2018ರಿಂದ ದಿನಾಂಕ:16. 08.2018ರ ವರಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾದಕವಿರುವುದಿಲ್ಲ. 
11. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18.08.2018 (ಶನಿವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20. 08. 2018 (ಸೋಮವಾರ) . 
3. | ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 23 .08 .2018 ( ಗುರುವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

31 .08.2018 ( ಶುಕ್ರವಾರ) 
(ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 

| 02.09. 2018 ( ಭಾನುವಾರ) | 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ 

[ 03.09.2018 (ಸೋಮವಾರ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

| | 03.09 .2018 (ಸೋಮವಾರ) 

: (ood , 
ದಿನಾಂಕ ಮತ್ತು ದಿನ 


5 . 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ ( ಶ್ರಾವಣ ೨೭, ಶಕ ವರ್ಷ ೧೯೪೦) ನಂ . ೧೨೭೩ 
Part - III Bengaluru , Saturday , August 18 , 2018 (Shravana 27 , Shaka Varsha 1940) No. 1273 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಈ ತಿದ್ದುಪಡಿ ಅಧಿಸೂಚನೆ 
ಚುನಾವಣೆ.ಸಿಆರ್‌.59 / 5 / 2018 - 19 , ದಿನಾಂಕ: 16.08.2018 

ಪ್ರಪತ್ರ - 1 

[8(1) ನೇ ನಿಯಮವನ್ನು ನೋಡಿ] 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಹೊಸದುರ್ಗ ಪುರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ:10 .08. 2018ರಂದು 
ಸದರಿ ಪುರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಲಾಗಿತ್ತು. 

ಮಾನ್ಯ ರಾಜ್ಯ ಚುನಾವಣಾ ಆಯೋಗವು ತಿದ್ದುಪಡಿ ಆದೇಶ ಸಂಖ್ಯೆ:ರಾಚುಆ 30.ಇಯುಬಿ .2018, ಬೆಂಗಳೂರು, 
ದಿನಾಂಕ:16. 08 .2018ರಂತೆ ಪರಿಷ್ಕೃತ ಆದೇಶ ಹೊರಡಿಸಿ, ತಿದ್ದುಪಡಿ ವೇಳಾಪಟ್ಟಿಯನ್ನು ತಿದ್ದುಪಡಿ ಅಧಿಸೂಚನೆ ಹೊರಡಿಸಲು 
ಆದೇಶಿಸಿರುತ್ತಾರೆ. ಆದ್ದರಿಂದ ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 1977ರ 8ನೇ 
ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ . ವಿ.ಜ್ಯೋತ್ಸ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ 
ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ಪರಿಷ್ಕೃತ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 

ಮತ್ತು ದಿನಾಂಕ:10 .08.2018ರಿಂದ ದಿನಾಂಕ:16. 08.2018ರ ವರಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾದಕವಿರುವುದಿಲ್ಲ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18 .08.2018 ( ಶನಿವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20.08.2018 (ಸೋಮವಾರ) . 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : | 23 . 08. 2018 ( ಗುರುವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

31.08.2018 ( ಶುಕ್ರವಾರ) 
(ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5 .00 ಗಂಟೆವರೆಗೆ) 
5. ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ : 02 . 09.2018 ( ಭಾನುವಾರ) 

( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5 .00 ಗಂಟೆವರೆಗೆ) 
6 . | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ 

| | 03 .09.2018 (ಸೋಮವಾರ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ : | 

03. 09 .2018 (ಸೋಮವಾರ) 
ದಿನಾಂಕ ಮತ್ತು ದಿನ 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ವಿ. ವಿ.ಜ್ಯೋತ್ಸ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ- III ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) 

ನಂ . ೧೨೭೪ 
Part - III Bengaluru , Saturday , August 18 , 2018 (Shravana 27 , Shaka Varsha 1940) No. 1274 

ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ 

ಈ ತಿದ್ದುಪಡಿ ಅಧಿಸೂಚನೆ 
ಚುನಾವಣೆ.ಸಿಆರ್‌.59 / 4/ 2018 - 19 , ದಿನಾಂಕ: 16.08 .2018 

ಪ್ರಪತ್ರ - 1 

[ 8(1) ನೇ ನಿಯಮವನ್ನು ನೋಡಿ] 
1964 ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಚಿತ್ರದುರ್ಗ ನಗರಸಭೆ ಕೌನ್ಸಿಲರುಗಳ ಸ್ಥಾನಗಳನ್ನು ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ:10 .08. 2018ರಂದು 
ಸದರಿ ನಗರಸಭೆಯ ವಿವಿಧ ವಾರ್ಡ್‌ಗಳಿಂದ ತುಂಬಲು ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸಲಾಗಿತ್ತು. 
- ಮಾನ್ಯ ರಾಜ್ಯ ಚುನಾವಣಾ ಆಯೋಗವು ತಿದ್ದುಪಡಿ ಆದೇಶ ಸಂಖ್ಯೆ:ರಾಚುಆ 30.ಇಯುಬಿ .2018, ಬೆಂಗಳೂರು, 
ದಿನಾಂಕ:16. 08 .2018ರಂತೆ ಪರಿಷ್ಕೃತ ಆದೇಶ ಹೊರಡಿಸಿ, ತಿದ್ದುಪಡಿ ವೇಳಾಪಟ್ಟಿಯನ್ನು ತಿದ್ದುಪಡಿ ಅಧಿಸೂಚನೆ ಹೊರಡಿಸಲು 
ಆದೇಶಿಸಿರುತ್ತಾರೆ. ಆದ್ದರಿಂದ ಕರ್ನಾಟಕ ಮುನಿಸಿಪಾಲಿಟಿಗಳ ಕೌನ್ಸಿಲರುಗಳ ( ಚುನಾವಣೆ) ನಿಯಮಗಳ 1977ರ 8ನೇ 
ನಿಯಮದ ಅನುಸಾರವಾಗಿ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ವಿ . ವಿ.ಜ್ಯೋತ್ಸ ಭಾ . ಆ. ಸೇ ಎಂಬ ಹೆಸರಿನ ನಾನು ಸದರಿ 
ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ಪರಿಷ್ಕೃತ ವೇಳಾಪಟ್ಟಿಯನ್ನು ಈ ಮೂಲಕ ನಿಗದಿಪಡಿಸಿದ್ದೇನೆ. 

ಮತ್ತು ದಿನಾಂಕ:10 .08.2018ರಿಂದ ದಿನಾಂಕ:16. 08.2018ರ ವರಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾದಕವಿರುವುದಿಲ್ಲ. 
1. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18 .08.2018 ( ಶನಿವಾರ) 
2. ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20.08.2018 (ಸೋಮವಾರ) . 
3. ಉಮೇದುವಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ : | 23 . 08. 2018 ( ಗುರುವಾರ) 
4. ಮತದಾನ ಅವಶ್ಯವಿದ್ದರೆ, ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 

31.08.2018 ( ಶುಕ್ರವಾರ) 
(ಸಮಯ ಬೆಳಿಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
5. ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ : 02 . 09.2018 ( ಭಾನುವಾರ) 

| ( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
6 . | ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ 

| | 03 .09.2018 (ಸೋಮವಾರ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ | : | on soon 

03.09.2018 (ಸೋಮವಾರ) 
ದಿನಾಂಕ ಮತ್ತು ದಿನ | 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ವಿ.ವಿ.ಜ್ಯೋತ್ಸವ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ನಂ . ೧೨೭೫ 


ಭಾಗ- III 
Part - III 


No . 1275 


ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) 
Bengaluru , Saturday , August 18 , 2018 (Shravana 27 , Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು 

ಅಧಿಸೂಚನೆ 
ನಂ . ಚು (2) ವಿವ/ 46 ( ಮಧುಗಿರಿ)/ 2018 - 19 , ದಿನಾಂಕ: 17.08.2018 

ಪ್ರಪತ್ತ- 1 
(ನಿಯಮ 8 (1) ನೋಡಿ) 


1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಮಧುಗಿರಿ ಪುರಸಭೆಯ 23 ವಾರ್ಡ್‌ಗಳಿಂದ ಪುರಸಭಾ ಕೌನ್ಸಿಲರುಗಳ ಸ್ಥಾನಗಳನ್ನು ತುಂಬಲು ಈ ಕಛೇರಿಯ ಅಧಿಸೂಚನೆ 
ಸಮಸಂಖ್ಯೆ ದಿನಾಂಕ 10 .08.2018 ರಂದು ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿತ್ತು. 

ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ದಿನಾಂಕ :16 .08. 2018ರಂದು 
ನಿಧನರಾಗಿರುವುದರಿಂದ, ಹಾಗೂ ದಿನಾಂಕ:17. 08.2018ರಂದು ಸಾರ್ವಜನಿಕ ರಜೆ ಘೋಷಣೆಯಾಗಿರುವುದರಿಂದ, ಈ 
ಹಿನ್ನಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿ ಪರಿಷ್ಕರಿಸಿ ತಿದ್ದುಪಡಿ ಆದೇಶ ಹೊರಡಿಸಲಾಗಿದೆ. 

ರಾಜ್ಯ ಚುನಾವಣಾ ಆಯೋಗದ ತಿದ್ದುಪಡಿ ಆದೇಶ ಸಂಖ್ಯೆ ರಾಚುಆ 30 ಇಯುಬಿ 2018, ದಿನಾಂಕ 
16 .08.2018 ರ ಆದೇಶದ ಮೇರೆಗೆ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್ , ಕೆ, ಭಾ. ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಪರಿಷ್ಕರಿಸಿ ಈ ಮೂಲಕ 
ನಿಗದಿಪಡಿಸಿದ್ದೇನೆ. 

ದಿನಾಂಕ 10. 08 .2018 ರಿಂದ ದಿನಾಂಕ 16.08.2018ರವರೆಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾಧಕವಿರುವುದಿಲ್ಲ. 


| ಕ್ರ. ಸಂ . 


ದಿನಾಂಕ 


ಚುನಾವಣಾ ಚಟುವಟಿಕೆ 
ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 


18 - 08 - 2018 

( ಶನಿವಾರ) 
20 - 08 - 2018 
(ಸೋಮವಾರ) 


2) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 


3) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 


23 - 08 - 2018 
( ಗುರುವಾರ) 


ದಿನಾಂಕ 


ಕ್ರಸಂ. 

ಚುನಾವಣಾ ಚಟುವಟಿಕೆ 
4) ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 

ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 
(ಸಮಯ ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8.00 ಗಂಟೆಯಿಂದ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
| ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 
ದಿನಾಂಕ ಮತ್ತು ದಿನ 


31 - 08 - 2018 

( ಶುಕ್ರವಾರ) 
02 - 09 - 2018 
( ಭಾನುವಾರ) 
03 - 09 - 2018 
(ಸೋಮವಾರ ) 
03 - 09 - 2018 
(ಸೋಮವಾರ) 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಡಾ : ರಾಕೇಶ್ ಕುಮಾರ್ . ಕೆ 

ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ನಂ . ೧೨೭೬ 
No . 1276 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ , ಆಗಸ್ಟ್ ೧೮, ೨೦೧೮ ( ಶ್ರಾವಣ ೨೭, ಶಕ ವರ್ಷ ೧೯೪೦ ) 
Bengaluru , Saturday , August 18 , 2018 (Shravana 27 , Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ತಿದ್ದುಪಡಿ ಅಧಿಸೂಚನೆ 
ನಂ . ಚು( 2) ವಿವ/46( ಚಿಕ್ಕನಾಯಕನಹಳ್ಳಿ)/2018- 19 , ದಿನಾಂಕ: 17.08.2018 

ಪ್ರಪತ್ತ - 1 
(ನಿಯಮ 8 (1) ನೋಡಿ) 


1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಚಿಕ್ಕನಾಯಕನಹಳ್ಳಿ ಪುರಸಭೆಯ 23 ವಾರ್ಡ್‌ಗಳಿಂದ ಪುರಸಭಾ ಕೌನ್ಸಿಲರುಗಳ ಸ್ಥಾನಗಳನ್ನು ತುಂಬಲು ಈ ಕಛೇರಿಯ 
ಅಧಿಸೂಚನೆ ಸಮಸಂಖ್ಯೆ ದಿನಾಂಕ 10.08 .2018 ರಂದು ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿತ್ತು. 


ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ದಿನಾಂಕ:16. 08.2018ರಂದು 
ನಿಧನರಾಗಿರುವುದರಿಂದ, ಹಾಗೂ ದಿನಾಂಕ :17.08. 2018ರಂದು ಸಾರ್ವಜನಿಕ ರಜೆ ಘೋಷಣೆಯಾಗಿರುವುದರಿಂದ, ಈ 
ಹಿನ್ನಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿ ಪರಿಷ್ಕರಿಸಿ ತಿದ್ದುಪಡಿ ಆದೇಶ ಹೊರಡಿಸಲಾಗಿದೆ. 


ರಾಜ್ಯ ಚುನಾವಣಾ ಆಯೋಗದ ತಿದ್ದುಪಡಿ ಆದೇಶ ಸಂಖ್ಯೆ ರಾಚುಆ 30 ಇಯುಬಿ 2018, ದಿನಾಂಕ 
16. 08 .2018 ರ ಆದೇಶದ ಮೇರೆಗೆ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್, ಕೆ, ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಪರಿಷ್ಕರಿಸಿ ಈ ಮೂಲಕ 
ನಿಗದಿಪಡಿಸಿದ್ದೇನೆ. 


ದಿನಾಂಕ 10 . 08.2018 ರಿಂದ ದಿನಾಂಕ 16 . 08 . 2018ರವರೆಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾಧಕವಿರುವುದಿಲ್ಲ. 
ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ | 

18 - 08 - 2018 

( ಶನಿವಾರ) 
2) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
3) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 23 - 08 - 2018 

( ಗುರುವಾರ) 


ದಿನಾಂಕ 


ಕ್ರ. ಸಂ . 

ಚುನಾವಣಾ ಚಟುವಟಿಕೆ 
4) ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 

ದಿನ( ಸಮಯ ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು 
ದಿನ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8.00 ಗಂಟೆಯಿಂದ) 

(ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
7) | ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 

ದಿನಾಂಕ ಮತ್ತು ದಿನ 


31 - 08 - 2018 

( ಶುಕ್ರವಾರ) 
02 - 09 - 2018 
( ಭಾನುವಾರ) 
03 - 09 - 2018 
(ಸೋಮವಾರ ) 
03 - 09 - 2018 
(ಸೋಮವಾರ) 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಡಾ : ರಾಕೇಶ್ ಕುಮಾರ್ ಕೆ 

- ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೧೨೭೭ 
No. 1277 


ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) 
Bengaluru , Saturday , August 18 , 2018 (Shravana 27 , Shaka Varsha 1940) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ಅಧಿಸೂಚನೆ 
ನಂ . ಚು ( 2) ವಿವ/ 46( ಗುಬ್ಬಿ)/ 2018 - 19 , ದಿನಾಂಕ: 17.08.2018 

ಪ್ರಪತ್ತ - 1 
(ನಿಯಮ 8 (1) ನೋಡಿ) 


1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ ಗುಬ್ಬಿ 
ಪಟ್ಟಣ ಪಂಚಾಯತಿಯ 19 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲರುಗಳ ಸ್ಥಾನಗಳನ್ನು ತುಂಬಲು ಈ 
ಕಛೇರಿಯ ಅಧಿಸೂಚನೆ ಸಮಸಂಖ್ಯೆ ದಿನಾಂಕ 10.08.2018 ರಂದು ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿತ್ತು. 


ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ದಿನಾಂಕ:16.08.2018ರಂದು 
ನಿಧನರಾಗಿರುವುದರಿಂದ, ಹಾಗೂ ದಿನಾಂಕ :17.08. 2018ರಂದು ಸಾರ್ವಜನಿಕ ರಜೆ ಘೋಷಣೆಯಾಗಿರುವುದರಿಂದ, ಈ 
ಹಿನ್ನಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿ ಪರಿಷ್ಕರಿಸಿ ತಿದ್ದುಪಡಿ ಆದೇಶ ಹೊರಡಿಸಲಾಗಿದೆ. 


ರಾಜ್ಯ ಚುನಾವಣಾ ಆಯೋಗದ ತಿದ್ದುಪಡಿ ಆದೇಶ ಸಂಖ್ಯೆ ರಾಚುಆ 30 ಇಯುಬಿ 2018, ದಿನಾಂಕ 
16. 08 .2018 ರ ಆದೇಶದ ಮೇರೆಗೆ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್, ಕೆ, ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಪರಿಷ್ಕರಿಸಿ ಈ ಮೂಲಕ 
ನಿಗದಿಪಡಿಸಿದ್ದೇನೆ. 


ದಿನಾಂಕ 10 . 08.2018 ರಿಂದ ದಿನಾಂಕ 16 . 08 . 2018ರವರೆಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾಧಕವಿರುವುದಿಲ್ಲ. 
ಕ್ರಸಂ. ಚುನಾವಣಾ ಚಟುವಟಿಕೆ 

ದಿನಾಂಕ 
1) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
2) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ | 

20 - 08 - 2018 

(ಸೋಮವಾರ) 
3) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ | 23 - 08 - 2018 

( ಗುರುವಾರ) 


ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
| ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 31 - 08 - 2018 

ದಿನ (ಸಮಯ ಬೆಳಗ್ಗೆ 7. 00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) ( ಶುಕ್ರವಾರ) 
5) ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು 02 - 09 - 2018 

ದಿನ(ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) ( ಭಾನುವಾರ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8.00 ಗಂಟೆಯಿಂದ) 03 - 09 - 2018 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ | 03 - 09 - 2018 
ದಿನಾಂಕ ಮತ್ತು ದಿನ 

(ಸೋಮವಾರ) 


7) | ಚುನಾ 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಡಾ : ರಾಕೇಶ್ ಕುಮಾರ್ ಕೆ 

ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 
Part - III 


ನಂ . ೧೨೭೮ 
No. 1278 


ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) 
Bengaluru , Saturday , August 18 , 2018 (Shravana 27 , Shaka Varsha 1940 ) 
ಜಿಲ್ಲಾಧಿಕಾರಿಯವರ ಕಾರ್ಯಾಲಯ , ತುಮಕೂರು ಜಿಲ್ಲೆ, ತುಮಕೂರು. 

ತಿದ್ದುಪಡಿ ಅಧಿಸೂಚನೆ 
ನಂ . ಚು ( 2) ವಿವ/ 46(ಕೊರಟಗೆರೆ) /2018 - 19 , ದಿನಾಂಕ: 17.08.2018 

ಪ್ರಪತ್ತ - 1 
(ನಿಯಮ 8 (1) ನೋಡಿ) 


1964 ಕರ್ನಾಟಕ ಪೌರಸಭೆಗಳ ಕೌನ್ಸಿಲರುಗಳ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಸ್ಥಾಪಿತವಾದ 
ಕೊರಟಗೆರೆ ಪಟ್ಟಣ ಪಂಚಾಯತಿಯ 15 ವಾರ್ಡ್‌ಗಳಿಂದ ಪಟ್ಟಣ ಪಂಚಾಯತಿಯ ಕೌನ್ಸಿಲರುಗಳ ಸ್ಥಾನಗಳನ್ನು ತುಂಬಲು 
ಈ ಕಛೇರಿಯ ಅಧಿಸೂಚನೆ ಸಮಸಂಖ್ಯೆ ದಿನಾಂಕ 10 . 08.2018 ರಂದು ಚುನಾವಣಾ ವೇಳಾಪಟ್ಟಿ ಹೊರಡಿಸಲಾಗಿತ್ತು. 


ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ದಿನಾಂಕ:16. 08.2018ರಂದು 
ನಿಧನರಾಗಿರುವುದರಿಂದ, ಹಾಗೂ ದಿನಾಂಕ :17.08. 2018ರಂದು ಸಾರ್ವಜನಿಕ ರಜೆ ಘೋಷಣೆಯಾಗಿರುವುದರಿಂದ, ಈ 
ಹಿನ್ನಲೆಯಲ್ಲಿ ರಾಜ್ಯ ಚುನಾವಣಾ ಆಯೋಗವು ಚುನಾವಣಾ ವೇಳಾಪಟ್ಟಿ ಪರಿಷ್ಕರಿಸಿ ತಿದ್ದುಪಡಿ ಆದೇಶ ಹೊರಡಿಸಲಾಗಿದೆ. 


ರಾಜ್ಯ ಚುನಾವಣಾ ಆಯೋಗದ ತಿದ್ದುಪಡಿ ಆದೇಶ ಸಂಖ್ಯೆ ರಾಚುಆ 30 ಇಯುಬಿ 2018, ದಿನಾಂಕ 
16. 08 .2018 ರ ಆದೇಶದ ಮೇರೆಗೆ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಡಾ : ರಾಕೇಶ್ ಕುಮಾರ್, ಕೆ, ಭಾ . ಆ. ಸೇ ., ಆದ 
ನಾನು ಸದರಿ ಚುನಾವಣೆಯ ಸಂಬಂಧದಲ್ಲಿ ಈ ಕೆಳಕಂಡ ಕಾರ್ಯಕ್ರಮದ ವೇಳಾ ಪಟ್ಟಿಯನ್ನು ಪರಿಷ್ಕರಿಸಿ ಈ ಮೂಲಕ 
ನಿಗದಿಪಡಿಸಿದ್ದೇನೆ. 


ದಿನಾಂಕ 10 .08. 2018 ರಿಂದ ದಿನಾಂಕ 16. 08 .2018ರವರೆಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾಧಕವಿರುವುದಿಲ್ಲ. 
ಕ್ರ. ಸಂ . ಚುನಾವಣಾ ಚಟುವಟಿಕೆ 

ದಿನಾಂಕ 
1) ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
2) ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
3) ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 23 - 08 - 2018 

( ಗುರುವಾರ) 


ದಿನಾಂಕ 


ಕ್ರ. ಸಂ . 

ಚುನಾವಣಾ ಚಟುವಟಿಕೆ 
4) | ಮತದಾನ ಅವಶ್ಯವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು 

ದಿನ(ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 
5) | ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು 

ದಿನ ( ಸಮಯ ಬೆಳಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5. 00 ಗಂಟೆವರೆಗೆ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಗ್ಗೆ 8.00 ಗಂಟೆಯಿಂದ) 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 
ದಿನಾಂಕ ಮತ್ತು ದಿನ 


31 - 08 - 2018 

( ಶುಕ್ರವಾರ) 
02 - 09 - 2018 
( ಭಾನುವಾರ) 
03 - 09 - 2018 
(ಸೋಮವಾರ) 
03 - 09 - 2018 
(ಸೋಮವಾರ) 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಡಾ : ರಾಕೇಶ್ ಕುಮಾರ್ ಕೆ 

ಜಿಲ್ಲಾಧಿಕಾರಿ , 
ತುಮಕೂರು ಜಿಲ್ಲೆ, ತುಮಕೂರು. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು : 25 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 

ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) ನಂ . ೧೨೭೯ 
Part - III Bengaluru , Saturday , August 18 , 2018 ( Shravana 27 , Shaka Varsha 1940) No . 1279 

ನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ), 1ನೇ ಮಹಡಿ, ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು- 52 . 


un 


ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು, 1977ರ 
ನಿಯಮ 3(1) ರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಆದೇಶ 
ಸಂಖ್ಯೆ: ರಾಚುಆ: 30: ಇಯುಬಿ:2018 , ದಿನಾಂಕ: 02 . 08 .2018 ರಂದು ರಾಜ್ಯದ 105 ನಗರ ಸ್ಥಳೀಯ ಸಂಸ್ಥೆಗಳಿಗೆ 
ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿ ಚುನಾವಣೆ ನಡೆಸಲು ಆದೇಶಿಸಲಾಗಿತ್ತು ಹಾಗೂ ದಿನಾಂಕ : 09 .08. 2018ರ 
ತಿದ್ದುಪಡಿ ಆದೇಶದಂತೆ ಮತಗಳ ಎಣಿಕೆಯನ್ನು ದಿನಾಂಕ: 03.09.2018 (ಸೋಮವಾರ) ರಂದು ನಡೆಸಲು 
ಆದೇಶಿಸಲಾಗಿತ್ತು. 

ಭಾರತದ ಮಾಜಿ ಪ್ರಧಾನಿಗಳಾದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ರವರು ಇಂದು ದಿನಾಂಕ: 16 . 08 .2018 
ರಂದು ನಿಧನರಾಗಿರುವುದರಿಂದ, ಸರ್ಕಾರವು Negotiable Instruments Act , 1881 ಅಡಿಯಲ್ಲಿ ದಿನಾಂಕ: 17.08.2018 
ರಂದು ಸಾರ್ವಜನಿಕ ರಜೆಯನ್ನು ಘೋಷಿಸಿದೆ. 

ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು, 1977ರ ನಿಯಮ 8 (2) ( ಎ) ರಂತೆ 
ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಸಾರ್ವಜನಿಕ ರಜಾ ದಿನವಾಗಿದ್ದಲ್ಲಿ ಆ ತರುವಾಯದ ಸಾರ್ವಜನಿಕ ರಜಾ ದಿನ 
ಅಲ್ಲದ ಮುಂಬರುವ ದಿನವನ್ನು ನಿಗದಿಪಡಿಸಬೇಕಾಗಿರುತ್ತದೆ. 

ಆಯೋಗದ ದಿನಾಂಕ: 02.08.2018ರ ಆದೇಶದಂತೆ, ಚುನಾವಣಾ ಪ್ರಕ್ರಿಯೆ ದಿನಾಂಕ: 10. 08.2018 ರಿಂದ 
ಪ್ರಾರಂಭವಾಗಿದ್ದು ದಿನಾಂಕ: 17.08. 2018 ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿರುತ್ತದೆ. ಮೇಲ್ಕಂಡ 
ಸನ್ನಿವೇಶದ ಹಿನ್ನೆಲೆಯಲ್ಲಿ, ಚುನಾವಣಾ ವೇಳಾಪಟ್ಟಿಯನ್ನು ಪರಿಷ್ಕರಿಸುವುದು ಅವಶ್ಯವಾಗಿರುತ್ತದೆ. ಆದುದರಿಂದ ಈ 
ಆದೇಶ: 
ರಾಜ್ಯ ಚುನಾವಣಾ ಆಯೋಗದ ತಿದ್ದುಪಡಿ ಆದೇಶ ಸಂಖ್ಯೆ: ರಾಚುಆ.30 .ಆಯುಬಿ.2018 , 

ಬೆಂಗಳೂರು, ದಿನಾಂಕ: 16 - 08 - 2018 
ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977ರ 
ನಿಯಮ 3(1) ರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಈ ಕೆಳಕಂಡಂತೆ ಚುನಾವಣಾ 
ವೇಳಾಪಟ್ಟಿಯನ್ನು ಪರಿಷ್ಕರಿಸಿ ಅದರಂತೆ ಚುನಾವಣೆ ನಡೆಸಲು ಆದೇಶಿಸಿದೆ. 


ಚುನಾವಣಾ ವೇಳಾ ಪಟ್ಟಿ 
ದಿನಾಂಕ: 10. 08. 2018 ರಿಂದ ದಿನಾಂಕ : 16 .08. 2018ರ ವರೆಗಿನ ಚುನಾವಣಾ ಪ್ರಕ್ರಿಯೆಗಳಿಗೆ ಯಾವುದೇ 
ಬಾದಕವಿರುವುದಿಲ್ಲ. 
1 ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 

18 - 08 - 2018 

( ಶನಿವಾರ) 
2 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 

20 - 08 - 2018 

(ಸೋಮವಾರ) 
ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 23 - 08 - 2018 

( ಗುರುವಾರ) 
ಮತದಾನ ಅವಶ್ಯವಿದ್ದರೆ , ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ 31 - 08 - 2018 
( ಸಮಯ ಬೆಳಿಗ್ಗೆ 7 .00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 

( ಶುಕ್ರವಾರ ) 
ಮರು ಮತದಾನ ಇದ್ದಲ್ಲಿ ಮತದಾನ ನಡೆಸಬೇಕಾದ ದಿನಾಂಕ ಮತ್ತು ದಿನ 02 - 09 - 2018 
( ಸಮಯ ಬೆಳಿಗ್ಗೆ 7.00 ಗಂಟೆಯಿಂದ ಸಾಯಂಕಾಲ 5.00 ಗಂಟೆವರೆಗೆ) 

( ಭಾನುವಾರ ) 
ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ( ಬೆಳಿಗ್ಗೆ 8.00 ಗಂಟೆಯಿಂದ) | 03 - 09 - 2018 
( ತಾಲ್ಲೂಕಿನ ಕೇಂದ್ರ ಸ್ಥಳದಲ್ಲಿ) 

(ಸೋಮವಾರ) 
ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕೋ ಆ 03 - 09 - 2018 
ದಿನಾಂಕ ಮತ್ತು ದಿನ 

(ಸೋಮವಾರ) 


ಉಳಿದಂತೆ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಆದೇಶಾನುಸಾರ 


ಅರ್ಚನ ಎಂ .ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- III 

ಬೆಂಗಳೂರು, ಶನಿವಾರ, ಆಗಸ್ಟ್ ೧೮, ೨೦೧೮ (ಶ್ರಾವಣ ೨೭, ಶಕ ವರ್ಷ ೧೯೪೦) ನಂ . ೧೨೮೦ 
Part - III Bengaluru , Saturday , August 18 , 2018 ( Shravana 27 , Shaka Varsha 1940) No. 1280 

ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ 
ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿ ಕಟ್ಟಡ ( ಹಿಂಭಾಗ), 1ನೇ ಮಹಡಿ, ನಂ .8, ಕನ್ನಿಂಗ್ ಹ್ಯಾಂ ರಸ್ತೆ, ಬೆಂಗಳೂರು- 52 . 


ರಾಜ್ಯ ಚುನಾವಣಾ ಆಯೋಗವು ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ ) ನಿಯಮಗಳು, 1977ರ 
ನಿಯಮ 3(1) ರಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಆದೇಶ 
ಸಂಖ್ಯೆ: ರಾಚುಆ:30 :ಇಯುಬಿ:2018 , ದಿನಾಂಕ: 02 .08 .2018 ರಂದು ರಾಜ್ಯದ 105 ನಗರ ಸ್ಥಳೀಯ ಸಂಸ್ಥೆಗಳಿಗೆ 
ಚುನಾವಣಾ ವೇಳಾಪಟ್ಟಿಯನ್ನು ಪ್ರಕಟಿಸಿ ಚುನಾವಣೆ ನಡೆಸಲು ಆದೇಶಿಸಲಾಗಿತ್ತು ಹಾಗೂ ದಿನಾಂಕ: 09 .08.2018ರಲ್ಲಿ 
ಮತ್ತು ದಿನಾಂಕ:16.08 .2018 ರಲ್ಲಿ ತಿದ್ದುಪಡಿ ಮಾಡಿ ಚುನಾವಣಾ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿರುತ್ತದೆ. 

ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ರವರು ಪತ್ರ ಸಂಖ್ಯೆ: ಚುನಾ /11 /2018 - 19 , ದಿನಾಂಕ: 16 . 08.2018ರ 
(ಆಯೋಗದಲ್ಲಿ ಇ - ಮೇಲ್ ಮೂಲಕ ಸ್ವೀಕೃತವಾದ ದಿನಾಂಕ : 18 .08 .2018 ) ಹಾಗೂ 18. 08 .2018ರ ಪತ್ರಗಳಲ್ಲಿ ಕೊಡಗು 
ಜಿಲ್ಲೆಯಾದ್ಯಂತ ಕಳೆದ 15 ದಿನಗಳಿಂದ ಎಡಬಿಡದೆ ಧಾರಾಕಾರವಾಗಿ ಮಳೆ ಬೀಳುತ್ತಿದ್ದು ಇದರಿಂದಾಗಿ ಜಿಲ್ಲೆಯ ಎಲ್ಲಾ 
ರಾಷ್ಟ್ರೀಯ ಹೆದ್ದಾರಿ, ಜಿಲ್ಲಾ ಹೆದ್ದಾರಿ, ಎಲ್ಲಾ ನಗರ ಪ್ರದೇಶದ ಹಾಗೂ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಬೆಟ್ಟ - ಗುಡ್ಡ ಜರಿದು 
ರಸ್ತೆ ಮೇಲೆ ಬಿದ್ದಿರುವುದರಿಂದ ರಸ್ತೆ ಸಂಪರ್ಕಗಳು ಕಡಿತವಾಗಿರುತ್ತದೆ. ದೂರವಾಣಿ ಸಂಪರ್ಕಗಳು, ವಿದ್ಯುತ್ ಸಂಪರ್ಕ 
ಮತ್ತು ಇಂಟರ್ ನೆಟ್ ಸಂಪರ್ಕ ಕಡಿತಗೊಂಡಿದ್ದು, ಜಿಲ್ಲೆಯ ಎಲ್ಲಾ ನದಿ, ಕಾಲುವೆಗಳು ಹುಕ್ಕಿಹರಿಯುತ್ತಿರುವುದರಿಂದ 
ಕುಶಾಲನಗರ, ವೀರಾಜಪೇಟೆ ಮತ್ತು ಸೋಮವಾರಪೇಟೆ ನಗರದ ಕೆಲವು ವಾರ್ಡುಗಳೂ ಸೇರಿದಂತೆ ಅಪಾರ 
ಹಾನಿಯಾಗಿದ್ದು ಜನರುಗಳನ್ನು ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿರುತ್ತದೆ. ಮುಂದಿನ ದಿನಗಳಲ್ಲಿಯೂ ಮಳೆ 
ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ವಿದ್ಯುತ್ ಮತಯಂತ್ರಗಳ ಸಾಗಣೆಗೆ, ಮತಪತ್ರಗಳ ಮುದ್ರಣ, 
ಮತಯಂತ್ರಗಳ ಸಿದ್ಧತೆ ಇತರೆ ಚುನಾವಣೆ ಪ್ರಕ್ರಿಯೆಗಳಿಗೆ ತೊಂದರೆಯುಂಟಾಗಿರುವುದರಿಂದ ಚುನಾವಣಾ ಪ್ರಕ್ರಿಯೆಯನ್ನು 
ಮುಂದೂಡುವಂತೆ ಕೋರಿರುತ್ತಾರೆ. 

ಆಯೋಗದ ದಿನಾಂಕ: 02.08. 2018ರ ಆದೇಶದಂತೆ, ಚುನಾವಣಾ ಪ್ರಕ್ರಿಯೆ ದಿನಾಂಕ : 10.08.2018 ರಿಂದ 
ಪ್ರಾರಂಭವಾಗಿದ್ದು ದಿನಾಂಕ: 16 . 08.2018 ರವರೆಗೆ ನಡೆದಿರುತ್ತದೆ. ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ ಕೊಡಗು 
ಜಿಲ್ಲೆಯ ಕುಶಾಲನಗರ, ವೀರಾಜಪೇಟೆ ಮತ್ತು ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಗಳ ಸಾರ್ವತ್ರಿಕ ಚುನಾವಣೆಯನ್ನು 


ಪ್ರಕೃತಿ ವಿಕೋಪದಿಂದಾಗಿ ಮುಂದುವರೆಸಲು ಸಾಧ್ಯವಾಗದ ಕಾರಣ ಚುನಾವಣಾ ಪ್ರಕ್ರಿಯೆಯನ್ನು ತತ್‌ಕ್ಷಣದಿಂದ 
ತಡೆಹಿಡಿಯುವುದು ಅವಶ್ಯವಾಗಿರುತ್ತದೆ. ಆದುದರಿಂದ ಈ ಆದೇಶ: 


ರಾಜ್ಯ ಚುನಾವಣಾ ಆಯೋಗದ ಆದೇಶ ಸಂಖ್ಯೆ : ರಾಚುಆ.30 .ಇಯುಬಿ.2018 , 


ಬೆಂಗಳೂರು, ದಿನಾಂಕ: 18 - 08 - 2018 


ರಾಜ್ಯ ಚುನಾವಣಾ ಆಯೋಗವು ಭಾರತ ಸಂವಿಧಾನದ ಅನುಚ್ಛೇದ 243ಜಡ್ ಎ ರಲ್ಲಿ ಪೌರಸಭೆಗಳಿಗೆ 
ನಡೆಯುವ ಎಲ್ಲಾ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಮತದಾರರ ಪಟ್ಟಿಗಳ ತಯಾರಿಕೆ ಮತ್ತು ಎಲ್ಲಾ ಚುನಾವಣೆಗಳ 
ನಿರ್ವಹಣೆ ಅಧೀಕ್ಷಣೆ, ನಿರ್ದೇಶನ ಮತ್ತು ನಿಯಂತ್ರಣ ಇವುಗಳು ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ 
ಅಧಿಕಾರದ ಮೇರೆಗೆ , ಕರ್ನಾಟಕ ಪೌರಸಭೆಗಳ (ಕೌನ್ಸಿಲರುಗಳ ಚುನಾವಣೆ) ನಿಯಮಗಳು 1977ರ ನಿಯಮ 3(1) ರಲ್ಲಿ 
ರಾಜ್ಯ ಚುನಾವಣಾ ಆಯೋಗಕ್ಕೆ ದತ್ತವಾಗಿರುವ ಅಧಿಕಾರದ ಮೇರೆಗೆ ಕೊಡಗು ಜಿಲ್ಲೆಯ ಕುಶಾಲನಗರ, 
ಸೋಮವಾರಪೇಟೆ ಮತ್ತು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಗಳ ಚುನಾವಣಾ ಪ್ರಕ್ರಿಯೆಯನ್ನು ತತ್‌ಕ್ಷಣದಿಂದ ಮುಂದಿನ 
ಆದೇಶದವರೆಗೆ ತಡೆಹಿಡಿಯಲಾಗಿದೆ. ದಿನಾಂಕ: 02 . 08.2018 ರಿಂದ ದಿನಾಂಕ: 16 .08 . 2018ರ ವರೆಗಿನ ಚುನಾವಣಾ 
ಪ್ರಕ್ರಿಯೆಗಳಿಗೆ ಯಾವುದೇ ಭಾದಕವಿರುವುದಿಲ್ಲ. 


ಆದೇಶಾನುಸಾರ 


ಅರ್ಚನ ಎಂ . ಎಸ್ 

ಅಧೀನ ಕಾರ್ಯದರ್ಶಿ , 
ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- III 
Part - III 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ , ಆಗಸ್ಟ್ ೧೮, ೨೦೧೮ ( ಶ್ರಾವಣ ೨೭, ಶಕ ವರ್ಷ ೧೯೪೦ ) 
Bengaluru , Saturday , August 18 , 2018 (Shravana 27 , Shaka Varsha 1940 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಸುತ್ತೋಲೆ 
ಸಂಖ್ಯೆ: ಸಿಆಸುಇ 277 ಸೇನೆನಿ 2018, ಬೆಂಗಳೂರು, ದಿನಾಂಕ: 18.08.2018 


ನಂ . ೧೨೮೧ 
No . 1281 


ವಿಷಯ : ಸಿವಿಲ್ ಅಪೀಲ್ ಸಂಖ್ಯೆ:2368/2011ರಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 

ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ ಹಿಂಬಡ್ತಿಗೊಂಡ ಅಧಿಕಾರಿ / ನೌಕರರಿಗೆ ಅಡ್ - ಹಾಕ್ 
ವೇತನವನ್ನು ಪಾವತಿಸುವ ಬಗ್ಗೆ - ಸೂಚನೆಗಳು. 


ಉಲ್ಲೇಖ: 1. ದಿನಾಂಕ:8.6 .2018 ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 277 ಸೇನೆನಿ 2018 . 

2. ದಿನಾಂಕ:6.8 .2018ರ ಸುತ್ತೋಲೆ ಸಂಖ್ಯೆ: ಸಿಆಸುಇ 277 ಸೇನೆನಿ 2018 , 


1. ಶ್ರೀ ಬಿ.ಕೆ. ಪವಿತ್ರರವರ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪಿನ ಹಿನ್ನೆಲೆಯಲ್ಲಿ, 
ವೇತನ ಮತ್ತು ನಿವೃತ್ತಿ ಸೌಲಭ್ಯವನ್ನು ಬಿಡುಗಡೆ ಮಾಡುವ ಸಂಬಂಧ ಉಲ್ಲೇಖ(1) ರಲ್ಲಿ ತಿಳಿಸಿರುವ ಆದೇಶದಲ್ಲಿ ವಿವರವಾದ 
ಮಾರ್ಗಸೂಚನೆಗಳನ್ನು ನೀಡಲಾಗಿರುತ್ತದೆ. 


2 . 


ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ: 1.8.2018ರಂದು ನಡೆದ ಸಭೆಯಲ್ಲಿ ತೀರ್ಮಾನಿಸಿದಂತೆ 
ಪರಿಷ್ಕೃತ ಜೇಷ್ಠತಾ ಪಟ್ಟಿಯನ್ವಯ ವೇತನವನ್ನು ಪಾವತಿಸದಿರುವವರಿಗೆ ಕೂಡಲೇ ವೇತನವನ್ನು ಬಿಡುಗಡೆ ಮಾಡಿ 
ಪಾವತಿಸುವಂತೆ ಉಲ್ಲೇಖ( 2) ರಲ್ಲಿ ತಿಳಿಸಿರುವ ಸುತ್ತೋಲೆಯಲ್ಲಿ ತಿಳಿಸಲಾಗಿರುತ್ತದೆ. 


3. ಕರ್ನಾಟಕ ರಾಜ್ಯ ಸರ್ಕಾರಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡಗಳ ನೌಕರರ ಸಮನ್ವಯ ಸಮಿತಿಯು ದಿನಾಂಕ: 
7.8.2018ರಂದು ಮಾನ್ಯ ಮುಖ್ಯಕಾರ್ಯದರ್ಶಿಯವರಿಗೆ ಸಲ್ಲಿಸಿದ ಮನವಿಯಲ್ಲಿ ಅಧಿನಿಯಮ ಸಂಖ್ಯೆ: 21/2018 ಜಾರಿಗೆ 
ಬಂದಿರುವುದರಿಂದ, ಹಿಂಬಡ್ತಿಗೊಂಡ ಅಧಿಕಾರಿ/ನೌಕರರು ಹಿಂಬಡ್ತಿಗೊಳ್ಳುವುದಕ್ಕೆ ಮೊದಲು ಕರ್ತವ್ಯ ನಿರ್ವಹಿಸುತ್ತಿದ್ದ 
ಹುದ್ದೆಯ ವೇತನವನ್ನು ಪಾವತಿಸುವಂತೆ ಕೋರಿರುತ್ತಾರೆ. 


4. ಮಾನ್ಯ ಅಡ್ವಕೇಟ್ ಜನರಲ್, ಕರ್ನಾಟಕ ಇವರು ನೀಡಿರುವ ಸಲಹೆ ಹಾಗೂ ಆರ್ಥಿಕ ಇಲಾಖೆಯು ನೀಡಿರುವ 
ಸಹಮತಿಯನ್ವಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸಿವಿಲ್ ಅಪೀಲು ಸಂಖ್ಯೆ :2368 /2011ಕ್ಕೆ ಸಂಬಂಧಿಸಿದಂತೆ 
ದಿನಾಂಕ:9.2. 2017ರಂದು ನೀಡಿರುವ ತೀರ್ಪಿನನ್ವಯ ಹಿಂಬಡ್ತಿಗೊಳಗಾದ ಅಧಿಕಾರಿ/ನೌಕರರು ಹಿಂಬಡ್ತಿಗೊಳ್ಳುವುದಕ್ಕೆ ಮೊದಲು 
ಕರ್ತವ್ಯ ನಿರ್ವಹಿಸುತ್ತಿದ್ದ ಹುದ್ದೆಯ ವೇತನವನ್ನು , ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೀಡುವ ಅಂತಿಮ ಆದೇಶವನ್ನು 
ಪಾಲಿಸತಕ್ಕದೆಂಬ Undertaking ಅನ್ನು ಸಂಬಂಧಿಸಿದ ಅಧಿಕಾರಿ/ ನೌಕರರಿಂದ ಪಡೆದು, ಅಡ್ - ಹಾಕ್ ವೇತನವಾಗಿ 
ಪಾವತಿಸುವಂತೆ ಸಂಬಂಧಿಸಿದ ಎಲ್ಲಾ ಹಣ ಸೆಳೆಯುವ ಮತ್ತು ಬಟವಾಡೆ ಮಾಡುವ ಅಧಿಕಾರಿ ( ಡಿ. ಡಿ.ಓ.) ಗಳಿಗೆ ಸೂಚಿಸಿದೆ. 


5. ಮೇಲ್ಕಂಡಂತೆ ಅಡ್ - ಹಾಕ್ ವೇತನವನ್ನು ಹೆಚ್. ಆರ್. ಎಂ. ಎಸ್ . ಮುಖಾಂತರ ಪಾವತಿಸಲು ಸಾಧ್ಯವಾಗದಿದ್ದ 
ಸಂದರ್ಭಗಳಲ್ಲಿ ಭೌತಿಕವಾಗಿ ( manually ) ವೇತನದ ಬಿಲ್ಲನ್ನು ಸಿದ್ಧಪಡಿಸಿ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದೆ. 


6. ಸರ್ಕಾರದ ಎಲ್ಲಾ ಅಪರ ಮುಖ್ಯ ಕಾರ್ಯದರ್ಶಿಗಳು / ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು / ಸರ್ಕಾರದ 
ಕಾರ್ಯದರ್ಶಿಗಳು ತಮ್ಮ ಆಡಳಿತ ವ್ಯಾಪ್ತಿಗೊಳಪಡುವ ಕ್ಷೇತ್ರೀಯ ಇಲಾಖೆಗಳು / ಎಲ್ಲಾ ಹಣ ಸೆಳೆಯುವ ಮತ್ತು ಬಟವಾಡೆ 
ಮಾಡುವ ಅಧಿಕಾರಿ ( ಡಿ. ಡಿ. ಓ. ಗಳಿಗೆ/ಸ್ವಾಯತ್ತ ಸಂಸ್ಥೆಗಳು/ ವಿಶ್ವವಿದ್ಯಾಲಯಗಳು/ ಸಾರ್ವಜನಿಕ ಉದ್ದಿಮೆ/ 
ಆಯೋಗ/ ನಿಗಮ / ಮಂಡಳಿಗಳು ಮತ್ತು ಸರ್ಕಾರದಿಂದ ಅನುದಾನ ಪಡೆಯುವ ಎಲ್ಲಾ ಸಂಸ್ಥೆಗಳಿಗೂ ಈ ಕುರಿತು ಕೂಡಲೇ 
ಸೂಚನೆ ನೀಡುವಂತೆ ತಿಳಿಸಲಾಗಿದೆ. 


ತ. ಮ . ವಿಜಯ ಭಾಸ್ಕರ್ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, (ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ- IVA 
Part - IVA 


ನಂ . ೧೨೦೬ 
No . 1206 


ಬೆಂಗಳೂರು, ಗುರುವಾರ, ಆಗಸ್ಟ್ ೨ , ೨೦೧೮ ( ಶ್ರಾವಣ ೧೧ , ಶಕ ವರ್ಷ ೧೯೪೦ ). 
Bengaluru , Thursday , August 2 , 2018 (Shravana 11, Shaka Varsha 1940 ) 

ಸಾರಿಗೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಾರಿ 150 ಸಾಅಪ 2018 , ಬೆಂಗಳೂರು, ದಿನಾಂಕ: 02 - 08 - 2018 


The Karnataka State Road Safety Authority Act, 2017 (Karnataka Act 45 of 2017 ) 
1ನೇ ಪ್ರಕರಣದ ( 2) ನೇ ಉಪ ಪ್ರಕರಣದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ 
ಸದರಿ ಅಧಿನಿಯಮವು ದಿನಾಂಕ: 02 - 08 -2018ರಿಂದ ಜಾರಿಗೆ ಬರತಕ್ಕದ್ದೆಂದು ಗೊತ್ತುಪಡಿಸುತ್ತದೆ. 


ದಿನಾಂಕ: 02 - 08 - 2018 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎಂ . ಸತ್ಯವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಾರಿಗೆ ಇಲಾಖೆ. 


TRANSPORT SECRETARIAT 

NOTIFICATION 
No. SARIE 150 SAEPA 2018, Bengaluru , Dated : 02 - 08- 2018, 


In exercise of the powers conferred by sub -section ( 2 ) of section 1 of the Karnataka State 
Road Safety Authority Act, 2017 , ( Karnataka Act No. 45 of 2017) the Government of Karnataka 
hereby appoints 02 - 08 - 2018 to be the day from which all provisions of the said Act shall come into 


force . 


Date : 02 - 08 - 2018, 


By Order and in the name of the Governor of Karnataka , 


M .SATHYAVATHI 
Under Secretary to Government, 

Transport Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7 ) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೩ , ೨೦೧೮ (ಶ್ರಾವಣ ೧೨, ಶಕ ವರ್ಷ ೧೯೪೦ ) 
Bengaluru , Friday , August 3 , 2018 (Shravana 12 , Shaka Varsha 1940 ) 

FINANCE SECRETARIAT 

NOTIFICATION 
No . FD 47 CSL 2017 , Bengaluru , dated 03 / 08 / 2018, 


ನಂ . ೧೨೦೭ 
No . 1207 


In exercise of the powers conferred by Section 96 of the Karnataka Goods and Services Tax 
Act, 2017 (Karnataka Act 27 of 2017) and in supersession of the Notification No . FD 47 CSL 2017 , 
dated 04 / 10 / 2017 , published in Part-IVA of the Karnataka Gazette Extraordinary No. 922 , dated 4th 
October 2017 , the Government of Karnataka hereby constitute the Karnataka Authority for Advance 
Ruling for the State of Karnataka consisting of: 


( 1 ) Shri Harish Dharnia (IRS , C & CE ; 2005 Batch ), Joint Commissioner , Central Tax , 

Bangalore Zone, and 
(2 ) Dr. M .P . Ravi Prasad , Joint Commissioner of Commercial Taxes (Policy & Law ), 

Bengaluru . 


By Order and in the Name of the Governor of Karnataka , 


K . S . PADMAVATHI 
Under Secretary to Government, 

Finance Department (C . T .- 1) . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಷತ್ರ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಆಗಸ್ಟ್ ೬ , ೨೦೧೮ (ಶ್ರಾವಣ ೧೫ , ಶಕ ವರ್ಷ ೧೯೪೦) 
Bengaluru , Monday , August 6 , 2018 ( Shravana 15 , Shaka Varsha 1940 ) 

FINANCE SECRETARIAT 

NOTIFICATION (22 / 2018 ) 
No : FD 48 CSL 2017 , Bengaluru , dated : 06 -08-2018, 


ನಂ . ೧೨೧೫ 
No . 1215 


In exercise of the powers conferred by Sub - Section (1 ) of Section 11 of the Karnataka Goods 
and Services Tax Act, 2017 (27 of 2017 ), the Government of Karnataka , on being satisfied that it is 
necessary in the public interest so to do , on the recommendations of the Council, hereby makes the 
following further amendment in the Notification of the Government of Karnataka ( 8 / 2017) No . FD 48 
CSL 2017 , dated the 29th June, 2017 , published in the Karnataka Gazette , Extraordinary , Part- IVA , 
No .598 , dated the 29th June, 2017 , and last amended vide Notification ( 12 / 2018 ) No. FD 48 CSL 
2017 , dated the 29th June, 2018 , published in the Karnataka Gazette , Extraordinary , Part- IVA , No . 
498 , dated the 29th June , 2018 , namely : 


In the said Notification , for the figures , letters and words “ 30th day of September, 2018 ” , 
the figures, letters and words “ 30th day of September, 2019 ” shall be substituted . 


By Order and in the name of the Governor of Karnataka , 


PAVAN KUMAR MALAPATI 
Deputy Secretary to Government, 

Finance Department [ B & R ]. 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7 ) ಪ್ರತಿಗಳು: 100 


RNI No . KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


2000 - IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಸೋಮವಾರ, ಆಗಸ್ಟ್ ೬ , ೨೦೧೮ (ಶ್ರಾವಣ ೧೫ , ಶಕ ವರ್ಷ ೧೯೪೦) 
Bengaluru , Monday , August 6 , 2018 ( Shravana 15 , Shaka Varsha 1940 ) 

FINANCE SECRETARIAT 

NOTIFICATION ( 13 / 2018 ) 
No . FD 47 CSL 2017 , Bengaluru , dated : 06 -08 -2018 . 


Jo . 090€ 
No . 1216 


In exercise of the powers conferred by Section 148 of the Karnataka Goods and Services Tax 
Act, 2017 (Karnataka Act 27 of 2017 ), the Government of Karnataka , on the recommendations of the 
Council, hereby specifies the persons who did not file the complete FORM GST REG - 26 of the 
Karnataka Goods and Services Tax Rules , 2017 but received only a Provisional Identification 
Number (PID ) (hereinafter referred to as " such taxpayers ”) till the 31st December , 2017 may now 
apply for Goods and Services Tax Identification Number (GSTIN ). 
2 . The special procedure to be followed for registration of such taxpayers is as detailed below : 
(i) The details as per the Table below should be furnished by such taxpayers to the 

jurisdictional nodal officer of the Government of Karnataka or the Central Government on or 
before the 31st August, 2018 . 

Table 
| 1 Provisional ID 

Registration Number under the earlier law 
( Taxpayer Identification Number ( TIN ) / Central 
Excise / Service Tax Registration number) 
Date on which token was shared for the first 
time 
Whether activated part A of the aforesaid FORM 

Yes / No 
| GST REG - 26 
5 Contact details of the taxpayer 
5a | Email id 
5b | Mobile 
| 6 Reason for not migrating in the system 
7 Jurisdiction of Officer who is sending the request 


+ 


ci 


(ii) On receipt of an e -mail from the Goods and Services Tax Network (GSTN ) , such taxpayers 

should apply for registration by logging onto (https : / / www . gst . gov .in /) in the “ Services ” tab 
and filling up the application in FORM GST REG -01 of the Karnataka Goods and Services 

Tax Rules , 2017 . 
( iii) After due approval of the application by the proper officer, such taxpayers will receive an e 

mail from GSTN mentioning the Application Reference Number (ARN ), a new GSTIN and a 
new access token . 


(iv ) Upon receipt, such taxpayers are required to furnish the following details to GSTN by e -mail, 
on or before the 30th September , 2018 , to migration @ gstn .org .in : 

(a ) New GSTIN ; 
(b) Access Token for new GSTIN ; 
(c) ARN of new application ; 

(d ) Old GSTIN (PID ). 
(v ) Upon receipt of the above information from such taxpayers , GSTN shall complete the process 

ofmapping the new GSTIN to the old GSTIN and inform such taxpayers. 
(vi) Such taxpayers are required to log onto the common portal www .gstn .gov.in using the old 

GSTIN as " First Time Login ” for generation of the Registration Certificate . 
3 . Such taxpayers shall be deemed to have been registered with effect from the 1st July , 2017 . 


By Order and in the name of the Governor of Karnataka , 


PAVAN KUMAR MALAPATI 
Deputy Secretary to Government , 

Finance Department [B & R ]. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೭, ೨೦೧೮ ( ಶ್ರಾವಣ ೧೬ , ಶಕ ವರ್ಷ ೧೯೪೦) 
ಬೆಂಗಳೂರು, ಮಂಗಳ 
Bengaluru , Tuesday , August 7 , 2018 ( Shravana 16 , Shaka Varsha 1940) 


ಭಾಗ- IVA | 
Part - IVA 


( ನಂ . ೧೨೧೮ 
No. 1218 


OFFICE OF THE COMMISSIONER OF COMMERCIAL TAXES (KARNATAKA), 
Vanijya Therige Karyalaya , Gandhinagar , Bengaluru , 

NOTIFICATION ( 1 - 1/ 2018 ) 
No . KGST . CR . 01 / 17 - 18 Dated : 30 . 07. 2018 . 


In exercise of the powers conferred by sub - section (6 ) of section 39 read with section 168 of 
the Karnataka Goods and Services Tax Act, 2017 (Karnataka Act 27 of 2017 ) (hereinafter referred to 
as the said Act) and in supersession of notification ( 1 - H / 2018 ) No. KGST.CR .01 / 17 - 18 , dated the 
31st May , 2018 , published in the Karnataka Gazette , Extraordinary , Part- IVA , number 842 , dated 
the 1st June, 2018 , except as respects things done or omitted to be done before such supersession , 
the time limit for furnishing the return by an Input Service Distributor in FORM GSTR -6 under 
sub - section (4 ) of section 39 of the said Act read with rule 65 of the Karnataka Goods and Services 
Tax Rules , 2017 , for the months of July , 2017 to August, 2018 is hereby extended till the 30th day of 
September, 2018 . 


SRIKAR M . S . 
Commissioner of Commercial Taxes 

(Karnataka ), Bengaluru 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IVA | 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ , ಆಗಸ್ಟ್ ೮, ೨೦೧೮ (ಶ್ರಾವಣ ೧೭, ಶಕ ವರ್ಷ ೧೯೪೦ ) 
Bengaluru , Wednesday , August 8 , 2018 (Shravana 17 , Shaka Varsha 1940) 

URBAN DEVELOPMENT SECRETARIAT 

NOTIFICATION 
No . UDD 42 KMR 2016 , Bengaluru , dated : 08 .08 .2018 . 


ನಂ . ೧೨೩೦ 
No . 1230 


Whereas the draft Rules further to amend the Karnataka Municipalities (President and 
vice -President) (Election ) Rules 1965, which , the Government of Karnataka proposes to make in 
exercise of the powers conferred by Section 42 read with Section 323 of the Karnataka 
Municipalities Act , 1964 (Karnataka Act 22 of 1964 ) is hereby , published as required by 
sub - section ( 1) of section 323 of the said Act, in Notification No. UDD 42 KMR 2016 , 
Dated : 30 . 11 . 2017 in part - IVA No .1141 of the Karnataka gazette extraordinary dated : 30th 
November 2017 for inviting objections and suggestions from all persons likely to be affected within 
30 days from the date of publication of the said notification in the official gazette . 

And whereas the said Gazette was made available to the public on 30th November 2017 . 


And whereas no objection and suggestion were received within the stipulated period . 

Now therefore , in exercise of the powers conferred under Section 42 read with Section 323 of 
the Karnataka Municipalities Act, 1964 (Karnataka Act 22 of 1964), the Government of Karnataka 
hereby makes the following rules , namely : 


RULES 


1. Title and Commencement :(1) These rules may be called the Karnataka Municipalities 
( President and vice - President) (Election ) (Amendment) Rules , 2018 . 


(2 ) 


They shall come into force from the date of their final publication in the official 
Gazette . 


2 . Amendment of rule 13 .- In the Karnataka Municipalities (President and vice - President) 
(Election ) Rules, 1965, in rule 13 , in sub rule (5 ) the proviso shall be omitted . 


By order and in the name of the Governor of Karnataka 


Pampanagouda Melseeme 
Under Secretary to Government 
Urban Development Department 


JEDEO WWODOW , 


J 


E38 , odgod . (87) 


308 : 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


2000 – IVA ಬೆಂಗಳೂರು, ಗುರುವಾರ, ಆಗಸ್ಟ್ ೯ , ೨೦೧೮ ( ಶ್ರಾವಣ ೧೮, ಶಕ ವರ್ಷ ೧೯೪೦) Jo . 0920 
Part - IVA Bengaluru , Thursday , August 9 , 2018 (Shravana 18 , Shaka Varsha 1940 ) No. 1231 

TRANSPORT SECRETARIAT 

NOTIFICATION 
No . SARIE 158 SAEPA 2018 , Bengaluru , Dated : 09 -08 - 2018 . 
The draft of the following Rules further to amend the Karnataka Motor Vehicle Rules , 1989 
which the Government of Karnataka proposes to make in exercise of the powers conferred by section 
176 read with section 212 of the Motor Vehicles Act, 1988 (Central Act 59 of 1988), is hereby 
published as required by sub - section ( 1) of section 212 of the said Act, for the information of all the 
persons likely to be affected thereby and notice is hereby given that the said draft will be taken into 
consideration after thirty days from the date of its publication in the Official Gazette . 

Any objection or suggestion which may be received by the State Government from any person 
with respect to the said draft before the expiry of the period specified above will be considered by the 
State Government. Objections and suggestions may be addressed to the Principal Secretary to 
Government, Transport Department, Room No. 153, Ground Floor , M S Building 3rd Gate , 
Bengaluru -560 001. 

DRAFT RULES 
1 . Title and Commencement. - ( 1 ) These rules may be called the Karnataka Motor Vehicles 
(Amendment) Rules , 2018 . 

( 2 ) They shall come into force from the date of their final publication in the Official Gazette . 

2 . Insertion of rule 232G .- In the Karnataka Motor Vehicles Rules, 1989 after rule 232F , 
the following shall be inserted , namely : 

“ 232G . No Court shall release a Motor Vehicle involved in an accident resulting in death or 
bodily injury or damage to property , when such vehicle is not covered by the policy of 
insurance against third party risks taken in the name of registered owner or when the 
registered owner fails to furnish copy of such insurance policy despite demand by 
investigating police officer , unless and until the registered owner furnishes sufficient 
security to the satisfaction of the Court to pay compensation that may be awarded in a 
claim case arising out of such accident. 
( 2 ) Where the Motor Vehicle is not covered by a policy of insurance against third party risk 
or when registered owner of the Motor Vehicle fails to furnish copy of such policy in 
circumstance mentioned in sub rule ( 1), the Motor Vehicle shall be sold off in public action 
by the Magistrate having jurisdiction over the area where accident occurred , on expiry of 
three months of the vehicle being taken in possession by the investigating police officer and 
proceeds thereof shall be deposited with the Claims Tribunal having jurisdiction over the 
area in question , within fifteen days for purpose of satisfying the compensation that may 
have been awarded or may be awarded in a claim case arising out of such accident. 


By order and in the name of the Governor of Karnataka 


K .BEERESH 
Deputy Secretary to Government, Transport Department. 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


2000 – IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
23oogiado,swd, edo no , gone (DOJEJ OF , JE JE 0680 ) 
Bengaluru , Friday , August 10 , 2018 (Shravana 19 , Shaka Varsha 1940 ) 

REVENUE SECRETARIAT 

NOTIFICATION 
No : RD 13 LGP 2016 (P1), Bengaluru , dated : 10 / 08 / 2018 


20. 0930 
No. 1250 


The draft of the following rules to amend the Karnataka Land Grabbing Prohibition Special 
Court (Conditions of Service and Chairman and Members ) Rules, 2017 which the Government of 
Karnataka, proposes to make in exercise of the powers conferred by sub - section ( 1) of section 18 of 
the Karnataka Land Grabbing Prohibition Act, 2011 (Karnataka Act 38 of 2014 ) is hereby published 
as required by sub - section ( 1) of section 18 of the said Act for the information of all persons likely to 
be affected thereby and notice is hereby given that said draft will be taken into consideration after 
the expiry of fifteen days from the date of its publication in the official Gazette . 

Any objection or suggestion which may be received by the State Government from any person 
with respect to the said draft before the expiry of the period specified above, will be considered by 
the State Government. Objections or suggestions may be addressed to the Principal Secretary to 
Government, Revenue Department, Multi Storied Building, Dr. Ambedkar Veedhi, Bengaluru - 
560 001. 

DRAFT RULES 
1 . Title and commencement.- (1 ) These rules may be called the Karnataka Land Grabbing 
Prohibition Special Court (Conditions of Service of Chairman and Members )(Amendment) 
Rules , 2018 . 


(2 ) They shall come into force from the date of their final publication in the Official Gazette . 


2 . Amendment of rule 3 .- In the rule 3 of the Karnataka Land Grabbing Prohibition Special 
Court (Conditions of Service of Chairman and Members) Rules 2017 , (hereinafter referred to as the 
said rules ), 


(i) in sub - rule (1 ) for the words " If he is a retired Judge , he shall be paid a salary and other 

admissible allowances equal to the salary and allowances of a Judge of a High Court" the 
words , brackets and letters " If he is a retired Judge, he shall be paid the last pay drawn 
in the service (revised notional pay and pension if any) minus Pension (revised if any) and 

PEG with admissible allowance like DA , HRA and CCA thereon " shall be substituted ; 
(ii) in sub - rule ( 2 ) for the words, figures and brackets " he shall be paid a pay of 

Rs . 1, 50 ,000 / - (One lakh fifty thousand Rupees only ) per month after deduction of 
pension he is drawing out of the said pay ", the words, brackets and letters "he shall be 
paid the last pay drawn in the service (revised notional pay and pension if any) minus 
Pension (revised if any) and PEG with admissible allowances like DA , HRA and CCA 

thereon " shall be substituted ; 
(iii ) in sub - rule ( 3 ) for the words, figures and brackets "he shall be paid a pay of 

Rs. 1 ,50 , 000 / - (One lakh fifty thousand Rupees only ) per month after deduction of 


pension he is drawing out of the said pay" , the words , brackets and letters " he shall be 
paid the last pay drawn in the service (revised notional pay and pension if any) minus 
Pension (revised if any ) and PEG with admissible allowances like DA , HRA and CCA 

theron " shall be substituted ; and 
(iv ) in the proviso the words " He shall be entitled to Dearness allowance , HRA and CCA 

admissible from time to time as per rules on the pay admissible above " shall be omitted . 


3 . Substitution of rule 11 .- For rule 11 of the said rules, the following shall be 
substituted , namely : 


" 11. ADDITONAL PERQUISITES .- During the term of the office as the Chairman and 
other Members of the Special Court, the Chairman and Members shall be entitled to the 
following perquisites , namely : 


(a ) Sumptuary allowance ; 
(b ) Water and electricity ; 
(c ) Home orderly allowance ; 
(d ) Gardener allowances ; 
(e) News papers and journals; and 

(f) Petrol expenses ; 
corresponding to the rules governing to the posts held by them at the time of their retirement". 


By Order and in the name of the Governor of Karnataka 


S . L .MAHANTHE GOWDA 
Under Secretary to Government, 
Revenue Department (Land Grants - 1) . 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು ( 67) ಪ್ರತಿಗಳು: 50 


RNI No . KARBIL / 2001 /47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
20 - IVA 23oogiado, JEWO, edono , gones ( BOJEJ OF , JZ JE OT80 ) 30. 0998 
Part - IVA Bengaluru , Friday , August 10 , 2018 (Shravana 19 , Shaka Varsha 1940 ) No. 1254 

FINANCE SECRETARIAT 

NOTIFICATION ( 14 / 2018 ) 
No . FD 47 CSL 2017 , Bengaluru , dated : 10 /08 / 2018 . 
In exercise of the powers conferred by Section 148 of the Karnataka Goods and Services Tax 
Act , 2017 (Karnataka Act 27 of 2017 ) (hereafter in this notification referred to as the said Act), the 
Government of Karnataka , on the recommendations of the Council, hereby notifies the registered 
persons having aggregate turnover of up to 1 . 5 crore rupees in the preceding financial year or the 
current financial year , as the class of registered persons who shall follow the special procedure as 
mentioned below for furnishing the details of outward supply of goods or services or both . 


2 . The said persons may furnish the details of outward supply of goods or services or both in 
FORM GSTR - 1 of the Karnataka Goods and Services Tax Rules , 2017 , effected during the quarter as 
specified in column (2 ) of the Table below till the time period as specified in the corresponding entry 
in column ( 3 ) of the said Table , namely : 

Table 


Sl. No . 


Quarter for which details in FORM 

GSTR - 1 are furnished 


Time period for furnishing details in 

FORM GSTR - 1 


( 1) 


( 3 ) 
31st October, 2018 


July - September, 2018 
October - December , 2018 

January - March , 2019 


31st January , 2019 

30th April, 2019 


3 . The time limit for furnishing the details or return , as the case may be, under Sub -Section (2 ) 
of Section 38 and Sub - Section ( 1) of Section 39 of the said Act, for the months of July , 2018 to 
March , 2019 shall be subsequently notified in the Official Gazette . 


By order and in the name of the Governor of Karnataka , 


PAVAN KUMAR MALAPATI 
Deputy Secretary to Government, 

Finance Department ( B & R ). 


Jooo awodowo, JOD 


3T , 3odelado . (37) 


3080 : 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -IVA 
Part - IVA 


ನಂ . ೧೨೬೫ 
No . 1265 


ಬೆಂಗಳೂರು, ಸೋಮವಾರ, ಆಗಸ್ಟ್ ೧೩ , ೨೦೧೮ ( ಶ್ರಾವಣ ೨೨ , ಶಕ ವರ್ಷ ೧೯೪೦) 
Bengaluru , Monday , August 13, 2018 ( Shravana 22, Shaka Varsha 1940) 
Office of the Commissioner of Commercial Taxes (Karnataka ) 
Vanijya Therige Karyalaya , Gandhinagar , Bengaluru , 

NOTIFICATION ( 1 - J | 2018) 
No. KGST. CR . 01 / 17 -18, Dated : 10. 08. 2018 


In exercise of the powers conferred by the second proviso to sub - section (1 ) of section 37 read 
with section 168 of the Karnataka Goods and Services Tax Act, 2017 (Karnataka Act 27 of 2017 ) 
(hereafter in this notification referred to as the said Act), on the recommendations of the Council , the 
time limit for furnishing the details of outward supplies in FORM GSTR - 1 of the Karnataka Goods 
and Services Tax Rules , 2017 , by such class of registered persons having aggregate turnover of more 
than 1. 5 crore rupees in the preceding financial year or the current financial year, for each of the 
months from July , 2018 to March , 2019 is hereby extended till the eleventh day of the month 
succeeding such month . 


2 . The time limit for furnishing the details or return , as the case may be , under sub -section (2 ) 
of section 38 and sub - section ( 1) of section 39 of the said Act , for the months of July , 2018 to 
March , 2019 shall be subsequently notified in the Official Gazette. 


SRIKAR M . S . 
Commissioner of Commercial Taxes 

(Karnataka) Bengaluru 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಐಶೇಷ ರಾಜ್ಯ ಪತ್ರಿಕೆ 


ಭಾಗ -IVA 
Part - IVA 


ನಂ . ೧೨೬೬ 
No. 1266 


ಬೆಂಗಳೂರು, ಸೋಮವಾರ, ಆಗಸ್ಟ್ ೧೩ , ೨೦೧೮ ( ಶ್ರಾವಣ ೨೨ , ಶಕ ವರ್ಷ ೧೯೪೦) 
Bengaluru , Monday , August 13, 2018 ( Shravana 22, Shaka Varsha 1940) 
Office of the Commissioner of Commercial Taxes (Karnataka ) 
Vanijya Therige Karyalaya , Gandhinagar , Bengaluru , 

NOTIFICATION ( 1 - K | 2018) 
No. KGST. CR . 01 / 17 -18, Dated : 10. 08. 2018 


In exercise of the powers conferred by section 168 of the Karnataka Goods and Services Tax 
Act , 2017 (Karnataka Act 27 of 2017 ) (hereafter in this notification referred to as the said Act) read 
with sub -rule (5 ) of rule 61 of the Karnataka Goods and Services Tax Rules , 2017 (hereafter in this 
notification referred to as the said rules ), on the recommendations of the Council , it is hereby 
specified that the return in FORM GSTR - 3B of the said rules for each of the months from 

ly , 2018 to March , 2019 shall be furnished electronically through the common portal, on or before 
the twentieth day of the month succeeding such month . 


omm 


uco 


2 . Payment of taxes for discharge of tax liability as per FORM GSTR - 3B .- Every registered 
person furnishing the return in FORM GSTR - 3B of the said rules shall , subject to the provisions of 
section 49 ofthe said Act, discharge his liability towards tax, interest, penalty , fees or any other 
amount payable under the said Act by debiting the electronic cash ledger or electronic credit ledger , 
as the case may be , not later than the last date , as specified in the first paragraph , on which he is 
requiredto furnish the said return . 


SRIKAR M . S . 
Commissioner of Commercial Taxes 

(Karnataka) Bengaluru 


- ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು, ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಭಾಗ - IVA | 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೧೪, ೨೦೧೮ ( ಶ್ರಾವಣ ೨೩ , ಶಕ ವರ್ಷ ೧೯೪೦ ) 
Bengaluru , Tuesday , August 14 , 2018 (Shravana 23, Shaka Varsha 1940) 

ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 148 ಆ‌ಇಹೆಚ್ 2015 ( ಭಾಗ -1 ), ಬೆಂಗಳೂರು, ದಿನಾಂಕ: 13 - 08 - 2018 


( ನಂ . ೧೨೬೭ 
No . 1267 


ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ , 2018 ( 2018ರ ಕರ್ನಾಟಕ ಅಧಿನಿಯಮ ಸಂಖ್ಯೆ:8) ರ 1ನೇ 
ಪ್ರಕರಣ (3) ನೇ ಉಪ ಪ್ರಕರಣದಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಮೂಲಕ ಸದರಿ 
ಅಧಿನಿಯಮವು ದಿನಾಂಕ: 15. 08.2018 ರಿಂದ ಜಾರಿಗೆ ಬರತಕ್ಕದ್ದೆಂದು ಗೊತ್ತುಪಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ಆರ್ . ರವಿಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ - I( ಪ ), 
( ಪುನರ್ವಸತಿ ಮತ್ತು ಪುನರ್‌ನಿರ್ಮಾಣ) 

ಕಂದಾಯ ಇಲಾಖೆ, 


REVENUE SECRETARIAT 

NOTIFICATION 
No: RD 148 REH 2015( P - 1 ), Bengaluru , Dated : 13- 08 - 2018 


In exercise of the powers conferred under sub section ( 3 ) of section ( 1 ) of The Banavasi 
Development Authority Act , 2018 (Karnataka Act No .8 of 2018 ) . the Government of Karnataka hereby 
declares that this Act shall come into force with effect from 15 .08 . 2018 . 


By order and in the name of the Governor of Karnataka . 


K . R . RAVIKUMAR 
Under Secretary to Government- 1 (I/ c) , 

Revenue Department 
(Rehabilitation & Resettlement) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು: 400 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಷತ್ರ 


ಭಾಗ - IVA | 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೧೪ , ೨೦೧೮ ( ಶ್ರಾವಣ ೨೩ , ಶಕ ವರ್ಷ ೧೯೪೦) 
Bengaluru , Tuesday , August 14 , 2018 (Shravana 23 , Shaka Varsha 1940 ) 
PARLIAMENTARY AFFAIRS SECRETARIAT 

NOTIFICATION 
No: DPAL 02 SAMVYAVI 2018 , Bengaluru , Dated: 14- 08- 2018 


ನಂ . ೧೨೬೮ 
No. 1268 


The following Order made by the Governor is hereby published for general information : 

ORDER 


In exercise of the powers conferred upon me by sub -clause (a ) of clause ( 2 ) of Article 174 of 
the Constitution of India , I, Vajubhai Vala , the Governor of Karnataka do hereby prorogue the 
Karnataka Legislative Assembly summoned at Bengaluru . 


VAJUBHAI VALA 
GOVERNOR OF KARNATAKA ” 


By order and in the name of the Governor of Karnataka . 


K . DWARAKANATH BABU 

Secretary to Government 
Department of Parliamentary Affairs 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಭಾಗ - IVA | ಬೆಂಗಳೂರು, ಸೋಮವಾರ, ಆಗಸ್ಟ್ ೨೦ , ೨೦೧೮ (ಶ್ರಾವಣ ೨೯ , ಶಕ ವರ್ಷ ೧೯೪೦ ) ನಂ . ೧೨೮೨ 
Part - IVA Bengaluru , Monday , August 20 , 2018 ( Shravana 29 , Shaka Varsha 1940 ) No . 1282 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂ : ಸಿಆಸುಇ 27 ಆಸೇವ 2012 , ಬೆಂಗಳೂರು, ದಿನಾಂಕ: 20.08.2018 
ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1978 ( 1990ರ ಕರ್ನಾಟಕ ಅಧಿನಿಯಮ 14 ) ರ ಅನುಚ್ಛೇಧ 8 ರೊಂದಿಗೆ 
ಓದಿಕೊಂಡಂತೆ 3ನೇ ಪ್ರಕರಣದ 2ನೇ ಉಪ ಪ್ರಕರಣದ ( ಎ ) ಖಂಡದ ಮೂಲಕ ಅಗತ್ಯಪಡಿಸಲಾದಂತೆ ಕರ್ನಾಟಕ ಆಡಳಿತ 
ಸೇವೆಗಳು (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2018 ಕರಡು ನಿಯಮಾವಳಿಗಳ ಅಧಿಸೂಚನೆ ಸಂಖ್ಯೆ: ಸಿಆಸುಇ 27 ಆಸೇವ 
2012 , ದಿನಾಂಕ:17.01.2018ನ್ನು ಕರ್ನಾಟಕ ರಾಜ್ಯಪತ್ರದ ವಿಶೇಷ ರಾಜ್ಯಪತ್ರಿಕೆಯ ಭಾಗ - IV , ಸಂಖ್ಯೆ:92ರಲ್ಲಿ ಪ್ರಕಟಿಸಿ, 
ಬಾಧಿತರಾಗಬಹುದಾದಂತ ಎಲ್ಲ ವ್ಯಕ್ತಿಗಳಿಂದ ಕರಡು ಪ್ರಕಟವಾದ ದಿನಾಂಕದಿಂದ 15 ದಿನಗಳೊಳಗಾಗಿ ಆಕ್ಷೇಪಣೆ ಮತ್ತು 
ಸಲಹೆಗಳನ್ನು ಆಹ್ವಾನಿಸಲಾಗಿತ್ತು. 

ಸದರಿ ರಾಜ್ಯ ಪತ್ರವನ್ನು 17ನೇ ಜನವರಿ 2018ರಂದು ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಲಾಗಿತ್ತು . 

ಮತ್ತು, ಕರಡು ನಿಯಮಗಳಿಗೆ ಸಂಬಂಧಿಸಿದಂತೆ ಸ್ವೀಕೃತವಾದ ಸಲಹೆ ಮತ್ತು ಆಕ್ಷೇಪಣೆಗಳನ್ನು ರಾಜ್ಯ ಸರ್ಕಾರವು 
ಪರಿಗಣಿಸಿದೆ. 

ಆದುದರಿಂದ, ಕರ್ನಾಟಕ ರಾಜ್ಯ ಸಿವಿಲ್ ಸೇವಾ ಅಧಿನಿಯಮ 1978ರ (1990ರ ಕರ್ನಾಟಕ ಅಧಿನಿಯಮ - 14 ) 
ಅನುಚ್ಛೇಧ 8 ರೊಂದಿಗೆ ಓದಿಕೊಳ್ಳಲಾದ 3ನೇ ಅನುಚ್ಛೇಧ 1ನೇ ಉಪ ಅನುಚ್ಛೇದದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸರ್ಕಾರವು ಈ ಕೆಳಕಂಡ ನಿಯಮಗಳನ್ನು ಮಾಡುತ್ತದೆ . 

ನಿಯಮಗಳು 
1 . ಶೀರ್ಷಿಕೆ ಮತ್ತು ಪ್ರಾರಂಭ: - (1) ಈ ನಿಯಮಗಳನ್ನು ಕರ್ನಾಟಕ ಆಡಳಿತ ಸೇವೆಗಳು (ನೇಮಕಾತಿ) ( ತಿದ್ದುಪಡಿ) 
ನಿಯಮಗಳು 2018 ಎಂದು ಕರೆಯತಕ್ಕದ್ದು . 

( 2) ಈ ನಿಯಮಗಳು ಅಧಿಕೃತ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು . 
2 . ಕರ್ನಾಟಕ ಆಡಳಿತ ಸೇವೆಗಳು (ನೇಮಕಾತಿ) ( ತಿದ್ದುಪಡಿ ) ನಿಯಮಗಳು 1994ರ ತಿದ್ದುಪಡಿ:- ಕರ್ನಾಟಕ ಆಡಳಿತ 

ಸೇವೆಗಳು (ನೇಮಕಾತಿ) ( ತಿದ್ದುಪಡಿ) ನಿಯಮಗಳು 1994ರ ಕೋಷ್ಟಕ -I ಕೋಷ್ಟಕ - II ಗಳನ್ನು ಕೈ ಬಿಡತಕ್ಕದ್ದು. 
3 . ವೃಂದ ಬಲ ಕೋಷ್ಟಕ ಸೇರ್ಪಡೆ:- ಕರ್ನಾಟಕ ಆಡಳಿತ ಸೇವೆಗಳು (ನೇಮಕಾತಿ) ನಿಯಮಗಳು, 1957ರ ( ಇನ್ನು ಮುಂದೆ 

ಸದರಿ ನಿಯಮಗಳೆಂದು ಉಲ್ಲೇಖಿಸಲಾಗುವುದು) ಅನುಸೂಚಿಗೂ ಮೊದಲು ಈ ಕೆಳಕಂಡಂತೆ ಸೇರಿಸತಕ್ಕದ್ದು: 
ವೃಂದ ಬಲ ಕೋಷ್ಟಕ : 

ಹುದ್ದೆಗಳ ಸಂಖ್ಯೆ 
ಹುದ್ದೆಗಳ ಪ್ರವರ್ಗ 

ಖಾಯಂ | ತಾತ್ಕಾಲಿಕ ಒಟ್ಟು 

ಹುದ್ದೆಗಳು | ಹುದ್ದೆಗಳು 
ಕೆ. ಎ .ಎಸ್ ( ಸೀನಿಯರ್‌ ಸೂಪರ್‌ ಟೈಂ ಸ್ಕೇಲ್) 
( ರೂ .1 ,04600 - 1,50,600 ) 
ಕೆ. ಎ.ಎಸ್ (ಸೂಪರ್‌ ಟೈಂ ಸ್ನೇಲ್) 
( ರೂ .97,100 - 1,41,300 ) 


ಹುದ್ದೆಗಳ ಪ್ರವರ್ಗ 


ಹುದ್ದೆಗಳ ಸಂಖ್ಯೆ 
ಖಾಯಂ ತಾತ್ಕಾಲಿಕ 
ಹುದ್ದೆಗಳು | ಹುದ್ದೆಗಳು 


- ಒಟ್ಟು 


80 


ಕೆ. ಎ . ಎಸ್ (ಆಯ್ಕೆ ಶ್ರೇಣಿ) 
( ರೂ . 90,500 -1,23,300) 
ಕೆ. ಎ. ಎಸ್ ( ಹಿರಿಯ ಶ್ರೇಣಿ) 
( ರೂ . 74 ,400 - 10 ,9600 ) 
ಕೆ. ಎ .ಎಸ್ (ಕಿರಿಯ ಶ್ರೇಣಿ) 
( ರೂ . 56,800 - 99 ,600) 


135 


( S) 


315 


315 


4. ಅನುಸೂಚಿಯ ತಿದ್ದುಪಡಿ: ಸದರಿ ನಿಯಮಗಳ ಅನುಸೂಚಿಯಲ್ಲಿ ಹುದ್ದೆಗಳ ಪ್ರವರ್ಗ ಕೆ. ಎ .ಎಸ್ (ಆಯ್ಕೆ ಶ್ರೇಣಿ), ಕೆ.ಎ .ಎಸ್ 

(ಹಿರಿಯ ಶ್ರೇಣಿ) ಮತ್ತು ಕೆ. ಎ .ಎಸ್ ಎ (ಕಿರಿಯ ಶ್ರೇಣಿ) ವೃಂದಗಳಿಗೆ ಸಂಬಂಧಿಸಿದಂತೆ ನಮೂದಿಸಲಾಗಿರುವ ( ಎ) ( ಬಿ) 
ಮತ್ತು ( ಸಿ) ಗಳಿಗೆ ಈ ಕೆಳಕಂಡಂತೆ ಪ್ರತಿಯೋಜಿಸತಕ್ಕದ್ದು. 


ಅವು 


ಈ ಹುದ್ದೆಗಳ ಪ್ರವರ್ಗ 

ನೇಮಕಾತಿ ವಿಧಾನ 
ಸಂ . 

ಕನಿಷ್ಠ ಅರ್ಹತೆ 
(a1) 

| ಕೆ. ಎ .ಎಸ್ (ಸೀನಿಯರ್‌ | ಕೆ. ಎ .ಎಸ್ (ಸೂಪರ್‌ ಟೈಂ ಬಡ್ಡಿಗೆ:- ಬಡ್ತಿ ಹೊಂದಲು ಕೆ. ಎ . ಎಸ್ 
ಸೂಪರ್ ಟೈಂ ಸ್ಕೇಲ್) ಸ್ನೇಲ್) ವೃಂದದಿಂದ ಬಡ್ಡಿ ( ಕಿರಿಯ ಶ್ರೇಣಿ, ಹಿರಿಯ ಶ್ರೇಣಿ, ಆಯ್ಕೆ ಶ್ರೇಣಿ 
( ರೂ .104600 - 150600) ಮೂಲಕ 

ಹಾಗೂ ಸೂಪರ್‌ ಟೈಂ ಸ್ಕೇಲ್) ವೃಂದದಲ್ಲಿ 
ಒಟ್ಟಾರೆ ಕನಿಷ್ಠ ಹದಿನೈದು ವರ್ಷಗಳ ಸೇವೆ 
ಪೂರೈಸಿರಬೇಕು. ಇದರಲ್ಲಿ ಕೆ. ಎ.ಎಸ್ 
(ಸೂಪರ್ ಟೈಂ ಸ್ಕೇಲ್) ವೃಂದದಲ್ಲಿ ಕನಿಷ್ಠ 
ಒಂದು ವರ್ಷದ ಸೇವಾವಧಿಯನ್ನು 

ಪೂರೈಸಿರಬೇಕು. 
| (a2) | ಕೆ.ಎ .ಎಸ್ (ಸೂಪರ್ ಟೈಂ ಕೆ. ಎ. ಎಸ್ ( ಆಯ್ಕೆ ಶ್ರೇಣಿ) ಬಡ್ಡಿಗೆ:- ಬಡ್ತಿ ಹೊಂದಲು ಕೆ. ಎ. ಎಸ್ 
ಸ್ನೇಲ್) 

| ವೃಂದದಿಂದ ಬಡ್ತಿ ಮೂಲಕ ( ಕಿರಿಯ ಶ್ರೇಣಿ, ಹಿರಿಯ ಶ್ರೇಣಿ, ಆಯ್ಕೆ 
( ರೂ .97100 - 141300) 

ಶ್ರೇಣಿ) ವೃಂದದಲ್ಲಿ ಒಟ್ಟಾರೆ ಕನಿಷ್ಠ 
ಹದಿಮೂರು ವರ್ಷಗಳ ಸೇವೆ 
ಪೂರೈಸಿರಬೇಕು. ಇದರಲ್ಲಿ ಕೆ.ಎ.ಎಸ್ (ಆಯ್ಕೆ 
ಶ್ರೇಣಿ) ವೃಂದದಲ್ಲಿ ಕನಿಷ್ಠ ಒಂದು ವರ್ಷದ 

ಸೇವಾವಧಿಯನ್ನು ಪೂರೈಸಿರಬೇಕು. 
| ( a3) ಕೆ. ಎ.ಎಸ್ ( ಆಯ್ಕೆ ಶ್ರೇಣಿ) ಕೆ. ಎ.ಎಸ್ ಗ್ರೂಪ್- ಎ ( ಹಿರಿಯ ಬಡ್ಡಿಗೆ:- ಬಡ್ತಿ ಹೊಂದಲು ಕೆ. ಎ.ಎಸ್ 
( ರೂ . 90500 - 123300) ಶ್ರೇಣಿ) ವೃಂದದಿಂದ ಬಡ್ತಿ ( ಕಿರಿಯ ಶ್ರೇಣಿ, ಹಿರಿಯ ಶ್ರೇಣಿ) ವೃಂದದಲ್ಲಿ 
ಮೂಲಕ 

ಒಟ್ಟಾರೆ ಹತ್ತು ವರ್ಷಗಳ ಸೇವೆ 
ಪೂರೈಸಿರಬೇಕು. ಇದರಲ್ಲಿ ಕೆ. ಎ .ಎಸ್ 
( ಹಿರಿಯ ಶ್ರೇಣಿ) ವೃಂದದಲ್ಲಿ ಕನಿಷ್ಠ ನಾಲ್ಕು 

ವರ್ಷಗಳ ಸೇವಾವಧಿಯನ್ನು ಪೂರೈಸಿರಬೇಕು. 
( a4) ಕೆ. ಎ.ಎಸ್ ( ಹಿರಿಯ ಶ್ರೇಣಿ) | ಕೆ.ಎ .ಎಸ್ ಗ್ರೂಪ್- ಎ ( ಕಿರಿಯ ಬಡ್ತಿಗೆ:- ಬಡ್ತಿ ಹೊಂದಲು ಕೆ. ಎ .ಎಸ್ 
( ರೂ . 74400 - 109600 ) ಶ್ರೇಣಿ) ವೃಂದದಿಂದ ಬಡ್ತಿ (ಕಿರಿಯ ಶ್ರೇಣಿ) ವೃಂದದಲ್ಲಿ ಒಟ್ಟಾರೆ ಕನಿಷ್ಠ 
ಮೂಲಕ ; ಅಥವಾ 

ಐದು ವರ್ಷಗಳ ಸೇವೆ ಪೂರೈಸಿರಬೇಕು. 


ಐ . ಎ .ಎಸ್ 

ವೃಂದದ 
ಅಧಿಕಾರಿಯನ್ನು ನೇಮಿಸುವ 
ಮೂಲಕ; ಅಥವಾ 


ಇತರೆ ರಾಜ್ಯಗಳ ಸಮಾನಾಂತರ 
ವೃಂದದ ಸಿವಿಲ್ ಸೇವೆಯ 
ಅಧಿಕಾರಿಗಳನ್ನು ನೇಮಿಸುವ 
ಮೂಲಕ. 


ರೈ | ಹುದ್ದೆಗಳ ಪ್ರವರ್ಗ 
| (b ) 

1 ಕೆ ಎ ಎಸ್ ( ಕಿರಿಯ ಶ್ರೇಣಿ) 
ಕೆ . ಎ.ಎಸ್ ( ಕಿರಿಯ ಶ್ರೇಣಿ) | 
( ರೂ . 56800 - 99600 ) 


ನೇಮಕಾತಿ ವಿಧಾನ 

ಕನಿಷ್ಠ ಅರ್ಹತೆ | 
ಶೇಕಡ 50ರಷ್ಟು ಹುದ್ದೆಗಳನ್ನು | ಬಡ್ತಿಗೆ:- ಬಡ್ತಿ ಹೊಂದಲು ತಹಶೀಲ್ದಾರ್ 
ಕರ್ನಾಟಕ ಗೆಜೆಟೆಡ್ 

ಗ್ರೇಡ್ - I ಹಾಗೂ ತಹಶೀಲ್ದಾರ್‌ ಗ್ರೇಡ್ - II 
ಪ್ರೊಬೇಷನರ್‌ಗಳ ನೇಮಕಾತಿ ವೃಂದದಲ್ಲಿ ಒಟ್ಟಾರೆ ಕನಿಷ್ಠ ಐದು ವರ್ಷಗಳ 
( ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸೇವೆ ಪೂರೈಸಿರಬೇಕು. ಇದರಲ್ಲಿ 
ನೇಮಕಾತಿ)) ನಿಯಮಗಳು , | ತಹಶೀಲ್ದಾರ್‌ ಗ್ರೇಡ್ -I ವೃಂದದಲ್ಲಿ ಕನಿಷ್ಠ 
1997 ಪ್ರಕಾರ ನೇರ ನೇಮಕಾತಿ ಒಂದು ವರ್ಷಗಳ ಸೇವಾವಧಿಯನ್ನು 
ಮೂಲಕ; ಮತ್ತು ಶೇಕಡ 50 ಪೂರೈಸಿರಬೇಕು. 
ರಷ್ಟು ಹುದ್ದೆಗಳನ್ನು ತಹಶೀಲ್ದಾರ್ 
ಗ್ರೇಡ್ -I ವೃಂದದಿಂದ ಬಡ್ತಿ 
ಮೂಲಕ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ವಿ . ಶ್ರೀನಿವಾಸನ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಸಿಆಸುಇ (ಸೇವೆಗಳು - 2 ) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 27 SKT 2012, Bengaluru , dated: 20 . 08. 2018 
Whereas the draft of the Karnataka Administrative Services (Recruitment)(Amendment) rules , 
2018 was published as required by clause (a ) of sub - section (2 ) of section 3 read with section 8 of 
the Karnataka State Civil Services Act , 1978 (Karnataka Act 14 of 1990 ) in Notification No. DPAR 27 
SKT 2012, dated : 17 . 01.2018 in Part-IV , No : 92 of the Karnataka Gazette Extra ordinary , 
dated : 17 .01.2018 inviting objections and suggestions from all persons likely to be affected within 
fifteen days from the date of its publication in the official Gazette . 

Whereas , the said Gazette was made available to the public on 17th January 2018 . 

And , whereas objections and suggestions received in this behalf have been considered by the 
State Government. 

Now , therefore, in exercise of the powers conferred by sub - section ( 1) of section 3 read with 
section 8 of the Karnataka State Civil Services Act , 1978 (Karnataka Act 14 of 1990 ) the Government 
of Karnataka hereby makes the following rules , namely : 

RULES 
1 . Title and Commencement:- ( 1 ) These rules may be called the Karnataka Administrative 
Services (Recruitment) (Amendment) Rules, 2018 . 

(2 ) They shall come in to force from the date of their publication in the official Gazzete . 

2 . Amendment of Karnataka Administrative Service ( Recruitment) (Amendment) 
Rules, 1994 - In the Karnataka Administrative Services (Recruitment) (Amendment) Rules 1994 , the 
table I and table II shall be omitted 

3 . Insertion of Cadre Strength Table :- In the Karnataka Administrative Services 
(Recruitment) Rules , 1957 (hereinafter referred to as the said rules ), before the schedule , the 
following shall be inserted , namely : 


CADRE STRENGTH TABLE : 


No . 


Number of Posts 
Permanent post Temporary post 


Total 


(1) 


Category of Posts 
KAS (Senior Super Time Scale ) 
( Rs .104600 - 150600) 
KAS (Super Time Scale ) 
( Rs . 97100 - 141300). 
KAS (Selection Grade) 
( Rs. 90500 - 123300) 


( 2) 


| 


55 
80 


| 
| 


- 
- 


| 
| 


55 
80 


(3) 


| 


Number of Posts 
Permanent post Temporary post 


Total 


Category of Posts 
No . 

KAS (Senior Scale ) 
(4 ) 

(Rs.74400 - 109600 ) 

KAS (Junior Scale ) 
(5 ) 

| (Rs. 56800 - 99600 ) 


135 


135 


315 


315 


4 . Amendment of Schedule :- In schedule to the said rules , for the entries at item (a ), (b ) 
and (c ) relating to the Category of post K . A . S (Selection Grade), K . A . S (Senior Scale) and K . A . S 
Group - A ( Junior Scale ), the following shall be substituted , namely : 


Sl . 
CADRE Method of Recruitment 

Minimum Qualification 
No 
(al) KAS (Senior Super By promotion from the cadre of For promotion . - Must have 
Time Scale ) KAS ( Super Time Scale). 

put in a total service of not less 
(Rs. 104600 - 150600 ) 

than Fifteen years in the cadre 
of KAS ( Junior Scale , Senior 
Scale , Selection Grade and 
Super Time Scale ) of which not 
less than one year shall be in 
the cadre of KAS (Super Time 

Scale) 
(a2 ) KAS (Super Time | By promotion from the cadre of | For promotion .- Must have 
Scale ) KAS (Selection Grade ). 

put in a total service of not less 
(Rs.97100 - 141300 ) 

than Thirteen years in the 
cadre of KAS ( Junior Scale , 
Senior Scale and Selection 
Grade) of which not less than 
one year shall be in the cadre of 

KAS (Selection Grade) 
(a3) KAS (Selection Grade) By promotion from the cadre of For promotion .- Must have 
(Rs. 90500 - 123300 ) KAS Group - A ( Senior Scale ) . put in a total service of not less 

than ten years in the cadre of 
KAS Group - A (Senior Scale ) 
and KAS Group - A ( Junior 
Scale ) of which not less than 
four years shall be in the cadre 

of KAS Group - A (Senior Scale ) 
(a4 ) KAS (Senior Scale ) By promotion from the cadre of For promotion .- Must have 
(Rs.74400 - 109600) KAS Group - A ( Junior Scale ); or put in a service of not less than 

five years in the cadre of KAS 
By posting of an IAS officer; or Group - A ( Junior Scale ). 


KAS Group - A 
(Junior Scale ) 
(Rs.56800 - 99600 ) 


By posting of an officer from 
any other state civil services . 
Fifty percent by direct For promotion .- Must have 
recruitment in accordance with put in a service of not less than 
the Karnataka Recruitment of five years in the cadre of 
Gazetted 

Probationers Tahsildar Grade - I and 
(Appointment by Competitive Tahsildar Grade - II of which not 
Examination )Rules , 1997 , and less than one year shall be in 
Fifty percent by promotion from the cadre of Tahsildar Grade -I. 
the cadre of Tahsildar Grade - I. 


By order and in the name of the Governor of Karnataka 


P . V . Srinivasan 
Under Secretary to Government , 

DPAR (Services - 2 ). 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು : 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IVA | 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಮಂಗಳವಾರ, ಆಗಸ್ಟ್ ೨೧, ೨೦೧೮ ( ಶ್ರಾವಣ ೩೦, ಶಕ ವರ್ಷ ೧೯೪೦ ) 
Bengaluru , Tuesday , August 21, 2018 (Shravana 30 , Shaka Varsha 1940 ) 

FINANCE SECRETARIAT 

NOTIFICATION 
No . FD 03 PES 2018 , Bengaluru , Dated : 21. 08 .2018 


ನಂ . ೧೨೮೪ 
No. 1284 


Whereas the draft of the following rules further to amend the Karnataka Excise (Lease of the 
Right of retail vend of wine or Fortified Wine) Rules , 2008 , was published as required by sub - section 
( 1 ) of section 71 of the Karnataka Excise Act , 1965 (Karnataka Act 21 of 1966 ) in Notification No .FD 
03 PES 2018 , dated :20 .06 . 2018 in Part- IVA of the Karnataka Gazette (Extraordinary ) No. 886 , 
dated : 20 . 06 .2018 inviting objections and suggestions from all persons likely to be affected within 
thirty days from the date of its publication in the official Gazette. 

And , whereas the said Gazette was made available to the public on 20th June 2018 . 

And , whereas, no objections and suggestions have been received in respect of the said draft 
by the State Government. 

Now , therefore , in exercise of the powers conferred by Section 71 of the Karnataka Excise 
Act, 1965 (Karnataka Act 21 of 1966 ) the Government of Karnataka hereby makes the following 
rules, namely : 

RULES 
1 . Title and commencement. - ( 1 ) These rules may be called the Karnataka Excise (Lease of 
the Right of retail vend of Wine or Fortified Wine) (Amendment) Rules , 2018 . 

(2) They shall come into force from the date of their publication in the official Gazette . 

2 . Amendment of rule 7 .- In the Karnataka Excise (Lease of the Right of Retail Vend ofWine 
or Fortified Wine) Rules , 2008 , in rule 7 , after sub - rule (2 ), the following shall be inserted , namely : 

" (3). Any person who is holding a Microbrewery licence under rule 27 - A of the 
Karnataka Excise (Brewery ) Rules, 1967, and who desires to have a Wine Tavern 
licence in the Microbrewery premises shall apply to the Deputy Commissioner of the 
district. The Deputy Commissioner may grant and renew Wine Tavern licence 
subject to conditions and restrictions specified in these rules ." 


By Order and in the Name of the Governor of Karnataka 


Venkatesh .G 
Under Secretary to Government, 

Finance Department (Excise) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 1೦೦೦ 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರೆ 


ಭಾಗ- IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶುಕ್ರವಾರ, ಆಗಸ್ಟ್ ೨೪, ೨೦೧೮ (ಭಾದ್ರಪದ ೨, ಶಕ ವರ್ಷ ೧೯೪೦) 
Bengaluru , Friday , August 24 , 2018 (Bhadrapada 2 , Shaka Varsha 1940 ) 

ಸಂಸದೀಯ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 30 ಶಾಸನ 2016, ಬೆಂಗಳೂರು, ದಿನಾಂಕ: 24.08.2018 


ನಂ . ೧೨೮೫ 
No. 1285 


ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ ವೃತ್ತಿನಿರತರ ( ತುರ್ತು ಸನ್ನಿವೇಶಗಳಲ್ಲಿ ರಕ್ಷಣೆ ಮತ್ತು ನಿಯಂತ್ರಣ ) 
ವಿಧೇಯಕ, 2016ಕ್ಕೆ 2018ರ ಆಗಸ್ಟ್ ತಿಂಗಳ 13ನೇ ದಿನಾಂಕದಂದು ರಾಷ್ಟ್ರಪತಿಯವರ ಒಪ್ಪಿಗೆ ದೊರೆತಿದ್ದು, ಸಾಮಾನ್ಯ 
ತಿಳುವಳಿಕೆಗಾಗಿ ಇದನ್ನು 2018ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 26 ಎಂಬುದಾಗಿ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪಕಟಿಸಬೇಕೆಂದು ಆದೇಶಿಸಲಾಗಿದೆ. 


ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ ವೃತ್ತಿನಿರತರ ( ತುರ್ತು ಸನ್ನಿವೇಶಗಳಲ್ಲಿ ರಕ್ಷಣೆ ಮತ್ತು ನಿಯಂತ್ರಣ) 

ಅಧಿನಿಯಮ , 2016 
(2018ರ ಆಗಸ್ಟ್ ತಿಂಗಳ 13ನೇ ದಿನಾಂಕದಂದು ರಾಷ್ಟ್ರಪತಿಯವರ ಅನುಮತಿಯನ್ನು ಪಡೆಯಲಾಗಿದೆ) 


ಜೀವರಕ್ಷಕರು ( Good Samaritan ) ಮತ್ತು ವೈದ್ಯಕೀಯ ವೃತ್ತಿ ನಿರತರಿಗೆ ಸಮರ್ಥವಾದ ಕಾನೂನು 
ಪರಿಸರವನ್ನು ಒದಗಿಸುವುದು ಹಾಗೂ ಅವರನ್ನು ಸಿವಿಲ್ ಮತ್ತು ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಹಾಗೂ ಆಸ್ಪತ್ರೆಗಳ ಮತ್ತು 
ಕ್ಲಿನಿಕ್‌ಗಳ ನಿರ್ಬಂಧದಿಂದ ರಕ್ಷಿಸಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗಾಗಿ 
ಉಪಬಂಧ ಕಲ್ಪಿಸಲು ಒಂದು ಅಧಿನಿಯಮ , 

ಜೀವರಕ್ಷಕರು ( Good Samaritan) ಮತ್ತು ವೈದ್ಯಕೀಯ ವೃತ್ತಿ ನಿರತರಿಗೆ ಸಮರ್ಥವಾದ ಕಾನೂನು 
ಪರಿಸರವನ್ನು ಒದಗಿಸುವುದು ಹಾಗೂ ಅವರನ್ನು ಸಿವಿಲ್ ಮತ್ತು ಕ್ರಿಮಿನಲ್ ಹೊಣೆಗಾರಿಕೆಗಳಿಂದ ಹಾಗೂ ಆಸ್ಪತ್ರೆಗಳ ಮತ್ತು 
ಕ್ಲಿನಿಕ್‌ಗಳ ನಿರ್ಬಂಧದಿಂದ ರಕ್ಷಿಸಲು ಹಾಗೂ ಅದಕ್ಕೆ ಸಂಬಂಧಿಸಿದ ಅಥವಾ ಅದಕ್ಕೆ ಪ್ರಾಸಂಗಿಕವಾದ ವಿಷಯಗಳಿಗಾಗಿ 
ಉಪಬಂಧ ಕಲ್ಪಿಸುವುದು ಯುಕ್ತವಾಗಿರುವುದರಿಂದ; 

ಇದು ಭಾರತ ಗಣರಾಜ್ಯದ ಅರವತ್ತೇಳನೇ ವರ್ಷದಲ್ಲಿ ಕರ್ನಾಟಕ ರಾಜ್ಯ ವಿಧಾನಮಂಡಲದಿಂದ ಈ 
ಮುಂದಿನಂತೆ ಅಧಿನಿಯಮಿತವಾಗಲಿ, ಎಂದರೆ: 


ಅಧ್ಯಾಯ - I 
ಪ್ರಾರಂಭಿಕ 


1 . ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ.- (1) ಈ ಅಧಿನಿಯಮವನ್ನು ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ಯಕೀಯ 
ವೃತ್ತಿನಿರತರ ( ತುರ್ತು ಸನ್ನಿವೇಶಗಳಲ್ಲಿ ರಕ್ಷಣೆ ಮತ್ತು ನಿಯಂತ್ರಣ) ಅಧಿನಿಯಮ, 2016 ಎಂದು ಕರೆಯತಕ್ಕದ್ದು. 

(2) ಇದು ರಾಜ್ಯ ಸರ್ಕಾರವು ಅಧಿಸೂಚನೆಯ ಮೂಲಕ ಗೊತ್ತುಪಡಿಸಬಹುದಾದ ಅಂಥ ದಿನಾಂಕದಂದು 
ಜಾರಿಗೆ ಬರತಕ್ಕದ್ದು. 


2. ಪರಿಭಾಷೆಗಳು.- ಈ ಅಧಿನಿಯಮದಲ್ಲಿ ಸಂದರ್ಭವು ಅನ್ಯಥಾ ಅಗತ್ಯಪಡಿಸದ ಹೊರತು , 

( ಎ) " ಅಪಘಾತ" ಎಂದರೆ , ರಸ್ತೆ, ರೈಲು, ಜಲ ಅಥವಾ ವಾಯು ಅಪಘಾತಗಳನ್ನೊಳಗೊಂಡ ಮತ್ತು ಯಾವೊಬ್ಬ 
ವ್ಯಕ್ತಿಗೆ ಸಾವು ಅಥವಾ ಗಾಯಗೊಳಿಸುವ ಅಪಾಯಕ್ಕೆ ಕಾರಣವಾಗುವ ಊಹಿಸಲಾಗದ, ಅನಿರೀಕ್ಷಿತ ಅಥವಾ 
ಉದ್ದೇಶಪೂರ್ವಕವಲ್ಲದೆ ಸಂಭವಿಸಿದ ಒಂದು ಘಟನೆ; 

( ಬಿ) " ಯುಕ್ತ ಪ್ರಾಧಿಕಾರ " ಎಂದರೆ, ಸರ್ಕಾರವು ನೇಮಿಸಿದ ಒಂದು ಪ್ರಾಧಿಕಾರ; 

( ಸಿ ) " ಪ್ರೇಕ್ಷಕ " ಎಂದರೆ, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು 
ನ್ನಿವೇಶಗಳಿಗೆ ಪ್ರತ್ಯಕ್ಷ ಸಾಕ್ಷಿಯಾಗಿರುವ, ದಾರಿಹೋಕನನೂ ಒಳಗೊಂಡಂತೆ ಯಾವೊಬ್ಬ ವ್ಯಕ್ತಿ ; 

( ಡಿ ) "ಸಂಹಿತೆ ಎಂದರೆ, ದಂಡ ಪ್ರಕ್ರಿಯಾ ಸಂಹಿತೆ, 1973 ( 1974ರ ಕೇಂದ್ರ ಅಧಿನಿಯಮ 2 ); 

( ಇ ) "ತುರ್ತು ನಿಗಾ" ಎಂದರೆ, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು 
ಸನ್ನಿವೇಶಗಳಲ್ಲಿ , ಗಾಯಾಳುವಿಗೆ ಅಪರಾಧದ ಘಟನಾ ಸ್ಥಳದಲ್ಲಿ ಅಥವಾ ನೈಜ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬಹುದಾದ 
ಸ್ಥಳಕ್ಕೆ ಪಯಣಿಸುವ ಸಂದರ್ಭದಲ್ಲಿ ಅಥವಾ ಆಸ್ಪತ್ರೆಯ ಒಳಗೆ ಪ್ರಥಮ ಚಿಕಿತ್ಸಾ ಸಲಹೆ ಅಥವಾ ನೆರವು ನೀಡುವ 
ಯಾವುದೇ ಸಂದರ್ಭೋಚಿತ ಕ್ರಮ ; 

(ಎಫ್) "ತುರ್ತು ಸನ್ನಿವೇಶಗಳು" ಎಂದರೆ , ತತ್‌ಕ್ಷಣದ ವೈದ್ಯೋಪಚಾರವನ್ನು ನೀಡದಿದ್ದಾಗ ಅಪಾಯ 
ಸಂಭವದಿಂದ ಬಾಧಿತನಾದ ಅಥವಾ ದೈಹಿಕ ಚಟುವಟಿಕೆಗಳ ಗಂಭೀರ ದುರ್ಬಲತೆಗೆ ಅಥವಾ ದೇಹದ ಯಾವುದೇ ಅಂಗ 
ಅಥವಾ ಭಾಗದ ಗಂಭೀರ ನಿಷ್ಕ್ರಿಯತೆಗೆ ಒಳಗಾದ ವ್ಯಕ್ತಿಯ ಆರೋಗ್ಯ ಮತ್ತು ಜೀವಕ್ಕೆ ಸಾಕಷ್ಟು ಹಾನಿಯುಂಟಾಗುವ, 
ಸಾಕಷ್ಟು ಗಂಭೀರ ಪರಿಸ್ಥಿತಿಯ ಲಕ್ಷಣಗಳಿಗೆ ದೂಡುವಂಥ ಅಂಥ ಸ್ವರೂಪದನ್ನು ತಾನಾಗಿಯೇ ಸ್ಪಷ್ಟಪಡಿಸುವ ವೈದ್ಯಕೀಯ 
ಪರಿಸ್ಥಿತಿ; 

* ( ಜಿ) "ಪ್ರಥಮ ಚಿಕಿತ್ಸೆ" ಎಂದರೆ , ಅಪಘಾತ ಅಥವಾ ಅಪ್ಪಳಿಸುವಿಕೆ ಅಥವಾ ಅಪರಾಧದ ಘಟನೆ ಅಥವಾ 
ಯಾವುದೇ ಇತರ ತುರ್ತು ಸನ್ನಿವೇಶದಲ್ಲಿ ಗಾಯಾಳುವಿಗೆ ಯಾವುದೇ ನಿರ್ಣಾಯಕ ಚಿಕಿತ್ಸೆಗೂ ಮೊದಲು ಆತನ 
ಪರಿಸ್ಥಿತಿಯನ್ನು ಸ್ಥಿರಗೊಳಿಸಲು ವೈದ್ಯಕೀಯ ವೃತ್ತಿನಿರತರನ್ನೂ ಒಳಗೊಂಡಂತೆ ಯಾವೊಬ್ಬ ವ್ಯಕ್ತಿಯ ಮೂಲಕ, ನೀಡಲಾದ 
ತುರ್ತು ಪ್ರಾಥಮಿಕ ನಿಗಾ; 

( ಎಚ್) "ಸರ್ಕಾರ" ಎಂದರೆ, ಕರ್ನಾಟಕ ಸರ್ಕಾರ; 

( ಐ) "ಜೀವರಕ್ಷಕ ( Good Samaritan) " ಎಂದರೆ , ಪ್ರಾಮಾಣಿಕವಾಗಿ, ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಮತ್ತು 
ಯಾವುದೇ ಕರ್ತವ್ಯದ ಅಥವಾ ನಿಗಾ ಅಥವಾ ವಿಶೇಷ ಸಂಬಂಧ ಇರದಿದ್ದರೂ ಗಾಯಾಳುವಿಗೆ ತುರ್ತು ಚಿಕಿತ್ಸೆಯನ್ನು 
ನೀಡುವುದಕ್ಕೆ ಸ್ವಇಚ್ಛೆಯಿಂದ ಮುಂದೆ ಬರುವ ಒಬ್ಬ ವ್ಯಕ್ತಿ; 

( ಜೆ ) " ಆಸಿ" ಎಂದರೆ, ವೈದ್ಯಕೀಯ, ಶಸ್ತ್ರಚಿಕಿತ್ಸಕ , ಚಿಕಿತ್ಸಾವಿಧಾನ, ರೋಗನಿರ್ಣೀತ ಚಿಕಿತ್ಸೆಗಳು , ವೈದ್ಯಕೀಯ ನಿಗಾ 
ಸೌಲಭ್ಯಗಳು ಅಥವಾ ಸೇವೆಗಳನ್ನು ನೀಡುವ ಯಾವುದೇ ಹೆಸರಿನಿಂದ ಕರೆಯಲಾಗುವ ಸಂಸ್ಥೆ ಮತ್ತು ಇದು ಬೋಧಕ 
ಆಸ್ಪತ್ರೆಯನ್ನು ಒಳಗೊಂಡ ಮತ್ತು ಎಲ್ಲಾ ಅಂಥ ರೀತಿಯ ಸಂಸ್ಥೆಗಳನ್ನು ಒಳಗೊಳ್ಳುತ್ತದೆ; 

( ಕೆ) " ಅಪರಾಧದ ಘಟನೆ" ಎಂಬುದು, ಯಾವೊಬ್ಬ ವ್ಯಕ್ತಿಗೆ ದೈಹಿಕ ಅಥವಾ ಶಾರೀರಿಕ ಹಾನಿಯುಂಟು ಮಾಡುವ, 
ಭಾರತೀಯ ದಂಡ ಸಂಹಿತೆ, 1860ರ (1860ರ ಕೇಂದ್ರ ಅಧಿನಿಯಮ 45 ) ಅಡಿಯಲ್ಲಿನ ಯಾವುದೇ ಅಪರಾಧವನ್ನು 
ಒಳಗೊಳ್ಳುತ್ತದೆ; 

( ಎಲ್‌ ) "ಗಾಯಾಳು " ಎಂಬುದು, ಅಪಘಾತ ಅಥವಾ ಅಪರಾಧದ ಘಟನೆ ಅಥವಾ ಯಾವುದೇ ಇತರ ತುರ್ತು 
ಸನ್ನಿವೇಶಗಳಿಂದ ಘಾಸಿಗೊಳ್ಳುವ ಅಪಾಯದಲ್ಲಿರುವ ಒಬ್ಬ ವ್ಯಕ್ತಿ ಅಥವಾ ತುರ್ತು ನಿಗಾ ಅಥವಾ ಚಿಕಿತ್ಸೆಯ ಅಗತ್ಯವಿರುವ 
ವ್ಯಕ್ತಿಯನ್ನು ಒಳಗೊಳ್ಳುತ್ತದೆ; 

( ಎಂ ) "ವೈದ್ಯಕೀಯ ವೃತ್ತಿನಿರತ" ಎಂದರೆ, ನೈಜ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದರೊಂದಿಗೆ ಅವರ ವೃತ್ತಿಯ 
ಅಥವಾ ಶಾಸನಾತ್ಮಕ ಕರ್ತವ್ಯದ ಭಾಗವಾಗಿ ಅಥವಾ ಉದ್ಯೋಗದ ಭಾಗವಾಗಿ ತುರ್ತು ವೈದ್ಯಕೀಯ ಸಂದರ್ಭಕ್ಕೆ 
ಸ್ಪಂದಿಸುವ, ಲೈಸೆನ್ನು ಹೊಂದಿದ ಅಥವಾ ಪ್ರಮಾಣ ಪತ್ರ ಹೊಂದಿರುವ ವೈದ್ಯ, ಶಸ್ತ್ರ ಚಿಕಿತ್ಸಕ , ಫಿಜಿಷಿಯನ್, ದಾದಿ, ಆಸ್ಪತ್ರೆ 
ಅಟೆಂಡೆಂಟ್ , ಅರೆ ವೈದ್ಯಕೀಯ ಸಿಬ್ಬಂದಿ ಅಥವಾ ಯಾವೊಬ್ಬ ಇತರ ವ್ಯಕ್ತಿ; 

(ಎನ್) "ವೈದ್ಯಕೀಯ ಕಾನೂನು ನಮೂನೆ" ಎಂದರೆ, ಆಸ್ಪತ್ರೆಯಲ್ಲಿ ನಡೆಸುವ ಕಾನೂನು ತೊಡಕುಗಳನ್ನು 
ಹೊಂದಿರುವ ಯಾವುದೇ ನಡವಳಿಗಳಿಗೆ ಸಂಬಂಧಿಸಿದಂತೆ ಆಸ್ಪತ್ರೆಯು ಸಿದ್ದಪಡಿಸಲು ಅಗತ್ಯವಿರುವ ಯಾವುದೇ ದಾಖಲೆ; 

- ( ಒ) "ವೈದ್ಯಕೀಯ ಕಾರ್ಯವಿಧಾನ" ಎಂದರೆ, ಯಾವೊಬ್ಬ ಗಾಯಾಳುವಿಗೆ ಅಂಥ ಗಾಯಾಳುವಿನ ಪರಿಸ್ಥಿತಿಯನ್ನು 
ಸ್ಥಿರಗೊಳಿಸುವುದಕ್ಕೆ ಅಗತ್ಯವಾದ ಚಿಕಿತ್ಸಾ ವಿಧಾನವನ್ನು ನಿರ್ಧರಿಸಲು ಆಸ್ಪತ್ರೆ ಅಥವಾ ವೈದ್ಯಕೀಯ ವೃತ್ತಿನಿರತರು ನಡೆಸುವ 
ಪ್ರಾಥಮಿಕ ಪರೀಕ್ಷೆ, ರೋಗನಿರ್ಣಯ ಅಥವಾ ತಪಾಸಣೆ; 


( ಪಿ) " ವಿಶೇಷ ಸಂಬಂಧ " ಎಂದರೆ, ಈ ಮುಂದಿನ ಯಾವುದಾದರೂ ಸಂಬಂಧಗಳು , ಎಂದರೆ: 
(1) ವೈದ್ಯ ಮತ್ತು ರೋಗಿ; 
(ii) ಉದ್ಯೋಗದಾತ ಮತ್ತು ಉದ್ಯೋಗಿ; 
(iii) ಗಂಡ, ಹೆಂಡತಿ, ಮಕ್ಕಳು ಮತ್ತು ತಂದೆ ತಾಯಿಯರನ್ನು ಒಳಗೊಂಡ ನಿಕಟ ಕುಟುಂಬ; ಮತ್ತು 
(iv ) ಆಯಾ ಕಾಲಕ್ಕೆ ಜಾರಿಯಲ್ಲಿರುವ ಯಾವುದೇ ಕಾನೂನಿನ ಅಡಿಯಲ್ಲಿ ಪೋಷಕ ಅಥವಾ ಕಾನೂನು ಬದ್ಧ 

ಪ್ರಭಾವವಿರುವ ಯಾವುದೇ ಇತರ ವ್ಯಕ್ತಿ; 
( ಕ್ಯೂ ) " ಸ್ಥಿರಗೊಳಿಸುವುದು ( stabilize )" ಎಂದರೆ, ಒಂದು ಆಸ್ಪತ್ರೆಯಿಂದ, ಅಗತ್ಯವಿರುವ ಚಿಕಿತ್ಸೆಯನ್ನು 
ನೀಡುವುದಕ್ಕಾಗಿ ಲಭ್ಯವಿರುವ ಅಂಥ ಯುಕ್ತ ಸೌಲಭ್ಯಗಳಿರುವ ಮತ್ತೊಂದು ಆಸ್ಪತ್ರೆಗೆ, ಅಂಥ ಗಾಯಾಳುವನ್ನು 
ವರ್ಗಾಯಿಸುವ ಸಂದರ್ಭದಲ್ಲಿ ಆಗಬಹುದಾದ ಅಥವಾ ಸಂಭವಿಸಬಹುದಾದ, ಅಂಥ ಗಾಯಾಳುವಿನ ಪರಿಸ್ಥಿತಿಯನ್ನು 
ವಾಸ್ತವಿಕವಾಗಿ ಕುಗ್ಗದಿರುವಂತೆ ( deterioration), ಸಿಗಬಹುದಾದ ವೈದ್ಯಕೀಯ ಸಂಭಾವ್ಯತೆಯೊಳಗೆ , ಗಾಯಾಳುವಿಗೆ 
ಅವಶ್ಯವಾದ ಯಾವುದೇ ತುರ್ತು ನಿಗಾವನ್ನು ನೀಡುವುದು . 

( ಆರ್‌) " ವರ್ಗಾಯಿಸುವುದು " ಎಂದರೆ , ಆಸತ್ರೆಯೊಂದಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಉದ್ಯೋಗದಲ್ಲಿರುವ 
ಅಥವಾ ಸಹವರ್ತಿಯಾಗಿರುವ ಯಾವೊಬ್ಬ ವ್ಯಕ್ತಿಯ ನಿರ್ದೇಶನ ಅಥವಾ ಸಹಾಯದಿಂದ ಗಾಯಾಳುವನ್ನು ಆಸ್ಪತ್ರೆಯ 
ಹೊರಗೆ ಬಿಡುಗಡೆಗೊಳಿಸುವ ಸಂದರ್ಭವನ್ನು ಒಳಗೊಂಡಿರುತ್ತದೆ, ಆದರೆ, 

(1) ಮರಣ ಹೊಂದಿರುವನೆಂದು ಘೋಷಿಸಲಾದ; ಅಥವಾ 
(ii) ಯಾವೊಬ್ಬ ಅಂಥ ವ್ಯಕ್ತಿಯ ಅನುಮತಿ ಇಲ್ಲದೇ ಆಸ್ಪತ್ರೆಯನ್ನು ತ್ಯಜಿಸುವ, 
- ವ್ಯಕ್ತಿಯ ಚಲನವಲನದ ಅಂಥ ಸಂದರ್ಭವನ್ನು ಒಳಗೊಳ್ಳುವುದಿಲ್ಲ. 

( ಎಸ್ ) " ಚಿಕಿತ್ಸೆ" ಎಂದರೆ, ಗಾಯಾಳುವಿಗೆ ವೈದ್ಯಕೀಯ ವೃತ್ತಿನಿರತನು ನೀಡುವ ಯುಕ್ತ ವೈದ್ಯಕೀಯ ಚಿಕಿತ್ಸಾ 
ಸೌಲಭ್ಯಗಳು ಅಥವಾ ಸೇವೆಗಳು ಮತ್ತು ಇದು ಪ್ರಥಮ ಚಿಕಿತ್ಸೆ, ತುರ್ತು ನಿಗಾ ಮತ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸೆ, ಚಿಕಿತ್ಸಾ 
ವಿಧಾನ ಮತ್ತು ರೋಗನಿರ್ಣೀತ ಚಿಕಿತ್ಸೆಗಳನ್ನು ಒಳಗೊಳ್ಳುತ್ತದೆ. 


ಅಧ್ಯಾಯ - II 
ಜೀವರಕ್ಷಕರಿಗೆ ರಕ್ಷಣೆ 


3. ಸಿವಿಲ್ ಅಥವಾ ಕ್ರಿಮಿನಲ್ ಹೊಣೆಗಾರಿಕೆಯಿಂದ ಜೀವರಕ್ಷಕರಿಗೆ ರಕ್ಷಣೆ - (1) ಗಾಯಾಳುವಿಗೆ ತುರ್ತು ನಿಗಾ 
ವಹಿಸುವಾಗ ಮಾಡಲಾದ ಕಾರ್ಯ ಅಥವಾ ನಡೆಸಲಾದ ಲೋಪಕ್ಕಾಗಿ ಜೀವರಕ್ಷಕನು, ಅಂಥ ಕಾರ್ಯ ಅಥವಾ 
ಲೋಪವನ್ನು ಸದ್ಭಾವನೆಯಿಂದ, 

(6) ಗಾಯಾಳು ವ್ಯಕ್ತಿಯು ವ್ಯಕ್ತಪಡಿಸುವ ಮೂಲಕ ಅಥವಾ ಸೂಚಿಸುವ ಮೂಲಕ ನೀಡುವ 

ಸಮ್ಮತಿಯೊಂದಿಗೆ; ಅಥವಾ 
(i ) ಅಂಥ ವ್ಯಕ್ತಿಯು ಸಮ್ಮತಿಯನ್ನು ಸೂಚಿಸುವುದು ಅಸಾಧ್ಯವೆನ್ನುವಂಥ ಸಂದರ್ಭಗಳಲ್ಲಿ , ಗಾಯಾಳುವಿನ 

ಸಮ್ಮತಿಯ ಹೊರತಾಗಿಯೂ ; ಅಥವಾ 
(i) ಗಾಯಾಳುವು ಸಮ್ಮತಿಯನ್ನು ನೀಡಲು ಅಸಮರ್ಥನಾಗಿದ್ದಲ್ಲಿ ಆತನ ಪೋಷಕ ಅಥವಾ ಆತನ 
ಕಾನೂನುಬದ್ಧ ಪ್ರಭಾರದಲ್ಲಿರುವ ಇತರ ವ್ಯಕ್ತಿಯ ಸಮ್ಮತಿಯೊಂದಿಗೆ ಅಥವಾ ತುರ್ತು ನಿಗಾವಹಿಸುವ 
ಸಂದರ್ಭದಲ್ಲಿ ಆತನು ಪೋಷಕರನ್ನು ಅಥವಾ ಆತನ ಕಾನೂನುಬದ್ಧ ಪ್ರಭಾರದಲ್ಲಿರುವ ಇತರ 
ವ್ಯಕ್ತಿಯನ್ನು ಹೊಂದಿರದಿದ್ದಲ್ಲಿ, ಯಾರಿಂದ ಸಮ್ಮತಿಯನ್ನು ಪಡೆಯಲು ಸಾಧ್ಯವಾಗುವುದೋ ಅವರಿಂದ 
ಅಂಥ ಸಮ್ಮತಿಯ ಹೊರತಾಗಿ; 
- ಮಾಡಿರುವಾಗ ಆತನನ್ನು ಯಾವುದೇ ಸಿವಿಲ್ ಅಥವಾ ಕ್ರಿಮಿನಲ್ ಹೊಣೆಗಾರಿಕೆಗಳಿಗೆ 
ಗುರಿಪಡಿಸತಕ್ಕದ್ದಲ್ಲ : 

ಪರಂತು, ಜೀವರಕ್ಷಕನು ತುರ್ತು ನಿಗಾ ವಹಿಸುವಾಗ ಮಾಡಿದ ಕಾರ್ಯ ಅಥವಾ ನಡೆಸಿದ 
ಲೋಪದ ಸಂಬಂಧದಲ್ಲಿ ಅತಿನಿರ್ಲಕ್ಷ್ಯ ಅಥವಾ ಎಚ್ಚರ ರಹಿತನಾಗಿದ್ದಲ್ಲಿ, ಸಿವಿಲ್ ಹೊಣೆಗಾರಿಕೆಯಿಂದ 
ರಕ್ಷಣೆಯು ಅನ್ವಯವಾಗತಕ್ಕದ್ದಲ್ಲ; 

ಮತ್ತು ಪರಂತು, ಕ್ರಿಮಿನಲ್ ಬಾಧ್ಯತೆಯಿಂದ ರಕ್ಷಣೆಯನ್ನು, 
( ಎ) ಉದ್ದೇಶಪೂರ್ವಕವಾಗಿ ಮರಣ ಸಂಭವಿಸುವುದಕ್ಕೆ ಕಾರಣವಾದಾಗ ಅಥವಾ ಮರಣ ಸಂಭವಿಸಲು 
ಪ್ರಯತ್ನಿಸಿದಾಗ; 


( ಬಿ) ವ್ಯಕ್ತಿಯು ತಾನು ಮಾಡುತ್ತಿರುವ ಕಾರ್ಯದಿಂದ ಮರಣವು ಸಂಭವಿಸಬಹುದೆಂದು ತಿಳಿದಿದ್ದರೂ 
ಹಾಗೆ ಮಾಡಿದಾಗ; ಮರಣ ಅಥವಾ ತೀವ್ರಗಾಯಗೊಳ್ಳುವುದನ್ನು ರಕ್ಷಿಸುವ ಹೊರತಾಗಿ ಯಾವುದೇ 
ಇತರ ಉದ್ದೇಶದಿಂದ ಮಾಡಿದಾಗ; 
( ಸಿ) ಮರಣ ಅಥವಾ ಘಾಸಿಗೊಳ್ಳುವುದರಿಂದ ರಕ್ಷಿಸುವ ಹೊರತಾಗಿ ಯಾವುದೇ ಇತರ 
ಉದ್ದೇಶವಿರುವಾಗ ಸ್ವಯಂಕೃತವಾಗಿ ಘಾಸಿಗೊಳಿಸಿದಾಗ ಅಥವಾ ಘಾಸಿ ಮಾಡಲು ಪ್ರಯತ್ನಿಸಿದಾಗ; 
ಮತ್ತು 
( ಡಿ) ಯಾವುದೇ ಅಪರಾಧವನ್ನು ಎಸಗುವುದಕ್ಕೆ , ಯಾವುದೇ ಅಪರಾಧದ ದುಷ್ಪರಣೆ ಮಾಡಿದಾಗ, 

- ವಿಸ್ತರಿಸತಕ್ಕದ್ದಲ್ಲ. 
(2 ) ಒಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಗಾಯಾಳುವನ್ನು ಆಸ್ಪತ್ರೆಗೆ ತಂದಿರುವಾಗ ಮತ್ತು ಸದರಿ ಆಸ್ಪತ್ರೆಯವರು 
4ನೇ ಪ್ರಕರಣದ (3) ನೇ ಉಪಪ್ರಕರಣದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಸ್ವೀಕೃತಿಯನ್ನು ನೀಡಿದಲ್ಲಿ, ನ್ಯಾಯಾಲಯವು ಅಂಥ 
ಎಲ್ಲಾ ವ್ಯಕ್ತಿಗಳನ್ನು ಜೀವರಕ್ಷಕರೆಂದು ಭಾವಿಸತಕ್ಕದ್ದು. 

4. ಜೀವರಕ್ಷಕನ ಹಕ್ಕುಗಳು.- (1) ಒಬ್ಬ ಜೀವರಕ್ಷಕನು, 

( ಎ) ವೈದ್ಯಕೀಯ ಕಾನೂನು ನಮೂನೆಯನ್ನು ತಯಾರಿಸುವುದನ್ನೂ ಒಳಗೊಂಡಂತೆ ಆಸ್ಪತ್ರೆಯಲ್ಲಿ ತನ್ನ ಹೆಸರು, 
ದೂರವಾಣಿ ಸಂಖ್ಯೆ ಮತ್ತು ವಿಳಾಸದಂಥ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಒದಗಿಸುವ; ಅಥವಾ 

( ಬಿ) ಗಾಯಾಳುವನ್ನು ಆಸ್ಪತ್ರೆಯಲ್ಲಿ ದಾಖಲಿಸುವುದಕ್ಕೆ ಸಂಬಂಧಿಸಿದ ಯಾವುದೇ ಕಾರ್ಯವಿಧಾನವನ್ನು 
ಪೂರೈಸುವ; ಅಥವಾ 

( ಸಿ) ಆಸ್ಪತ್ರೆಯಲ್ಲಿ ಗಾಯಾಳುವಿನ ಚಿಕಿತ್ಸೆಗಾಗಿ ಯಾವುದೇ ವೈದ್ಯಕೀಯ ವೆಚ್ಚಗಳನ್ನು ಭರಿಸುವ; 
- ಅಗತ್ಯವಿರತಕ್ಕದ್ದಲ್ಲ. 

(2 ) ಜೀವರಕ್ಷಕನು ಅಪಘಾತದ ಅಥವಾ ಅಪರಾಧ ಘಟನೆಯ ಅಥವಾ ಯಾವುದೇ ಇತರ ತುರ್ತು ಸನ್ನಿವೇಶದ 
ಪ್ರತ್ಯಕ್ಷದರ್ಶಿಯಾಗಿ ಸಾಬೀತಾಗದ ಹೊರತು, ಈ ಅಧಿನಿಯಮದ 9 ಮತ್ತು 10ನೇ ಪ್ರಕರಣದ ಅನುಸಾರವಾಗಿ 
ಜೀವರಕ್ಷಕನು ಪೋಲೀಸರಿಂದ ತನಿಖೆಗೊಳಪಡುವ ಅಗತ್ಯವಿರತಕ್ಕದ್ದಲ್ಲ: 

ಪರಂತು, ಸರ್ಕಾರವು ಅಧಿಸೂಚನೆಯ ಮೂಲಕ ನಿರ್ದಿಷ್ಟಪಡಿಸಬಹುದಾದ ಯುಕ್ತ ಪ್ರಾಧಿಕಾರಕ್ಕೆ ಕಿರುಕುಳ 
ಅಥವಾ ಬೆದರಿಕೆಯ ಆಧಾರದ ಮೇಲೆ ಯಾವುದೇ ತೊಂದರೆಗಾಗಿ ಪೊಲೀಸ್ ಅಧಿಕಾರಿಯ ವಿರುದ್ಧ ದೂರನ್ನು 
ಜೀವರಕ್ಷಕನು ದಾಖಲಿಸಬಹುದು ಮತ್ತು ಅಂಥ ಪ್ರಾಧಿಕಾರವು ಆ ದೂರಿನ ಆಧಾರದ ಮೇರೆಗೆ ಇಲಾಖಾ ವಿಚಾರಣೆಯನ್ನು 
ಆರಂಭಿಸುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 

(3) ( ಎ) ಜೀವರಕ್ಷಕನು ಆಸ್ಪತ್ರೆಗೆ ಆತನ ಸ್ವಂತ ಹೆಸರು ಮತ್ತು ವಿಳಾಸ ಗೊತ್ತಿದ್ದಲ್ಲಿ ಗಾಯಾಳುವಿನ ಹೆಸರನ್ನು 
ಸ್ವಇಚ್ಛೆಯಿಂದ ಒದಗಿಸಬಹುದು ಹಾಗೂ ಅಂಥ ಗಾಯಾಳುವನ್ನು ಆತನು ಕಾಪಾಡಿರುವ ಸಮಯ ಮತ್ತು ಸ್ಥಳದ 
ಮಾಹಿತಿಯನ್ನು ಒದಗಿಸುವುದು ಅವಶ್ಯವಾಗಿರತಕ್ಕದ್ದು . 

( ಬಿ ) ಜೀವರಕ್ಷಕನು ( ಎ) ಖಂಡದಲ್ಲಿರುವ ಮಾಹಿತಿಯನ್ನು ಒದಗಿಸಿದಲ್ಲಿ, ಅದರ ಪ್ರತಿಯೊಂದಿಗೆ ಆತನ ಸೇವೆಗಳ 
ಸ್ವೀಕೃತಿಯನ್ನು ಆತನ ದಾಖಲೆಗಳಿಗಾಗಿ ತಕ್ಷಣವೇ ಆತನಿಗೆ ಒದಗಿಸತಕ್ಕದ್ದು. 


ಅಧ್ಯಾಯ - III 
ವೈದ್ಯಕೀಯ ವೃತ್ತಿನಿರತರಿಗೆ ರಕ್ಷಣೆ 


5. ವೈದ್ಯಕೀಯ ವೃತ್ತಿನಿರತರಿಗೆ ರಕ್ಷಣೆ - (1) ಸಂಹಿತೆಯ XXIII ಮತ್ತು XXIV ನೇ ಅಧ್ಯಾಯಗಳಲ್ಲಿ ವಿರುದ್ಧವಾಗಿ 
ಏನೇ ಒಳಗೊಂಡಿದ್ದರೂ , ನ್ಯಾಯಾಲಯವು ಸೂಕ್ತವೆಂದು ಭಾವಿಸಿದಲ್ಲಿ ಯಾವುದೇ ವೈದ್ಯಕೀಯ ವೃತ್ತಿನಿರತನು ಸಾಕ್ಷ್ಯವನ್ನು 
ಶಪಥಪತ್ರದ ( Affidavit) ಮೂಲಕ ನೀಡಬಹುದು ಮತ್ತು ಎಲ್ಲಾ ವಿನಾಯಿತಿಗಳಿಗೆ ಒಳಪಟ್ಟು ಸಂಹಿತೆಯ ಅಡಿಯಲ್ಲಿನ 
ಯಾವುದೇ ವಿಚಾರಣೆ, ಪರೀಕ್ಷಣೆ ಅಥವಾ ಯಾವುದೇ ನಡವಳಿಗಳಲ್ಲಿ ಸಾಕ್ಷ್ಯವಾಗಿ ದಾಖಲುಮಾಡಬಹುದು. 

( 2) ನ್ಯಾಯಾಲಯವು, ಅದು ಸೂಕ್ತವೆಂದು ಭಾವಿಸಿದರೆ , ಅಭಿಯೋಜನೆ ಅಥವಾ ಆಪಾದಿತನ ಅರ್ಜಿಯ 
ಮೇಲೆ ಯಾವುದೇ ಅಂಥ ವೈದ್ಯಕೀಯ ವೃತ್ತಿನಿರತರನ್ನು ಶಪಥಪತ್ರದಲ್ಲಿ ಒಳಗೊಂಡ ಅಂಶಗಳಿಗಾಗಿ ಪರೀಕ್ಷಿಸತಕ್ಕದ್ದು. 

(3) ಅಂಥ ವೈದ್ಯಕೀಯ ವೃತ್ತಿನಿರತರ ಪರೀಕ್ಷೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ವಿಡಿಯೋ ಕಾನ್ಸರೆನ್ಸಿಂಗ್ ಅಥವಾ 
ಯಾವುದೇ ಇತರ ಯುಕ್ತ ಶ್ರವಣ - ದೃಶ್ಯ ದೂರಸಂಪರ್ಕಗಳ ಮೂಲಕ ನಡೆಸತಕ್ಕದ್ದು . 

(4) ನ್ಯಾಯಾಲಯವು, ಅದು ಸೂಕ್ತವೆಂದು ಭಾವಿಸಿದರೆ, ಇತರ ವಿಶೇಷ ಕಾರಣಗಳಿಗಾಗಿ (3) ನೇ ಉಪಪ್ರಕರಣದ 
ಅಡಿಯಲ್ಲಿ ವೈದ್ಯಕೀಯ ವೃತ್ತಿನಿರತರನ್ನು ಪರೀಕ್ಷಿಸುವುದು ಸಾಧ್ಯವಿಲ್ಲದಿದ್ದರೆ, ಖುದ್ದಾಗಿ ಪರೀಕ್ಷಿಸಲು ಸಮನು ಮಾಡುವುದು 
ಮತ್ತು ಅದನ್ನು ಲಿಖಿತದಲ್ಲಿ ದಾಖಲಿಸತಕ್ಕದ್ದು. 


ಅಧ್ಯಾಯ - IV | 


ಆಸ್ಪತ್ರೆಗಳ ಕರ್ತವ್ಯ ಮತ್ತು ಪ್ರಕ್ರಿಯಾ ಅಗತ್ಯತೆಗಳು 


6. ನೆರವು ನೀಡುವುದಕ್ಕಾಗಿ ಆಸ್ಪತ್ರೆಗಳ ಸಕಾರಾತ್ಮಕ ಕರ್ತವ್ಯ .- (1) ಪ್ರತಿಯೊಂದು ಆಸ್ಪತ್ರೆಯು ಉಚಿತವಾಗಿ ತಕ್ಷಣದ 
ವೈದ್ಯಕೀಯ ಪರಿಶೋಧನೆಯ ಸೇವೆಗಳನ್ನು ಮತ್ತು ಪ್ರಥಮ ಚಿಕಿತ್ಸೆಯನ್ನು ಒದಗಿಸತಕ್ಕದ್ದು ಹಾಗೂ ಅಂಥ ಯಾವೊಬ್ಬ 
ಗಾಯಾಳುವಿನ ಆರೋಗ್ಯ ಸ್ಥಿತಿಗಳನ್ನು ಉತ್ತಮಪಡಿಸಲು ಮತ್ತು ಚೇತರಿಕೆಯನ್ನುಂಟು ಮಾಡುವ ಉದ್ದೇಶಕ್ಕಾಗಿ ತಾನು 
ಅವಶ್ಯವೆಂದು ಪರಿಗಣಿಸುವ ಯುಕ್ತ ಚಿಕಿತ್ಸೆಯನ್ನು ಒದಗಿಸತಕ್ಕದ್ದು : 

ಪರಂತು, ಅವಶ್ಯವಾದ ಸೌಲಭ್ಯಗಳು ಅಥವಾ ಅರ್ಹ ಸಿಬ್ಬಂದಿ ಇಲ್ಲದ ಆಸ್ಪತ್ರೆಯು, ಅಂಥ ಯುಕ್ತ ಚಿಕಿತ್ಸೆಯನ್ನು 
ನೀಡಲು ಅಸಮರ್ಥವಾದಲ್ಲಿ, ಅಂಥ ಆಸ್ಪತ್ರೆಯು ಅಂಥ ಯುಕ್ತ ವ್ಯವಸ್ಥೆಗಳು ಅಥವಾ ಸಿಬ್ಬಂದಿ ಮತ್ತು ಸ್ಥಳಾವಕಾಶ 
ಲಭ್ಯವಿರುವ ಹತ್ತಿರದ ಆಸ್ಪತ್ರೆಗೆ ಆತನನ್ನು ವರ್ಗಾಯಿಸುವ ಮೊದಲು, ಆತನನ್ನು ಸ್ಥಿರವಾದ ಸ್ಥಿತಿಯಲ್ಲಿಡುವ ಸಲುವಾಗಿ, 
ವರ್ಗಾಯಿಸುವ ಸಂದರ್ಭದಲ್ಲಿ ಎಲ್ಲಾ ವೈದ್ಯಕೀಯ ದಾಖಲೆಗಳು ಅಥವಾ ಅದರ ಪ್ರತಿಗಳು ಗಾಯಾಳುವಿನ ಆರೋಗ್ಯ 
ಪರಿಸ್ಥಿತಿ, ರೋಗ ಚಿಹ್ನೆಗಳ ಮತ್ತು ಲಕ್ಷಣಗಳ ಪರಿವೀಕ್ಷಣೆ, ಪ್ರಾಥಮಿಕ ರೋಗ ನಿರ್ಣಯ , ಒದಗಿಸಿದ ಚಿಕಿತ್ಸೆ ಮತ್ತು 
ಯಾವುದಾದರೂ ಪರೀಕ್ಷೆಗಳನ್ನು ಮಾಡಿದ್ದರೆ ಅದರ ಫಲಿತಾಂಶಗಳನ್ನು ಒಳಗೊಂಡ ಸಂಬಂಧಪಟ್ಟ ದಾಖಲೆಗಳೊಂದಿಗೆ 
ಗಾಯಾಳುವಿನ ಆರೋಗ್ಯಕ್ಕೆ ಆಗುವ ಅಪಾಯಸಂಭವವನ್ನು ಕನಿಷ್ಠಗೊಳಿಸುವುದಕ್ಕೆ ತನ್ನ ಸಾಮರ್ಥ್ಯದೊಳಗೆ ಲಭ್ಯವಿರುವ 
ಅಂಥ ಚಿಕಿತ್ಸೆ ಅಥವಾ ಕ್ರಮವನ್ನು ಒದಗಿಸತಕ್ಕದ್ದು. 

(2) (1) ನೇ ಉಪಪ್ರಕರಣಕ್ಕೆ ಬಾಧಕವಾಗದಂತೆ, ವೈದ್ಯಕೀಯ ಖರ್ಚುಗಳು ಅಥವಾ ವೆಚ್ಚಗಳನ್ನು 
ಒದಗಿಸುವುದರಲ್ಲಿನ ಯಾವುದೇ ವಿಳಂಬಕ್ಕಾಗಿ, ಯಾವುದೇ ಆಸ್ಪತ್ರೆಯು ಗಾಯಾಳುವಿನ ಪ್ರಥಮ ಚಿಕಿತ್ಸೆ ಅಥವಾ 
ಚಿಕಿತ್ಸೆಯನ್ನು ನಿರಾಕರಿಸತಕ್ಕದ್ದಲ್ಲ ಅಥವಾ ವಿಳಂಬ ಮಾಡತಕ್ಕದ್ದಲ್ಲ. 

7. ಜೀವರಕ್ಷಕನನ್ನು ಆಸ್ಪತ್ರೆಯಲ್ಲಿ ತಡೆಹಿಡಿಯುವುದು.- ಈ ಅಧಿನಿಯಮದ 4ನೇ ಪ್ರಕರಣದ (1) ನೇ 
ಉಪಪ್ರಕರಣದ ಅಡಿಯಲ್ಲಿ ಮಂಜೂರು ಮಾಡಿರುವ ಹಕ್ಕುಗಳಿಗೆ ಅನುಸಾರವಾಗಿ ಜೀವರಕ್ಷಕನು ಗಾಯಾಳುವನ್ನು 
ತಂದಿರುವಾಗ ಆಸ್ಪತ್ರೆಯೊಳಗೆ ಜೀವರಕ್ಷಕನನ್ನು ಯಾವುದೇ ಉದ್ದೇಶಕ್ಕಾಗಿ ಯಾವ ವ್ಯಕ್ತಿಯೂ ತಡೆಹಿಡಿಯತಕ್ಕದ್ದಲ್ಲ. 

8. ಆಸ್ಪತ್ರೆಯ ಕರ್ತವ್ಯಗಳು.- (1) ಎಲ್ಲಾ ಆಸ್ಪತ್ರೆಗಳೂ ಈ ಅಧಿನಿಯಮದ 4ನೇ ಪ್ರಕರಣದ ಅನುಸಾರವಾಗಿ 
ಜೀವರಕ್ಷಕನ ಹಕ್ಕುಗಳನ್ನು ಕನ್ನಡ, ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಎದ್ದುಕಾಣುವ ಸ್ಥಳದಲ್ಲಿ ಪ್ರದರ್ಶಿಸುವುದು 
ಅವಶ್ಯವಾಗಿರತಕ್ಕದ್ದು. 

* (2) ಜೀವರಕ್ಷಕನು ಗಾಯಾಳುವನ್ನು ಅಂಥ ಆಸತ್ರೆಗೆ ತಂದಿರುವಾಗ ಪ್ರತಿಯೊಂದು ಆಸ್ಪತ್ರೆಯೂ ತಕ್ಷಣ 
ಪೊಲೀಸರಿಗೆ ಮಾಹಿತಿಯನ್ನು ನೀಡತಕ್ಕದ್ದು: 

ಪರಂತು, ಈ ಅಧಿನಿಯಮದ 4ನೇ ಪ್ರಕರಣದ ಅನುಸಾರವಾಗಿ ಮಾತ್ರ ಜೀವರಕ್ಷಕನ ವಿವರಗಳನ್ನು ಪೊಲೀಸರಿಗೆ 
ನೀಡಬಹುದು. 

ಅಧ್ಯಾಯ - V 
ಜೀವರಕ್ಷಕರ ಪೊಲೀಸು ತನಿಖೆ 


9 . ಪೊಲೀಸರು ಹಾಜರಿಯನ್ನು ಅಗತ್ಯಪಡಿಸುವುದು ಮತ್ತು ಪರೀಕ್ಷಿಸುವುದು.- ಭಾರತೀಯ ದಂಡ ಸಂಹಿತೆ, 1860ರ 
160 ಮತ್ತು 161ನೇ ಪ್ರಕರಣದಲ್ಲಿ ವಿರುದ್ಧವಾಗಿ ಏನೇ ಒಳಗೊಂಡಿದ್ದರೂ ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ, 
- (i) ಪ್ರತ್ಯಕ್ಷ ಸಾಕ್ಷಿಯಾಗಿರುವ ಜೀವರಕ್ಷಕನ ವಿಚಾರಣೆಯನ್ನು, ಸಂಹಿತೆಯ XII ನೇ ಅಧ್ಯಾಯದ ಅಡಿಯಲ್ಲಿ 
ತನಿಖೆಯನ್ನು ನಡೆಸುವ ಪೊಲೀಸ್ ಅಧಿಕಾರಿಯು, ಜೀವರಕ್ಷಕನು ಪೊಲೀಸ್ ಠಾಣೆಗೆ ಭೇಟಿ ನೀಡಲು 
ಆರಿಸಿಕೊಂಡಿರುವುದನ್ನು ಹೊರತುಪಡಿಸಿ, ಜೀವರಕ್ಷಕನಿಗೆ ಅನುಕೂಲಕವಾಗಿರುವಂಥ ಸಮಯ ಮತ್ತು ಆತನ ಸ್ಥಳಗಳಾದ, 
ಆತನ ಮನೆ ಅಥವಾ ವ್ಯವಹಾರದ ಸ್ಥಳಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಡೆಸತಕ್ಕದ್ದು ಹಾಗೂ ಪರೀಕ್ಷೆಯನ್ನು ನಡೆಸುವ 
ಅಂಥ ಪೊಲೀಸ್ ಅಧಿಕಾರಿಯು ಸರಳ ಉಡುಪುಗಳನ್ನು ಧರಿಸಿರತಕ್ಕದ್ದು ; 

(ii ) ತನಿಖೆ ನಡೆಸುವ ಅಧಿಕಾರಿಯು ಅಂಥ ಜೀವರಕ್ಷಕನು ಪೊಲೀಸ್ ಠಾಣೆಗೆ ಭೇಟಿ ನೀಡುವುದನ್ನು 
ಅಗತ್ಯಪಡಿಸಿದರೆ, ಅಂಥ ಅಧಿಕಾರಿಯು ಅದಕ್ಕಾಗಿ ಕಾರಣಗಳನ್ನು ಲಿಖಿತದಲ್ಲಿ ದಾಖಲಿಸತಕ್ಕದ್ದು ಮತ್ತು ಅಂಥ 
ಅಧಿಕಾರಿಯಿಂದ ಈ ಉಪಪ್ರಕರಣದಲ್ಲಿ ಉಂಟಾದ ಯಾವುದೇ ಉಲ್ಲಂಘನೆಯು ಈ ಅಧಿನಿಯಮದ 4ನೇ ಪ್ರಕರಣದ 
(2) ನೇ ಉಪಪ್ರಕರಣದಲ್ಲಿನ ಪರಂತುಕಕ್ಕೆ ಅನುಸಾರವಾಗಿ ನಿಯಮಿಸಲಾದ ತೊಂದರೆ ನಿವಾರಣಾ ಪ್ರಕ್ರಿಯೆಗೆ 
ಆಸ್ಪದವಾಗತಕ್ಕದ್ದು; ಮತ್ತು 

(iii ) ತನಿಖೆ ನಡೆಸುವ ಪೊಲೀಸ್ ಅಧಿಕಾರಿಯು ಅಂಥ ಜೀವರಕ್ಷಕನ ಪೂರ್ಣ ಹೇಳಿಕೆ ಅಥವಾ ಶಪಥಪತ್ರವನ್ನು 
ಸಾಧ್ಯವಾದಷ್ಟು ಮಟ್ಟಿಗೆ ಒಂದೇ ಪರೀಕ್ಷೆಯಲ್ಲಿ ದಾಖಲಿಸತಕ್ಕದ್ದು. 


10 . ಪಾಲಿಸದಿರುವುದು. ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವ ಯಾವೊಬ್ಬ ಪೊಲೀಸ್ 
ಅಧಿಕಾರಿಯು ಅಪರಾಧದ ತಪ್ಪಿತಸ್ಥನಾಗುವನು ಮತ್ತು ನಿಯಮಿಸಬಹುದಾದ ಅಂಥ ಶಿಸ್ತು ನಿಯಮಗಳಿಗೆ ಅನುಸಾರವಾಗಿ 
ದಂಡಗಳಿಗೆ ಒಳಪಡತಕ್ಕದ್ದು. 


- ಅಧ್ಯಾಯ - VI 
ಜೀವರಕ್ಷಕ ನಿಧಿಯ ಸ್ಥಾಪನೆ 


11. ಜೀವರಕ್ಷಕ ನಿಧಿಯ ರಚನೆ.- (1) ಸರ್ಕಾರವು ರಾಜ್ಯ ವಿಧಾನಮಂಡಲದ ಮೂಲಕ ಈ ಸಂಬಂಧದಲ್ಲಿ 
ಯುಕ್ತವಾಗಿ ಮೀಸಲಿಟ್ಟ ತರುವಾಯ , ಸರ್ಕಾರವು ಅವಶ್ಯವೆಂದು ಪರಿಗಣಿಸಿದ ಅನುದಾನಗಳು ಮತ್ತು ಅಂಥ ಹಣದ 
ಮೊಬಲಗುಗಳ ಸಾಲಗಳನ್ನು ಯುಕ್ತ ಪ್ರಾಧಿಕಾರಕ್ಕೆ ನೀಡಬಹುದು. 

(2) ಜೀವರಕ್ಷಕ ನಿಧಿ ಎಂದು ಕರೆಯಲಾಗುವ ಒಂದು ನಿಧಿಯನ್ನು ರಚಿಸತಕ್ಕದ್ದು ಮತ್ತು ಅದಕ್ಕೆ ಈ 
ಮುಂದಿನವುಗಳನ್ನು ಜಮೆ ಮಾಡತಕ್ಕದ್ದು , ಎಂದರೆ: 

( ಎ) ಸರ್ಕಾರವು ಯುಕ್ತ ಪ್ರಾಧಿಕಾರಕ್ಕೆ ನೀಡಲಾದ ಯಾವುದೇ ಅನುದಾನ ಅಥವಾ ಸಾಲಗಳು; 

( ಬಿ) ಸರ್ಕಾರವು ನಿಯಮಿಸಬಹುದಾದ ಅಂಥ ಇತರ ಮೂಲಗಳಿಂದ ಯುಕ್ತ ಪ್ರಾಧಿಕಾರವು ಸ್ವೀಕರಿಸಿದ ಎಲ್ಲಾ 
ಮೊಬಲಗುಗಳು . 

(3) ಅಂಥ ನಿಧಿಯನ್ನು ಈ ಅಧಿನಿಯಮದ ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಈ ಸಂಬಂಧದಲ್ಲಿ ಸರ್ಕಾರವು 
ನಿಯಮಿಸಬಹುದಾದ ಅಂಥ ನಿಯಮಗಳಿಗೆ ಅನುಸಾರವಾಗಿ ಬಳಸತಕ್ಕದ್ದು: 

ಪರಂತು, ಈ ಅಧಿನಿಯಮದ 14ನೇ ಪ್ರಕರಣದ ಅನುಸಾರವಾಗಿ ಜೀವರಕ್ಷಕನ ಯುಕ್ತ ವೆಚ್ಚಗಳನ್ನು 
ಪೂರೈಸುವುದಕ್ಕಾಗಿ ಸರ್ಕಾರವು, ನಿಧಿಯಿಂದ ಅಂಥ ಹಣಗಳನ್ನು ಹಂಚಿಕೆ ಮಾಡಬಹುದು. 

(4) ಈ ಅಧಿನಿಯಮದ 6ನೇ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಸರ್ಕಾರವು ಅಧಿಸೂಚನೆಯ ಮೂಲಕ , 
ಈ ಸಂಬಂಧದಲ್ಲಿ ರಾಜ್ಯ ವಿಧಾನಮಂಡಲವು ಯುಕ್ತವಾಗಿ ಮೀಸಲಿಟ್ಟ ತರುವಾಯ, ಆಸ್ಪತ್ರೆಗಳ ಮೂಲಕ ಒದಗಿಸಿದ 
ಚಿಕಿತ್ಸೆಗೆ ಭರಿಸಲಾದ ಚಾರ್ಜುಗಳು ಅಥವಾ ವೆಚ್ಚಗಳ ಮರುಪಾವತಿಗಾಗಿ ಹೆಚ್ಚುವರಿ ನಿಯಮಗಳನ್ನು ಮಾಡಬಹುದು. 
ನೀಡಿದ ಅಂಥ ಯುಕ್ತ ಚಿಕಿತ್ಸೆಗಾಗಿ ಭರಿಸಲಾದ ಖರ್ಚುಗಳು ಮತ್ತು ವೆಚ್ಚಗಳ ಯುಕ್ತ ಕನಿಷ್ಟ ಹಂಚಿಕೆಯನ್ನು ಹಿಂಪಡೆಯಲು 
ಅಂಥ ಆಸತ್ರೆಯು ಅಸಮರ್ಥವಾದಲ್ಲಿ , ಆಗ ಅಂಥ ಆಸತ್ರೆಯು, ಅಂಥ ನಿಯಮಗಳ ಪ್ರಾರಂಭದ ದಿನಾಂಕದ ತರುವಾಯ 
ಈ ಸಂಬಂಧದಲ್ಲಿ ಸರ್ಕಾರವು ನಿಯಮಿಸಬಹುದಾದ ಅಂಥ ಅವಧಿ ಮತ್ತು ಅಂಥ ನಮೂನೆ ಹಾಗೂ ವಿಧಾನದಲ್ಲಿ ಯುಕ್ತ 
ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. 

12 . ನಿಧಿಯ ಅನುಷ್ಠಾನ ಮತ್ತು ಆಡಳಿತದ ಜವಾಬ್ದಾರಿ.- ಸರ್ಕಾರವು ಅಧಿಸೂಚನೆಯ ಮೂಲಕ, ಜಿಲ್ಲಾ ಹಂತದಲ್ಲಿ. 
ಈ ನಿಧಿಯ ಅನುಷ್ಠಾನ ಮತ್ತು ನಿರ್ವಹಣೆಗೆ ಜವಾಬ್ದಾರಿಯಾಗತಕ್ಕೆ ಒಂದು ಯುಕ್ತ ಪ್ರಾಧಿಕಾರವನ್ನು ನಿಯಮಿಸತಕ್ಕದ್ದು 
ಮತ್ತು ಅದು ಈ ಅಧಿನಿಯಮ ಅಡಿಯಲ್ಲಿ ತೊಂದರೆ ನಿವಾರಣೆಗಾಗಿ ನೋಡಲ್ ಪ್ರಾಧಿಕಾರವಾಗಿ 
ಕಾರ್ಯನಿರ್ವಹಿಸತಕ್ಕದ್ದು. 


ಅಧ್ಯಾಯ - VII | 
ಕಾನೂನು ನಡವಳಿಗಳನ್ನು ಸುಲಭಗೊಳಿಸುವುದು 


13 . ನ್ಯಾಯಾಲಯ ನಡವಳಿಗಳನ್ನು ಮುಂದೂಡುವುದಕ್ಕೆ ಅಥವಾ ಮುಂದಕ್ಕೆ ಹಾಕುವುದಕ್ಕೆ ನಿರ್ಬಂಧ - (1) 
ಜೀವರಕ್ಷಕ ಮತ್ತು ವೈದ್ಯಕೀಯ ವೃತ್ತಿನಿರತನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಹಾಜರಾದಾಗ, ಮುಖ್ಯ ವಿಚಾರಣೆ ಮತ್ತು 
ಪಾಟಿ ಸವಾಲನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅದೇ ದಿನ ನಡೆಸತಕ್ಕದ್ದು. 

(2 ) ನ್ಯಾಯಾಲಯವು ಲಿಖಿತದಲ್ಲಿ ದಾಖಲಿಸಬೇಕಾದ ವಿಶೇಷ ಕಾರಣಗಳ ಸಂದರ್ಭವನ್ನು ಹೊರತುಪಡಿಸಿ, 
ಜೀವರಕ್ಷಕನ ಮುಖ್ಯ ವಿಚಾರಣೆ ಮತ್ತು ಪಾಟಿ ಸವಾಲನ್ನು ಮೂರು ಹಿಯರಿಂಗ್‌ಗಳಿಗಿಂತ ಹೆಚ್ಚಲ್ಲದಂತೆ 
ಪೂರ್ಣಗೊಳಿಸತಕ್ಕದ್ದು. 

(3) ಜೀವರಕ್ಷಕ ಅಥವಾ ಸಂದರ್ಭಾನುಸಾರವಾಗಿ ವೈದ್ಯಕೀಯ ವೃತ್ತಿನಿರತನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ 
ಹಾಜರಾದಾಗ, ಲಿಖಿತದಲ್ಲಿ ದಾಖಲಿಸಬೇಕಾದ ವಿಶೇಷ ಕಾರಣಗಳ ಸಂದರ್ಭವನ್ನು ಹೊರತುಪಡಿಸಿ, ಮುಂದಕ್ಕೆ 
ಹಾಕುವುದನ್ನು ಅಥವಾ ಮುಂದೂಡುವುದನ್ನು ಮಂಜೂರು ಮಾಡತಕ್ಕದ್ದಲ್ಲ. 


(4) ಅಂಥ ಮುಂದಕ್ಕೆ ಹಾಕುವುದನ್ನು ಅಥವಾ ಮುಂದೂಡುವುದನ್ನು ಮಂಜೂರು ಮಾಡುವ ಮೇಲಿನ 
ನಿಬಂಧನೆಗಳು, ಯುಕ್ತ ಪ್ರಕರಣಗಳಲ್ಲಿ ಪ್ರಾಸಿಕ್ಯೂಷನ್ ಅಥವಾ ಸಂದರ್ಭಾನುಸಾರವಾಗಿ ಆಪಾದಿತರಿಂದ ಹೆಚ್ಚಿನ 
ಖರ್ಚುಗಳ (exemplary Costs ) ಪಾವತಿಯನ್ನೂ ಒಳಗೊಂಡಿರತಕ್ಕದ್ದು: 

ಪರಂತು, ಯಾವುದೇ ಸಂದರ್ಭದಲ್ಲಿ ಜೀವರಕ್ಷಕನು ಹಾಜರಾಗಿರುವಾಗ ಒಂದಕ್ಕಿಂತ ಹೆಚ್ಚು ಮುಂದೂಡಿಕೆಯನ್ನು 
ಮಂಜೂರು ಮಾಡತಕ್ಕದ್ದಲ್ಲ. 

14. ಜೀವರಕ್ಷಕನಿಗೆ ಸಕಾರಣಿಕ ವೆಚ್ಚಗಳ ಗೌರವಧನ.- ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಕಾನೂನಿಗೆ 
ವಿರುದ್ಧವಾಗಿ ಅಥವಾ ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಒಪ್ಪಂದ, ಐತೀರ್ಪು, ತೀರ್ಪು, ಡಿಕ್ಕಿ , ನಿಯಮ, 
ವಿನಿಯಮ ಅಥವಾ ಇತರ ಲಿಖಿತಪತ್ರಗಳಲ್ಲಿ ಏನೇ ಒಳಗೊಂಡಿದ್ದರೂ , 

(1) ನ್ಯಾಯಾಲಯದ ಮುಂದೆ ಯಾವುದೇ ವಿಚಾರಣೆ , ಅಧಿವಿಚಾರಣೆ ಅಥವಾ ಇತರ ನಡವಳಿಗಳ ಉದ್ದೇಶಕ್ಕಾಗಿ 
ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ಹಾಜರಾಗುವ ಜೀವರಕ್ಷಕನು ಭರಿಸಿದ ಸಕಾರಣಿಕ ವೆಚ್ಚಗಳಿಗಾಗಿ ಸರ್ಕಾರದ ಕಡೆಯಿಂದ 
ಗೌರವಧನ ಸಂದಾಯ ಮಾಡುವುದಕ್ಕಾಗಿ ನ್ಯಾಯಾಲಯವು ಆದೇಶಿಸತಕ್ಕದ್ದು ; 

(ii) ಅಂಥ ಸಕಾರಣಿಕ ವೆಚ್ಚಗಳಲ್ಲಿ ವಾಸ್ತವಿಕ ಸಾರಿಗೆ ಖರ್ಚು ಮತ್ತು ಜೀವರಕ್ಷಕನ ದಿನಗೂಲಿಯ ನಷ್ಟ, ದಿನ 
ಒಂದಕ್ಕೆ ಕನಿಷ್ಟ ಒಂದು ನೂರು ರೂಪಾಯಿಗಳಿಗೆ ಒಳಪಟ್ಟು ಅಥವಾ ಸರ್ಕಾರವು ಕಾಲಕಾಲಕ್ಕೆ ನಿಯಮಿಸಬಹುದಾದ ಅಂಥ 
ಹೆಚ್ಚಿನ ಮೊಬಲಗು ಇವುಗಳನ್ನು ಪರಿಗಣಿಸತಕ್ಕದ್ದು; 

( iii) ಸಕಾರಣಿಕ ವೆಚ್ಚಗಳ ಗೌರವಧನದ ಆದೇಶವನ್ನು ಜೀವರಕ್ಷಕನು ನ್ಯಾಯಾಲಯಕ್ಕೆ ಹಾಜರಾದ ದಿನದಂದೇ 
ನ್ಯಾಯಾಲಯವು ಜಾರಿಗೊಳಿಸತಕ್ಕದ್ದು ಮತ್ತು ಅದೇ ದಿನದಂದು ಆತನಿಗೆ ಸಂದಾಯ ಮಾಡತಕ್ಕದ್ದು: 

* ಪರಂತು, ಮುಂದಕ್ಕೆ ಹಾಕುವುದು ಅಥವಾ ಮುಂದೂಡುವುದಕ್ಕೆ ಮಂಜೂರು ಮಾಡುವುದನ್ನು ಒಳಗೊಂಡಂತೆ 
ಜೀವರಕ್ಷಕನು ಹಾಜರಾದ ಪ್ರತಿಯೊಂದು ದಿನವೂ ಸಕಾರಣಿಕ ವೆಚ್ಚಗಳ ಸಂದಾಯದ ಅಂಥ ಆದೇಶವನ್ನು ಮಾಡತಕ್ಕದ್ದು. 


CH, 


H03 


ಅಧ್ಯಾಯ - VIII 
ಅಪರಾಧಗಳು ಮತ್ತು ದಂಡಗಳು 


15 . ದಂಡವನ್ನು ವಿಧಿಸುವಾಗ ಪರಿಗಣನೆಗಳು.- ಅಪರಾಧಕ್ಕಾಗಿ ಕ್ರಮ ಜರುಗಿಸುವಾಗ, ಆಪಾದಿತನು ಅಂಥ 
ಅಪರಾಧವನ್ನು ಎಸಗಿದ ತರುವಾಯ ಜೀವರಕ್ಷಕನಾಗಿ ಕಾರ್ಯವಹಿಸಿ ಮತ್ತು ಗಾಯಾಳುವಾದ ಮತ್ತೊಬ್ಬ ವ್ಯಕ್ತಿಗೆ ತುರ್ತು 
ನಿಗಾವಹಿಸಿದರೆ, ನ್ಯಾಯಾಲಯವು ಆಪಾದಿತನಿಗೆ ದಂಡ ವಿಧಿಸುವುದನ್ನು ನಿರ್ಧರಿಸುವಾಗ, ಆಪಾದಿತನು ನೀಡಿದ ಅಂಥ 
ಸಹಾಯಗಳು, ಏನಾದರೂ ಇದ್ದಲ್ಲಿ, ಅವುಗಳನ್ನು ಪರಿಗಣಿಸತಕ್ಕದ್ದು. 

16. ಪೊಲೀಸ್ ಅಧಿಕಾರಿಯಿಂದ ಅನನುಪಾಲನೆ.- ಈ ಅಧಿನಿಯಮದ ಉಪಬಂಧಗಳನ್ನು ಉಲ್ಲಂಘಿಸುವ 
ಯಾವೊಬ್ಬ ಪೊಲೀಸ್ ಅಧಿಕಾರಿಯು ಅಪರಾಧದ ತಪ್ಪಿತಸ್ಥನಾಗುವನು ಮತ್ತು ಈ ಅಧಿನಿಯಮದ ಯಾವುದೇ 
ಉಪಬಂಧಗಳನ್ನು ಪಾಲಿಸದಿದ್ದಲ್ಲಿ ಅಥವಾ ಉಲ್ಲಂಘನೆಯ ಸಂದರ್ಭದಲ್ಲಿ ಸಂಬಂಧಿಸಿದ ಪೊಲೀಸ್ ಉಪಆಯುಕ್ತರಿಗೆ 
ಅಥವಾ ತತ್ಸಮಾನ ಅಧಿಕಾರಿಗೆ ದೂರನ್ನು ಸಲ್ಲಿಸತಕ್ಕದ್ದು ಹಾಗೂ ಯುಕ್ತ ನಿಯಮಗಳಿಗೆ ಅನುಸಾರವಾಗಿ 
ಶಿಸ್ತುಕ್ರಮಕ್ಕೊಳಪಟ್ಟು, ಅಂಥ ದೂರುಗಳನ್ನು ಸಕಾಲಿಕ ವಿಧಾನದಲ್ಲಿ ಸ್ವೀಕರಿಸಲು ಮತ್ತು ವಿಲೇ ಮಾಡಲು ಸೂಕ್ತ 
ವ್ಯವಸ್ಥೆಗಳನ್ನು ಮಾಡತಕ್ಕದ್ದು. 

17. ಕಂಪನಿಗಳಿಂದ ಅಪರಾಧಗಳು.- (1) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿಯ ಅಪರಾಧವನ್ನು 
ಮಾಡುವ ವ್ಯಕ್ತಿಯು ಒಂದು ಕಂಪನಿಯಾಗಿದ್ದರೆ, ಅಪರಾಧವು ನಡೆದ ಕಾಲದಲ್ಲಿ ಆ ಕಂಪನಿಯ ವ್ಯವಹರಣೆಗಳ 
ನಿರ್ವಹಣೆಗಾಗಿ ಕಂಪನಿಯ ಪ್ರಭಾರದಲ್ಲಿದ್ದ ಮತ್ತು ಅದಕ್ಕೆ ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು 
ಕಂಪನಿಯನ್ನು ಆ ಅಪರಾಧದ ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ಧದ 
ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು: 

ಪರಂತು, ಈ ಉಪಪ್ರಕರಣದಲ್ಲಿ ಒಳಗೊಂಡಿರುವುದು ಯಾವುದೂ , ಅಂಥ ಅಪರಾಧವು ತನ್ನ ತಿಳಿವಳಿಕೆಗೆ ಬಾರದೆ 
ನಡೆಯಿತೆಂದು ಅಥವಾ ಅಂಥ ಅಪರಾಧವನ್ನು ತಡೆಗಟ್ಟಲು ತಾನು ಯಥೋಚಿತವಾದ ಜಾಗರೂಕತೆಯನ್ನು 
ವಹಿಸಿದ್ದೇನೆಂದು ಅಂಥ ಯಾವೊಬ್ಬ ವ್ಯಕ್ತಿಯು ರುಜುವಾತುಪಡಿಸಿದರೆ, ಯಾವುದೇ ಶಿಕ್ಷೆಗೆ ಅಂಥ ವ್ಯಕ್ತಿಯನ್ನು 
ಗುರಿಯಾಗುವಂತೆ ಮಾಡತಕ್ಕದ್ದಲ್ಲ . 

( 2) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿ 
ದಂಡಿಸಬಹುದಾದ ಒಂದು ಅಪರಾಧವನ್ನು ಕಂಪನಿಯು ಮಾಡಿರುವಲ್ಲಿ ಮತ್ತು ಆ ಅಪರಾಧವು ಕಂಪನಿಯ ಯಾವೊಬ್ಬ 
ನಿರ್ದೆಶಕ, ವ್ಯವಸ್ಥಾಪಕ , ಕಾರ್ಯದರ್ಶಿ ಅಥವಾ ಇತರ ಅಧಿಕಾರಿಯ ಸಮ್ಮತಿಯಿಂದ ಅಥವಾ ಪರೋಕ್ಷ ಸಮ್ಮತಿಯಿಂದ 


ಅಥವಾ ಅವನ ಕಡೆಯಿಂದಾದ ಯಾವುದೇ ನಿರ್ಲಕ್ಷ್ಯದ ಕಾರಣದಿಂದ ಅಪರಾಧವು ಸಂಭವಿಸಿತೆಂದು ಹೇಳಬಹುದಾದರೆ 
ಅಂಥ ನಿರ್ದೆಶಕ , ವ್ಯವಸ್ಥಾಪಕ , ಕಾರ್ಯದರ್ಶಿ ಅಥವಾ ಇತರ ಅಧಿಕಾರಿಯನ್ನು ಸಹ ಆ ಅಪರಾಧದ ಬಗ್ಗೆ 
ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ 
ಗುರಿಯಾಗತಕ್ಕದ್ದು. 
ವಿವರಣೆ:- ಈ ಪ್ರಕರಣದ ಉದ್ದೇಶಗಳಿಗಾಗಿ, 

( ಎ) “ಕಂಪನಿ ” ಎಂದರೆ, ಕಂಪನಿಗಳ ಅಧಿನಿಯಮ, 2013ರ ( 2013ರ ಕೇಂದ್ರ ಅಧಿನಿಯಮ 18 ) ಅಥವಾ 
ಯಾವುದೇ ಹಿಂದಿನ ಕಂಪನಿ ಕಾನೂನುಗಳ ಅಡಿಯಲ್ಲಿ ನಿಗಮಿತಗೊಂಡ ಒಂದು ಕಂಪನಿ; ಮತ್ತು 

( ಬಿ) ನಿರ್ದೆಶಕ ” ಎಂದರೆ, ಕಂಪನಿಗಳ ಅಧಿನಿಯಮ , 2013ರಲ್ಲಿ (2013ರ ಕೇಂದ್ರ ಅಧಿನಿಯಮ 18 ) 
ಪರಿಭಾಷಿಸಿದಂತೆ ಕಂಪನಿಯ ಮಂಡಳಿಗೆ ನೇಮಿಸಿದ ಒಬ್ಬ ನಿರ್ದೇಶಕ. 

18 . ಸಂಘಗಳು ಅಥವಾ ನ್ಯಾಸಗಳಿಂದ ಅಪರಾಧಗಳು.- (1) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿಯ 
ಅಪರಾಧವನ್ನು ಮಾಡುವ ವ್ಯಕ್ತಿಯು ಒಂದು ಸಂಘ ಅಥವಾ ನ್ಯಾಸವಾಗಿದ್ದರೆ, ಅಪರಾಧವು ನಡೆದ ಕಾಲದಲ್ಲಿ ಆ ಸಂಘ 
ಅಥವಾ ನ್ಯಾಸದ ವ್ಯವಹರಣೆಗಳ ನಿರ್ವಹಣೆಗಾಗಿ ಸಂಘ ಅಥವಾ ನ್ಯಾಸದ ಪ್ರಭಾರದಲ್ಲಿದ್ದ ಮತ್ತು ಅದಕ್ಕೆ 
ಜವಾಬ್ದಾರನಾಗಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಸಂಘ ಅಥವಾ ನ್ಯಾಸವನ್ನು ಆ ಅಪರಾಧದ ದೋಷಿಯೆಂದು 
ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು: 

ಪರಂತು, ಈ ಉಪಪ್ರಕರಣದಲ್ಲಿ ಒಳಗೊಂಡಿರುವುದು ಯಾವುದೂ ಅಂಥ ಅಪರಾಧವು ತನ್ನ ತಿಳಿವಳಿಕೆಗೆ ಬಾರದೆ 
ನಡೆಯಿತೆಂದು ಅಥವಾ ಅಂಥ ಅಪರಾಧವನ್ನು ತಡೆಗಟ್ಟಲು ತಾನು ಯಥೋಚಿತವಾದ ಜಾಗರೂಕತೆಯನ್ನು 
ವಹಿಸಿದ್ದೇನೆಂದು ಅಂಥ ಯಾವೊಬ್ಬ ವ್ಯಕ್ತಿಯು ರುಜುವಾತುಪಡಿಸಿದರೆ, ಈ ಅಧಿನಿಯಮದಲ್ಲಿ ಉಪಬಂಧಿಸಲಾಗಿರುವ 
ಯಾವುದೇ ಶಿಕ್ಷೆಗೆ ಅಂಥ ವ್ಯಕ್ತಿಯನ್ನು ಗುರಿಯಾಗುವಂತೆ ಮಾಡತಕ್ಕದ್ದಲ್ಲ. 

(2 ) (1) ನೇ ಉಪಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ , ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿ 
ದಂಡಿಸಬಹುದಾದ ಒಂದು ಅಪರಾಧವನ್ನು ಒಂದು ಸಂಘ ಅಥವಾ ನ್ಯಾಸವು ಮಾಡಿರುವಲ್ಲಿ ಮತ್ತು ಆ ಅಪರಾಧವು 
ಸಂಘದ ಅಥವಾ ನ್ಯಾಸದ ಯಾವೊಬ್ಬ ನಿರ್ದೆಶಕ, ವ್ಯವಸ್ಥಾಪಕ , ಕಾರ್ಯದರ್ಶಿ , ನ್ಯಾಸಧಾರಿ ಅಥವಾ ಇತರ ಅಧಿಕಾರಿಯ 
ಸಮ್ಮತಿಯಿಂದ ಅಥವಾ ಪರೋಕ್ಷ ಸಮ್ಮತಿಯಿಂದ ಅಥವಾ ಅವನ ಕಡೆಯಿಂದಾದ ಯಾವುದೇ ನಿರ್ಲಕ್ಷ್ಯದ ಕಾರಣದಿಂದ 
ಅಪರಾಧವು ಸಂಭವಿಸಿತೆಂದು ಹೇಳಬಹುದಾದರೆ ಅಂಥ ನಿರ್ದೆಶಕ, ವ್ಯವಸ್ಥಾಪಕ, ಕಾರ್ಯದರ್ಶಿ , ನ್ಯಾಸಧಾರಿ ಅಥವಾ 
ಇತರ ಅಧಿಕಾರಿಯನ್ನು ಸಹ ಆ ಅಪರಾಧದ ಬಗ್ಗೆ ದೋಷಿಯೆಂದು ಭಾವಿಸತಕ್ಕದ್ದು ಮತ್ತು ತದನುಸಾರವಾಗಿ ಅವನು ತನ್ನ 
ವಿರುದ್ದದ ವ್ಯವಹರಣೆಗೆ ಮತ್ತು ದಂಡನೆಗೆ ಗುರಿಯಾಗತಕ್ಕದ್ದು. 
ವಿವರಣೆ:- ಈ ಪ್ರಕರಣದ ಉದ್ದೇಶಗಳಿಗಾಗಿ, 

( ಎ) “ಸಂಘ ” ಎಂದರೆ, ಸಂಘಗಳ ನೋಂದಣಿ ಅಧಿನಿಯಮ, 1860ರ (1860ರ ಕೇಂದ್ರ ಅಧಿನಿಯಮ 21 ) 
ಅಡಿಯಲ್ಲಿ ನೋಂದಣಿಯಾದ ಒಂದು ನಿಗಮಿತ ನಿಕಾಯ ಮತ್ತು "ನ್ಯಾಸ ” ಎಂದರೆ, ಭಾರತೀಯ ನ್ಯಾಸ ಅಧಿನಿಯಮ , 
1882ರ (1882ರ ಕೇಂದ್ರ ಅಧಿನಿಯಮ 02 ) ಅಥವಾ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ 
ನೋಂದಣಿಯಾದ ಒಂದು ನಿಕಾಯ; ಮತ್ತು 

( ಬಿ) ಸಂಘ ಅಥವಾ ನ್ಯಾಸಕ್ಕೆ ಸಂಬಂಧಿಸಿದಂತೆ “ನಿರ್ದೆಶಕ ” ಎಂದರೆ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ 
ಸರ್ಕಾರದ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವ ಪದನಿಮಿತ್ತ ಸದಸ್ಯನ ಹೊರತಾದ ಅದರ ಆಡಳಿತ ಮಂಡಳಿಯ ಒಬ್ಬ ಸದಸ್ಯ . 

19 . ಆಸ್ಪತ್ರೆಗಳಿಂದ ಅಪರಾಧಗಳು .- (1) ಈ ಅಧಿನಿಯಮದ IVನೇ ಅಧ್ಯಾಯದ ಯಾವುದೇ ಉಪಬಂಧಗಳ 
ಉಲ್ಲಂಘನೆಯು ಈ ಅಧಿನಿಯಮದ ಅಡಿಯಲ್ಲಿ ದಂಡಿಸಬಹುದಾದ ಅಪರಾಧವಾಗಿರತಕ್ಕದ್ದು. 

(2 ) ಈ ಅಧಿನಿಯಮದ IVನೇ ಅಧ್ಯಾಯದ ಅಡಿಯಲ್ಲಿನ ಅಪರಾಧವು ಗಾಯಾಳುವಿನ ಮರಣದಲ್ಲಿ 
ಅಂತ್ಯಗೊಂಡಾಗ, ಅದನ್ನು ವೈದ್ಯಕೀಯ ನಿರ್ಲಕ್ಷ್ಯದ ಪ್ರಕರಣವೆಂದು ಪರಿಗಣಿಸತಕ್ಕದ್ದು ಹಾಗೂ ಆಸ್ಪತ್ರೆಯ ವಿರುದ್ದ 
ಕ್ರಿಮಿನಲ್ ನಡವಳಿಗಳನ್ನು ಆರಂಭಿಸಬಹುದು. 

(3) ಆಸ್ಪತ್ರೆಯು ಮೊದಲನೇ ಅಪರಾಧಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ, ಎರಡನೇ 
ಅಪರಾಧಕ್ಕಾಗಿ ಐವತ್ತು ಸಾವಿರ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಮತ್ತು ಯಾವುದೇ ಅನಂತರದ ಅಪರಾಧಕ್ಕಾಗಿ 
ಐದು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯನ್ನು ಪಾವತಿಸುವುದಕ್ಕೆ ಹೊಣೆಯಾಗಿರತಕ್ಕದ್ದು: 

- ಪರಂತು, ಗಂಭೀರ ಮತ್ತು ಮನರಾವರ್ತಿತ ನಿರ್ಲಕ್ಷದ ಅಪರಾಧದ ಸಂದರ್ಭದಲ್ಲಿ, ಸಂಬಂಧಿಸಿದ 
ಪ್ರಾಧಿಕಾರಿಯು ತಾನು ಅಗತ್ಯವೆಂದು ಭಾವಿಸಿದಲ್ಲಿ , ಈ ಪ್ರಕರಣದ ಅಡಿಯಲ್ಲಿ ಇರುವುದು ಯಾವುದೂ , ಆಸ್ಪತ್ರೆಯ 
ಲೈಸೆನ್ನನ್ನು ರದ್ದುಗೊಳಿಸುವುದನ್ನು ತಡೆಯತಕ್ಕದ್ದಲ್ಲ. 

20. ವೈದ್ಯಕೀಯ ವೃತ್ತಿನಿರತರಿಂದ ಅಪರಾಧಗಳು .- ತುರ್ತು ಸನ್ನಿವೇಶಗಳಲ್ಲಿ, IVನೇ ಅಧ್ಯಾಯದಲ್ಲಿನ ಚಿಕಿತ್ಸಾ 
ಗಮನವನ್ನು ಒದಗಿಸಬೇಕಾದ ವೈದ್ಯಕೀಯ ವೃತ್ತಿನಿರತನು ಅದಕ್ಕೆ ಸ್ಪಂದಿಸದಿದ್ದಾಗ, ಅದನ್ನು ಭಾರತೀಯ ವೈದ್ಯಕೀಯ 


ಪರಿಷತ್ತು ( ವೃತ್ತಿನಿರತರ ನಡವಳಿಕೆ , ಶಿಷ್ಟಾಚಾರ ಮತ್ತು ನೀತಿನಿಯಮಗಳು) ವಿನಿಯಮಗಳು, 2002ರ 7ನೇ ಅಧ್ಯಾಯದ 
ಅಡಿಯಲ್ಲಿ ಅದು " ವೃತ್ತಿನಿರತರ ದುರ್ನಡತೆ " ಆಗತಕ್ಕದ್ದು ಮತ್ತು ಅಂಥ ವೈದ್ಯಕೀಯ ವೃತ್ತಿನಿರತರ ವಿರುದ್ಧ ಸದರಿ 
ನಿಯಮಗಳ 8ನೇ ಅಧ್ಯಾಯದ ಅಡಿಯಲ್ಲಿ ಶಿಸ್ತುಕ್ರಮವನ್ನು ಕೈಗೊಳ್ಳತಕ್ಕದ್ದು. 

21. ಅಪರಾಧದ ಸಂಜೇಯತೆ.- (1) ಈ ಅಧಿನಿಯಮದ ಅಡಿಯಲ್ಲಿನ ಅಪರಾಧಗಳು ಸಂಜೇಯವಾಗಿರತಕ್ಕದ್ದಲ್ಲ 
ಹಾಗೂ ಜಾಮೀನೀಯವಾಗಿರತಕ್ಕದ್ದು. 

(2) ನಿಯಮಿಸಿದ ಪ್ರಾಧಿಕಾರವು ದೂರನ್ನು ದಾಖಲಿಸದ ಹೊರತು ಈ ಅಧಿನಿಯಮದ ಅಡಿಯಲ್ಲಿ ಅಪರಾಧದ 
ಸಂಜೇಯತೆಯನ್ನು ಯಾವುದೇ ನ್ಯಾಯಾಲಯವು ತೆಗೆದುಕೊಳ್ಳತಕ್ಕದ್ದಲ್ಲ. 

22 . ಅಪೀಲು.- ಯುಕ್ತ ಪ್ರಾಧಿಕಾರದ ಅಥವಾ ನಿಯಮಿಸಿದ ಪ್ರಾಧಿಕಾರದ ಆದೇಶದಿಂದ ಬಾಧಿತನಾದ ಯಾವೊಬ್ಬ 
ವ್ಯಕ್ತಿಯು ಅಂಥ ಆದೇಶದ ಮೂವತ್ತು ದಿನಗಳ ಒಳಗಾಗಿ ನಿಯಮಿಸಬಹುದಾದಂಥ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅಪೀಲನ್ನು 
ಸಲ್ಲಿಸಬಹುದು. 

ಅಧ್ಯಾಯ - IX 
ಸಂಕೀರ್ಣ 


23. ನಿಯಮಗಳ ರಚನಾಧಿಕಾರ.- (1) ಸರ್ಕಾರವು ಈ ಅಧಿನಿಯಮದ ಎಲ್ಲಾ ಅಥವಾ ಯಾವುದೇ 
ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಪೂರ್ವ ಪ್ರಕಟಣೆಯ ತರುವಾಯ ಅಧಿಸೂಚನೆಯ ಮೂಲಕ ನಿಯಮಗಳನ್ನು 
ರಚಿಸಬಹುದು. 

(2 ) ವಿಶೇಷವಾಗಿ ಮತ್ತು ಮೇಲಿನ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಪ್ರತಿಕೂಲವಲ್ಲದ ಅಂಥ ನಿಯಮಗಳು, 
( ಎ) ಆಸ್ಪತ್ರೆಗಳಲ್ಲಿ ಜೀವರಕ್ಷಕರ ಹಕ್ಕುಗಳಿಗಾಗಿ; 
( ಬಿ) ಸಾಕ್ಷಿಯಾಗಿ ಜೀವರಕ್ಷಕರನ್ನು ಪೊಲೀಸರು ನಡೆಸಿಕೊಳ್ಳುವುದಕ್ಕಾಗಿ: 
ಪರಂತು, ಈ ಅಧಿನಿಯಮದ ಉಪಬಂಧಗಳ ಅಡಿಯಲ್ಲಿ ಜೀವರಕ್ಷಕರಿಗೆ ನೀಡಿರುವ ಅಸ್ತಿತ್ವದಲ್ಲಿರುವ ಹಕ್ಕುಗಳಿಗೆ 
ಅಸಂಗತವಾಗಿರುವ ಸರ್ಕಾರವು ಹೊರಡಿಸಿರುವ ಯಾವುದೇ ಅಂಥ ನಿಯಮವು ಅಸಿಂಧುವೆಂದು 
ಪರಿಗಣಿಸತಕ್ಕದ್ದು; 
(ಸಿ) ನ್ಯಾಯಾಲಯದ ನಡವಳಿಗಳನ್ನು ಸರಳಗೊಳಿಸುವುದಕ್ಕಾಗಿ; 
( ಡಿ) ಸಾಕ್ಷಿಯಾಗಿರುವ ವೈದ್ಯಕೀಯ ವೃತ್ತಿನಿರತರನ್ನು ರಕ್ಷಿಸುವುದಕ್ಕಾಗಿ ಮತ್ತು ನಡೆಸಿಕೊಳ್ಳುವುದಕ್ಕಾಗಿ; ಮತ್ತು 

( ಇ) ಈ ಅಧಿನಿಯಮದಲ್ಲಿ ಉಪಬಂಧಿಸಿರದ ಯಾವುದೇ ಇತರ ವಿಷಯಕ್ಕಾಗಿ ( ಮೇಲ್ಮನವಿ ಪ್ರಾಧಿಕಾರವನ್ನು 
ನಿಯಮಿಸುವುದು, ಯಾವ ಅವಧಿಯೊಳಗೆ ಅಪೀಲುಗಳು ಅಥವಾ ಪರಿಷ್ಕರಣಾ ಅರ್ಜಿಗಳನ್ನು ಸಲ್ಲಿಸುವುದು) ಹಾಗೂ ಈ 
ಅಧಿನಿಯಮದ ಉದ್ದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅವಶ್ಯವೆಂದು ಸರ್ಕಾರವು ಅಭಿಪ್ರಾಯಪಟ್ಟ 
ವಿಷಯಗಳಿಗಾಗಿ, 
-ಉಪಬಂಧಗಳನ್ನು ಕಲ್ಪಿಸಬಹುದು. 

(3) ಈ ಅಧಿನಿಯಮದ ಅಡಿಯಲ್ಲಿ ನಿಯಮವನ್ನು ಪೂರ್ವಾನ್ವಯವಾಗಿ ರಚಿಸಬಹುದು ಮತ್ತು ಅಂಥ 
ನಿಯಮವನ್ನು ರಚಿಸಬೇಕಾದರೆ ಇರುವ ಕಾರಣಗಳನ್ನು ರಾಜ್ಯ ವಿಧಾನಮಂಡಲದ ಉಭಯಸದನಗಳ ಮುಂದೆ 
ಮಂಡಿಸುವಾಗ ಹೇಳಿಕೆಯಲ್ಲಿ ನಿರ್ದಿಷ್ಟಪಡಿಸತಕ್ಕದ್ದು. (4) ನೇ ಉಪಪ್ರಕರಣದಲ್ಲಿ ಮಾಡುವ ಯಾವುದೇ ಮಾರ್ಪಾಡಿಗೆ 
ಒಳಪಟ್ಟು, ಈ ಅಧಿನಿಯಮದ ಅಡಿಯಲ್ಲಿ ಮಾಡಲಾದ ಪ್ರತಿಯೊಂದು ನಿಯಮಗಳು ಈ ಅಧಿನಿಯಮದಲ್ಲಿ 
ಅಧಿನಿಯಮಿಸಿದಂತೆ ಜಾರಿಗೊಳಿಸತಕ್ಕದ್ದು. 

(4) ಈ ಅಧಿನಿಯಮದ ಅಡಿಯಲ್ಲಿ ರಚಿಸಿದ ಪ್ರತಿಯೊಂದು ನಿಯಮವನ್ನು , ಅದನ್ನು ರಚಿಸಿದ ಮೇಲೆ 
ಸಾಧ್ಯವಾದಷ್ಟು ಬೇಗನೆ, ರಾಜ್ಯ ವಿಧಾನಮಂಡಲದ ಪ್ರತಿಯೊಂದು ಸದನದ ಮುಂದೆ, ಅದು ಒಂದೇ ಅಧಿವೇಶನದಲ್ಲಿ 
ಅಥವಾ ಒಂದಾದ ಮೇಲೊಂದು ಬರುವ ಎರಡು ಅಥವಾ ಹೆಚ್ಚು ಅಧಿವೇಶನಗಳಲ್ಲಿ ಅಡಕವಾಗಬಹುದಾದ ಒಟ್ಟು 
ಮೂವತ್ತು ದಿನಗಳ ಅವಧಿಯವರೆಗೆ ಅಧಿವೇಶನದಲ್ಲಿರುವಾಗ ಇರಿಸತಕ್ಕದ್ದು ಮತ್ತು ಹಿಂದೆ ಹೇಳಿದ ಅಧಿವೇಶನ ಅಥವಾ 
ಒಂದಾದ ಮೇಲೊಂದು ಬರುವ ಅಧಿವೇಶನಗಳ ನಿಕಟೋತ್ತರ ಅಧಿವೇಶನಗಳು ಮುಗಿಯುವುದಕ್ಕೂ ಮೊದಲು ಆ 
ನಿಯಮದಲ್ಲಿ ಯಾವುದೇ ಮಾರ್ಪಾಟು ಮಾಡಲು ಎರಡೂ ಸದನಗಳು ಒಪ್ಪಿದರೆ ಅಥವಾ ಆ ನಿಯಮವನ್ನು 
ಮಾಡಕೂಡದೆಂದು ಎರಡೂ ಸದನಗಳು ಒಪ್ಪಿದರೆ, ಅಂಥ ಮಾರ್ಪಾಟು ಆದ ರೂಪದಲ್ಲಿ ಮಾತ್ರ 
ಪರಿಣಾಮಕಾರಿಯಾಗತಕ್ಕದ್ದು ಅಥವಾ ಸಂದರ್ಭಾನುಸಾರವಾಗಿ ಪರಿಣಾಮಕಾರಿಯಾಗತಕ್ಕದ್ದಲ್ಲ. ಆದರೆ ಅಂಥ ಮಾರ್ಪಾಟು 
ಅಥವಾ ರದ್ದಿಯಾತಿ ಆ ನಿಯಮದ ಅಡಿಯಲ್ಲಿ ಹಿಂದೆ ಮಾಡಿದ ಯಾವುದೇ ಕಾರದ ಊರ್ಜಿತತೆಗೆ ಪ್ರತಿಕೂಲವಾಗಿ 
ಇರತಕ್ಕದ್ದಲ್ಲ. 


10 


24, ಸೀಮುಗಳನ್ನು ರಚಿಸಲು ಅಧಿಕಾರ - ಸಾಕ್ಷಿಯಾಗಿ ಹಾಜರಾಗುವ ಜೀವರಕ್ಷಕರ ಸಕಾರಣಿಕ ವೆಚ್ಚಗಳ 
ಮರುಪಾವತಿಗಾಗಿ ಉಪಬಂಧ ಕಲ್ಪಿಸಲು ಜೀವರಕ್ಷಕರ ಹೆಚ್ಚುವರಿ ಸಹಾಯಕ್ಕಾಗಿ ಸರ್ಕಾರವು ಅಧಿಸೂಚನೆಯ ಮೂಲಕ ಈ 
ಮುಂದಿನವುಗಳಿಗಾಗಿ ಸ್ತ್ರೀಮುಗಳನ್ನು ರಚಿಸಬಹುದು: 

( ಎ) ಸಿವಿಲ್ ಅಥವಾ ಕ್ರಿಮಿನಲ್ ನಡವಳಿಗಳನ್ನು ಎದರಿಸುವ ಜೀವರಕ್ಷಕರಿಗೆ ಉಚಿತ ಕಾನೂನು ಸಲಹೆ; 
( ಬಿ) ನ್ಯಾಯಾಲಯಗಳಲ್ಲಿ ವಿಡಿಯೋ ಕಾನ್ವೆರೆಸ್ಟಿಂಗ್ ಮೂಲಕ ಜೀವರಕ್ಷಕರ ವಿಚಾರಣೆ; 
( ಸಿ) ಜೀವರಕ್ಷಕರ ಹಕ್ಕುಗಳ ಜಾಗೃತಿಯನ್ನು ಉತ್ತೇಜಿಸುವುದು ; 
( ಡಿ) ತುರ್ತು ಸನ್ನಿವೇಶಗಳಿಗೆ ಸ್ಪಂದಿಸುವಲ್ಲಿ ನಿರತರಾಗಿರುವ ಪೊಲೀಸರನ್ನು ಒಳಗೊಂಡಂತೆ ಇತರ ವ್ಯಕ್ತಿಗಳಿಗೆ 

ಪ್ರಥಮ ಚಿಕಿತ್ಸೆ ಮತ್ತು ನಾಡಿಬಡಿತ ( ಹೃದಯಧಮನಿ) ಪುನರುಜೀವಿಸುವುದಕ್ಕೆ ತರಬೇತಿ ನೀಡುವುದು; ಮತ್ತು 
( ಇ) ಸರ್ಕಾರವು ಕಾಲಕಾಲಕ್ಕೆ ಯುಕ್ತವೆಂದು ಭಾವಿಸುವ ಯಾವುದೇ ಇತರ ಮು . 

25. ವಾರ್ಷಿಕ ವರದಿ.- (1) ಯುಕ್ತ ಪ್ರಾಧಿಕಾರವು, ನಿಯಮಿಸಬಹುದಾದಂಥ ನಮೂನೆಯಲ್ಲಿ ಮತ್ತು ಪ್ರತಿ ಆರ್ಥಿಕ 
ವರ್ಷದ ಅಂಥ ಕಾಲಾವಧಿಯಲ್ಲಿ ಈ ಅಧಿನಿಯಮದ ಉಪಬಂಧಗಳ ಅನುಷ್ಠಾನದ ಮೇಲಿನ ತನ್ನ ವಾರ್ಷಿಕ 
ವರದಿಯನ್ನು, ಈ ಅಧಿನಿಯಮದ ಎಲ್ಲಾ ಉದ್ದೇಶಗಳಿಗಾಗಿ ನೋಡಲ್ ಏಜೆನ್ಸಿಯಾಗಿರತಕ್ಕ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಯೊಂದಿಗೆ ತಯಾರಿಸತಕ್ಕದ್ದು. 

(2) ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಮುಂದೆ ವಾರ್ಷಿಕ ವರದಿಗಳನ್ನು ಸಲ್ಲಿಸತಕ್ಕದ್ದು. 
- 26 . ಲೆಕ್ಕಪತ್ರಗಳು ಮತ್ತು ಲೆಕ್ಕಪರಿಶೋಧನೆ .- (1) ಯುಕ್ತ ಪ್ರಾಧಿಕಾರವು, ನಿಯಮಿಸಬಹುದಾದ ಅಂಥ 
ಪುಸ್ತಕಗಳನ್ನು ಮತ್ತು ಇತರ ಲೆಕ್ಕಪುಸ್ತಕಗಳನ್ನು ನಿರ್ವಹಿಸುವಂತೆ ಮಾಡತಕ್ಕದ್ದು ಮತ್ತು ನಿಯಮಿಸಲಾದ ವಿಧಾನದಲ್ಲಿ 
ವಾರ್ಷಿಕ ಲೆಕ್ಕಪತ್ರಗಳ ತಃಖ್ಯೆಯನ್ನು ಸಿದ್ದಪಡಿಸತಕ್ಕದ್ದು. 

( 2) ನಿಧಿಯ ಆರ್ಥಿಕ ವರ್ಷವು ಪ್ರತಿಯೊಂದು ಕ್ಯಾಲೆಂಡರ್ ವರ್ಷದ ಏಪ್ರಿಲ್ 1ನೇ ದಿನದಿಂದ 
ಆರಂಭವಾಗತಕ್ಕದ್ದು ಮತ್ತು ಮುಂದಿನ ಕ್ಯಾಲೆಂಡರ್ ವರ್ಷದ ಮಾರ್ಚ್ 31 ರಂದು ಮುಕ್ತಾಯಗೊಳ್ಳತಕ್ಕದ್ದು. 

(3) ನಿಧಿಯ ಲೆಕ್ಕಪತ್ರಗಳನ್ನು ರಾಜ್ಯ ಲೆಕ್ಕಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯ ಪ್ರಧಾನ ನಿರ್ದೇಶಕ ಹಾಗೂ 
ನಿಯಂತ್ರಕರು ವಾರ್ಷಿಕವಾಗಿ ಲೆಕ್ಕಪರಿಶೋಧನೆ ಮಾಡತಕ್ಕದ್ದು. ಯುಕ್ತ ಪ್ರಾಧಿಕಾರ ಅಥವಾ ಸರ್ಕಾರವು ಸಮವರ್ತಿ ಮತ್ತು 
ವಿಶೇಷ ಲೆಕ್ಕಪರಿಶೋಧನೆಗಳಿಗೂ ಸಹ ಆದೇಶಿಸಬಹುದು. 

(4) ಲೆಕ್ಕಪರಿಶೋಧಕನು, ಲೆಕ್ಕಪರಿಶೋಧನೆಯ ಉದ್ದೇಶಕ್ಕಾಗಿ ಪ್ರಾಧಿಕಾರದ ಎಲ್ಲಾ ಲೆಕ್ಕಪತ್ರಗಳು ಮತ್ತು 
ದಾಖಲೆಗಳನ್ನು ನೋಡುವ ಅವಕಾಶ ಹೊಂದಿರತಕ್ಕದ್ದು. 

(5) ಲೆಕ್ಕಪರಿಶೋಧಕನ ವಾರ್ಷಿಕ ಲೆಕ್ಕಪತ್ರಗಳ ತಃಖ್ಯೆ ಮತ್ತು ವರದಿಯನ್ನು ಸ್ವೀಕರಿಸಿದ ತರುವಾಯ ಯುಕ್ತ 
ಪ್ರಾಧಿಕಾರವು ಕೂಡಲೇ ತನ್ನ ಸಭೆಯಲ್ಲಿ ಅದನ್ನು ಪರಿಗಣಿಸತಕ್ಕದ್ದು ಮತ್ತು ಲೆಕ್ಕಪರಿಶೋಧಕನ ವಾರ್ಷಿಕ ಲೆಕ್ಕಪತ್ರಗಳ 
ತಃಖ್ಯೆಯ ಪ್ರತಿಯೊಂದಿಗೆ ವರದಿಯ ಪ್ರತಿಯನ್ನು ಲೆಕ್ಕಪರಿಶೋಧಕನ ಟೀಕೆಗಳು ಯಾವುದಾದರೂ ಇದ್ದಲ್ಲಿ, ಅವುಗಳ ಮೇಲೆ 
ಅದರ ವಿವರಣೆ ಹಾಗೂ ಲೆಕ್ಕಪರಿಶೋಧಕನು ತೋರಿಸಿಕೊಟ್ಟ ಅಕ್ರಮಗಳು ಅಥವಾ ಲೋಪದೋಷಗಳು, ಯಾವುದಾದರೂ 
ಇದ್ದಲ್ಲಿ , ಅವುಗಳಿಗೆ ಯುಕ್ತ ಪ್ರಾಧಿಕಾರವು ಕೈಗೊಂಡ ಕ್ರಮದ ಹೇಳಿಕೆಯೊಡನೆ ಸರ್ಕಾರಕ್ಕೆ ಕಳುಹಿಸತಕ್ಕದ್ದು. 

( 6) ಸರ್ಕಾರವು (5 ) ನೇ ಉಪಪ್ರಕರಣದಲ್ಲಿರುವ ಲೆಕ್ಕಪರಿಶೋಧಕರ ವರದಿಯನ್ನು ಮತ್ತು ಸಲ್ಲಿಸಿದ ಇತರ 
ದಸ್ತಾವೇಜುಗಳನ್ನು ಅವಗಾಹಿಸಿದ ತರುವಾಯ, ಅದು ತನಗೆ ಸರಿಯೆಂದು ಭಾವಿಸುವ ಅಂಥ ನಿರ್ದೇಶನಗಳನ್ನು ಯುಕ್ತ 
ಪ್ರಾಧಿಕಾರಕ್ಕೆ ನೀಡತಕ್ಕದ್ದು ಮತ್ತು ಅಂಥ ನಿರ್ದೇಶನಗಳನ್ನು ಯುಕ್ತ ಪ್ರಾಧಿಕಾರವು ಪಾಲಿಸತಕ್ಕದ್ದು. 

27. ವಿದ್ಯಾರ್ಥಿಗಳಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತು ನಿಗಾಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ತರಬೇತಿ ನೀಡುವುದು.- (1) 
ಹನ್ನೆರಡು ವರ್ಷಗಳ ವಯಸ್ಸಿನ ಮೇಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ, ನಿಯಮಿಸಬಹುದಾದಂಥ ಅವಧಿಗೆ ಪ್ರಥಮ ಚಿಕಿತ್ಸೆ 
ಮತ್ತು ತುರ್ತು ನಿಗಾಗಳಲ್ಲಿ ತರಬೇತಿ ನೀಡುವುದು ಪ್ರತಿಯೊಂದು ಶೈಕ್ಷಣಿಕ ಸಂಸ್ಥೆಗಳ ಕರ್ತವ್ಯವಾಗಿರತಕ್ಕದ್ದು. 

(2) (1) ನೇ ಉಪಪ್ರಕರಣದ ಅಡಿಯಲ್ಲಿಯ ತರಬೇತಿಯನ್ನು ಪ್ರತಿ ಶೈಕ್ಷಣಿಕ ವರ್ಷದಲ್ಲಿ ಒಂದು ಬಾರಿ 
ನೀಡತಕ್ಕದ್ದು. 

(3) (1) ನೇ ಉಪಪ್ರಕರಣದ ಅಡಿಯಲ್ಲಿ ತರಬೇತಿಯನ್ನು ನೀಡುವ ಉದ್ದೇಶಕ್ಕಾಗಿ , ಸರ್ಕಾರವು ಅಧಿಸೂಚನೆಯ 
ಮೂಲಕ ನಿರ್ದಿಷ್ಟಪಡಿಸಬಹುದಾದ ಅಂಥ ವೃತ್ತಿನಿರತರ ಅಥವಾ ಸಂಸ್ಥೆಗಳ ಸಹಾಯವನ್ನು ಶೈಕ್ಷಣಿಕ ಸಂಸ್ಥೆಗಳು 
ತೆಗೆದುಕೊಳ್ಳತಕ್ಕದ್ದು. 

28. ಜಾಗೃತಿ ಕಾರ್ಯಕ್ರಮಗಳು ಮತ್ತು ಕಾರ್ಯಗಾರಗಳನ್ನು ವ್ಯವಸ್ಥೆಗೊಳಿಸುವುದು. ಸರ್ಕಾರವು ಕಾಲಕಾಲಕ್ಕೆ, 
( ಎ) ನಾಗರಿಕರನ್ನು ಜೀವರಕ್ಷಕರನ್ನಾಗಿಸಲು ಸಂವೇದನಾಶೀಲರನ್ನಾಗಿ ಮಾಡುವುದಕ್ಕೆ ; 
( ಬಿ) ನಾಗರಿಕರನ್ನು ಆಂಬುಲೆನ್ಸ್ ಸೇವೆಗಳ ಮತ್ತು ಪೊಲೀಸ್ ಸಹಾಯವಾಣಿಯ ತುರ್ತುನಿಗಾ ಸಂಖ್ಯೆಗಳ ಕುರಿತು 

ಜಾಗೃತರಾಗಿಸುವುದಕ್ಕೆ ; ಮತ್ತು 
( ಸಿ) ನಾಗರಿಕರಿಗೆ ಪ್ರಥಮ ಚಿಕಿತ್ಸೆ ಮತ್ತು ತುರ್ತುನಿಗಾ ಕೌಶಲ್ಯದಲ್ಲಿ ತರಬೇತಿ ನೀಡುವುದಕ್ಕೆ , 


11 


- ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು ಮತ್ತು ವಿಚಾರಣಾ ಸಂಕಿರಣಗಳನ್ನು ವ್ಯವಸ್ಥೆಗೊಳಿಸತಕ್ಕದ್ದು 
ಮತ್ತು ನಡೆಸತಕ್ಕದ್ದು. 

* 29, ತೊಂದರೆಗಳನ್ನು ನಿವಾರಿಸಲು ಅಧಿಕಾರ.- (1) ಈ ಅಧಿನಿಯಮದ ಉಪಬಂಧಗಳನ್ನು ಜಾರಿಗೊಳಿಸುವಲ್ಲಿ 
ಯಾವುದೇ ತೊಂದರೆ ಉದ್ಭವಿಸಿದಲ್ಲಿ , ಸರ್ಕಾರವು, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ಆದೇಶದ ಮೂಲಕ, 
ತೊಂದರೆಗಳನ್ನು ನಿವಾರಿಸಲು ತನಗೆ ಅವಶ್ಯಕ ಅಥವಾ ಯುಕ್ತವೆಂದು ಕಂಡುಬರುವ ಮತ್ತು ಈ ಅಧಿನಿಯಮದ 
ಉದ್ದೇಶಗಳಿಗೆ ಅಸಂಗತವಾಗಿರದಂಥ ಉಪಬಂಧಗಳನ್ನು ರಚಿಸಬಹುದು: 

ಪರಂತು, ಈ ಅಧಿನಿಯಮದ ಪ್ರಾರಂಭವಾದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯು ಮುಕ್ತಾಯವಾದ 
ತರುವಾಯ ಅಂಥ ಯಾವುದೇ ಆದೇಶವನ್ನು ಮಾಡತಕ್ಕದ್ದಲ್ಲ. 

(2 ) ಈ ಪ್ರಕರಣದ ಅಡಿಯಲ್ಲಿ ಮಾಡಿದ ಪ್ರತಿಯೊಂದು ಆದೇಶವನ್ನು , ಅದನ್ನು ಮಾಡಿದ ತರುವಾಯ 
ಸಾಧ್ಯವಾದಷ್ಟು ಬೇಗನೇ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಮುಂದೆ ಮಂಡಿಸತಕ್ಕದ್ದು. 

* 30 . ಅಧಿನಿಯಮವು ಅಧ್ಯಾರೋಹಿ ಪರಿಣಾಮ ಹೊಂದಿರುವುದು. ಈ ಅಧಿನಿಯಮದ ಉಪಬಂಧಗಳು, 
ತತ್ಕಾಲದಲ್ಲಿ ಜಾರಿಯಲ್ಲಿರುವ ಯಾವುದೇ ಇತರ ಕಾನೂನಿನಲ್ಲಿ ಅಥವಾ ಈ ಅಧಿನಿಯಮದ ಹೊರತಾಗಿ ಯಾವುದೇ ಇತರ 
ಕಾನೂನು ಬಲದ ಪ್ರಭಾವ ಹೊಂದಿರುವ ಯಾವುದೇ ಲಿಖಿತ ಪತ್ರದಲ್ಲಿ ಅದಕ್ಕೆ ಅಸಂಗತವಾದುದು ಏನೇ 
ಒಳಗೊಂಡಿದ್ದರೂ ಪರಿಣಾಮಕಾರಿಯಾಗಿರತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕೆ. ದ್ವಾರಕನಾಥ ಬಾಬು 
ಸರ್ಕಾರದ ಕಾರ್ಯದರ್ಶಿ 
ಸಂಸದೀಯ ವ್ಯವಹಾರಗಳ ಇಲಾಖೆ 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 500 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ತಿಕೆ 
ಬೆಂಗಳೂರು, ಶನಿವಾರ, ಆಗಸ್ಟ್ ೨೫ , ೨೦೧೮ (ಭಾದ್ರಪದ ೩ , ಶಕ ವರ್ಷ ೧೯೪೦) 
Bengaluru , Saturday , August 25 , 2018 (Bhadrapada 3 , Shaka Varsha 1940 ) 


ಭಾಗ - IVA | 
Part - IVA | 


ನಂ . ೧೨೮೬ 
No. 1286 


FINANCE SECRETARIAT 

NOTIFICATION ( 15 / 2018 ) 
No . FD 47 CSL 2017, Bengaluru , dated: 25 - 08- 2018 


In exercise of the powers conferred by Section 148 of the Karnataka Goods and Services Tax 
Act , 2017 (Karnataka Act 27 of 2017), the Government of Karnataka hereby makes the following 
amendment in the Notification (14 / 2018 ) No. FD 47 CSL 2017 , dated the 10th August, 2018 , 
published in the Karnataka Gazette , Extraordinary , Part -IVA , No . 1254 , dated the 10th August, 2018 , 
namely : 


In the second paragraph of the said notification , the following proviso shall be inserted , 
namely : 


“ Provided that the return in FORM GSTR - 1 for the quarter from July , 2018 to 
September , 2018 for the registered persons whose principal place of business is in 
Kodagu district in the State of Karnataka shall be furnished electronically through the 
Common portal , on or before the 15thNovember , 2018 ”. 


By order and in the name of the Governor of Karnataka, 


NETRAPRABHA . M . DHAYAPULE 
Under Secretary to Government (I / c), 

Finance Department (C . T - 1). 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7) ಪ್ರತಿಗಳು: 100 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IVA | 
Part - IVA | 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಶನಿವಾರ, ಆಗಸ್ಟ್ ೨೫ , ೨೦೧೮ (ಭಾದ್ರಪದ ೩ , ಶಕ ವರ್ಷ ೧೯೪೦) 
Bengaluru , Saturday, August 25 , 2018 (Bhadrapada 3 , Shaka Varsha 1940 ) 
Office of the Commissioner of Commercial Taxes (Karnataka) 
Vanijya Therige Karyalaya , Gandhinagar , Bengaluru , 

NOTIFICATION ( 1 - L / 2018 ) 
No . KGST. CR. 01 / 17 - 18, Dated : 21 . 08. 2018. 


( ನಂ . ೧೨೮೭ 
No . 1287 


In exercise of the powers conferred by section 168 of the Karnataka Goods and Services Tax Act , 
2017 (Karnataka Act 27 of 2017 ) read with sub -rule (5 ) of rule 61 of the Karnataka Goods and 
Services Tax Rules, 2017 , on the recommendations of the Council , the following amendment is 
hereby made in the notification ( 1 - K / 2018 ) No. KGST .CR .01 / 17 - 18 , dated the 10th August , 2018 , 
published in the Karnataka Gazette , Extraordinary , Part- IVA , No . 1266 , dated the 13th August, 2018 , 
namely : 


In the first paragraph of the said notification , the following proviso shall be inserted , namely : 


“ Provided that the return in FORM GSTR- 3Bfor the month of July , 2018shall be furnished 
electronically through the common portal, on or before the 24th August, 2018 .” . 


SRIKAR M . S . 
Commissioner of Commercial Taxes 

(Karnataka ) Bengaluru 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು, (ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IVA | 
Part - IVA ||| 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೮ ( ಭಾದ್ರಪದ ೭, ಶಕ ವರ್ಷ ೧೯೪೦) 
Bengaluru , Wednesday , August 29 , 2018 ( Bhadrapada 7 , Shaka Varsha 1940) 
Office of the Commissioner of Commercial Taxes (Karnataka ) 
Vanijya Therige Karyalaya , Gandhinagar , Bengaluru , 

NOTIFICATION ( 1-M / 2018 ) 
No . KGST. CR. 01 / 17 - 18, Dated : 29 . 08. 2018. 


ನಂ . ೧೨೮೮ 
No. 1288 


In exercise of the powers conferred by section 168 of the Karnataka Goods and Services Tax 
Act , 2017 (Karnataka Act 27 of 2017 ) read with sub - rule (5 ) of rule 61 of the Karnataka Goods and 
Services Tax Rules, 2017 , on the recommendations of the Council , the following further 
amendment is hereby made in the notification (1 - K / 2018 ) No . KGST . CR . 01 / 17 - 18 , dated the 
10th August , 2018 , published in the Karnataka Gazette , Extraordinary , Part -IVA , No .1266 , dated the 
13th August, 2018 , and amended vide notification ( 1 - L / 2018 )No . KGST .CR .01 / 17 - 18 , dated the 
21st August , 2018 , published in the Karnataka Gazette, Extraordinary , Part- IVA , No. 1287, dated the 
25th August , 2018 , namely : 


In the first paragraph of the said notification , after the proviso , the following proviso shall be 
inserted , namely : 


“ Provided further that the return in FORM GSTR -3B for the months of July , 2018 and 
August, 2018 , for the registered persons whose principal place of business is in Kodagu district in 
the State of Karnataka shall be furnished electronically through the common portal, on or before the 
5th October, 2018 and 10th October, 2018 respectively .” . 


SRIKAR M . S . 
Commissioner of Commercial Taxes 

(Karnataka) Bengaluru 


ಸರ್ಕಾರಿ ಮುದ್ರಣಾಲಯ, ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 50 


RNI No . KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಭಾಗ - IVA | 
Part - IVA ||| 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೮ ( ಭಾದ್ರಪದ ೭, ಶಕ ವರ್ಷ ೧೯೪೦) 
Bengaluru , Wednesday , August 29 , 2018 ( Bhadrapada 7 , Shaka Varsha 1940) 
Office of the Commissioner of Commercial Taxes (Karnataka ) 
Vanijya Therige Karyalaya , Gandhinagar , Bengaluru , 

NOTIFICATION ( 1 - N / 2018 ) 
No . KGST. CR. 01 / 17- 18 , Dated : 29 .08. 2018 


ನಂ . ೧೨೮೯ 
No. 1289 


In exercise of the powers conferred by the second proviso to sub - section (1) of section 37 read with 
section 168 of the Karnataka Goods and Services Tax Act, 2017 (Karnataka Act 27 of 2017) the 
following amendment is hereby made in the notification ( 1 - J / 2018 ) No . KGST. CR .01/ 17 - 18 , dated 
the 10th August, 2018 , published in the Karnataka Gazette , Extraordinary , Part- IVA , No. 1265 , dated 
the 13th August, 2018 , namely : 


In the first paragraph of the said notification , the following proviso shall be inserted , namely : 


“ Provided that the return in FORM GSTR - 1 for the months of July , 2018 and August, 2018 , for the 
registered persons whose principal place of business is in Kodagu district in the State of Karnataka 
shall be furnished electronically through the common portal, on or before the 5th October, 2018 and 
10th October, 2018 respectively .”. 


SRIKAR M . S . 
Commissioner of Commercial Taxes 

(Karnataka ) Bengaluru 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ , ಬೆಂಗಳೂರು. ( ಪಿ7 ) ಪ್ರತಿಗಳು : 50 


RNI No . KARBIL / 2001 / 47147 


ಕರ್ನಾಟಕ ರಾಜಷತ್ರ 


200 - IVA 
Part - IVA 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಐಶೇಷ ರಾಜ್ಯ ಪತ್ರಿಕೆ 
ಬೆಂಗಳೂರು, ಬುಧವಾರ, ಆಗಸ್ಟ್ ೨೯ , ೨೦೧೮ (ಭಾದ್ರಪದ ೭, ಶಕ ವರ್ಷ ೧೯೪೦ ) 
Bengaluru , Wednesday , August 29 , 2018 (Bhadrapada 7 , Shaka Varsha 1940 ) 

FINANCE SECRETARIAT 

NOTIFICATION - I 
No . FD 05 PES 2018 , Bengaluru , Dated : 29 . 08 . 2018 


| ನಂ . ೧೨೯೦ 

No . 1290 


The draft of the following rules further to amend the Karnataka Excise (Bottling of Liquor ) 
Rules , 1967 , which the Government of Karnataka proposes to make in exercise of the powers 
conferred by Section 71 of the Karnataka Excise Act , 1965 (Karnataka Act 21 of 1966 ) is hereby 
published as required by sub - section ( 1 ) of the said section for the information of all persons likely 
to be affected thereby and notice is hereby given that the said draft will be taken into consideration 
after thirty days from the date of its publication in the official Gazette . 


Any objection or suggestion which may be received by the State Government from any person 
in respect of the said draft before the expiry of the period specified above will be considered by the 
State Government. The objections or suggestions may be addressed to the Additional Chief Secretary 
to Government, Finance Department, Vidhana Soudha, Bengaluru -560001. 

DRAFT RULES 


1 . Title and commencement.- ( 1) These rules may be called the Karnataka Excise (Bottling of 
Liquor)(Amendment) Rules , 2018 . 


( 2 ) They shall come into force from the date of their final publication in the officialGazette . 
2 . Amendment of rule 3 .- In the Karnataka Excise (Bottling of Liquor ) Rules , 1967 (hereinafter 
referred to as the said rules), in rule 3 , in sub - rule ( 1 ), the proviso shall be omitted . 


3 . Amendment of Rule 7 .- In rule 7 of the said rules , in sub -rule ( 1) after the words “ storage of 
liquor in sealed bottles" , the words “ or sealed receptacles ” , shall be inserted . 


4 . Amendment of rule 15 .- In rule 15 of the said rules , in sub -rule (5 ) , for the words and figures 
" Indian Merchandise Markets Act, 1889” , the words and figures “ The Trade Marks Act, 1999” shall 
be substituted . 


5 . Amendment of rule 15 - A .- In rule 15A of the said rules , in the heading for figures , letter and 
words “ 15 - A . Advertisement of liquor entails cancellation of approval granted to labels .-” the figure , 
letter and words “ 15 - B . Advertisement of liquor entails cancellation of approval granted to labels. -” 
shall be substituted . 


By Order and in the Name of the Governor of Karnataka 


Venkatesh .G 
Under Secretary to Government, 

Finance Department (Excise ) 


NOTIFICATION - II 
No . FD 05 PES 2018 , Bengaluru , Dated : 29. 08 . 2018 


The draft of the following rules further to amend the Karnataka Excise ( Brewery) Rules , 
1967, which the Government of Karnataka proposes to make in exercise of the powers conferred by 
Section 71 of the Karnataka Excise Act, 1965 (Karnataka Act 21 of 1966 ) is hereby published as 
required by sub - section (1 ) of the said section for the information of all persons likely to be affected 
thereby and notice is hereby given that the said draft will be taken into consideration after thirty 
days from the date of its publication in the officialGazette . 


Any objection or suggestion which may be received by the State Government from any person 
in respect of the said draft before expiry of the period specified above will be considered by the State 
Government. The objections or suggestions may be addressed to the Additional Chief Secretary to 
Government , Finance Department, Vidhana Soudha, Bengaluru -560001. 


DRAFT RULES 


1 . Title and commencement .-( 1) These rules may be called the Karnataka Excise 
(Brewery) (Amendment) Rules , 2018 . 


(2 ) They shall come into force from the date of their final publication in the officialGazette . 

2 .Insertion of new rule 5 -D .- In the Karnataka Excise (Brewery ) Rules , 1967 (hereinafter 
referred to as the said rules), after rule 5 - C , the following shall be inserted , namely : 


“ 5 - D . Shifting of the existing Brewery .- The Excise Commissioner may , on an application 
made by the licensee in Form 1 - A and subject to payment of shifting fee equivalent to twenty five 
percent of the annual licence fee levied for grant of licence for a brewery under rule 5 , permit shifting 
of the brewery from the existing place to another place ." 


1 of the said rules , the following shall be 


3 . Insertion of new Form 1 - A . - After Form 
inserted , namely : 


" FORM 1 - A 

(See rule 5 - D ) 
Application for shifting of the existing Brewery 


To , 


The Excise Commissioner in Karnataka, Bengaluru 

1 (a ) Name of the Brewery : 

(b ) Name (s ) and address of the Partner / Board of Directors: 
(c ) Whether Public / Private Ltd or Partnership / Proprietary 

concern : 
2 . (a ) Details of existing premises with Survey No .etc .,: 

(b ) Details of total existing area and constructed area : 
(c ) Details of existingman power : 

(i) Office staff : 
( ii ) Technical staff : 
( iii) Supervisory staff: 
(iv ) Permanent workers : 

(v ) Temporary workers: 
3 . Details of existing plant and machinery : 

(a ) Existing machinery : 
(b ) Capacity ofmachinery: 

(c ) Existing Production capacity : 
4 . Reasons for shifting: 
5 . Details of proposed premises : 

(a ) Address with Survey No . 


(b ) Details of availability of water and power requirement. 
( c) Details of man power requirement at new site and 

availability 
6 . Details of clearance from the following Government institutions : 

(a ) Competent Local Authorities : 
(b ) Karnataka State Pollution Control Board : 

(c ) Competent authority under Factories Act: 
7 . Details of plant and machinery to be shifted to new premises : 
8 . Details of shifting fee remitted : 


Place : 
Date : 


Name and signature of the applicant" 


By Order and in the Name of the Governor of Karnataka 


Venkatesh . G 
Under Secretary to Government , 

Finance Department (Excise ) 


NOTIFICATION - III 
No. FD 05 PES 2018 , Bengaluru , Dated : 29 .08 . 2018 


The draft of the following rules further to amend the Karnataka Excise (Distillery and 
Warehouse ) Rules , 1967 , which the Government of Karnataka proposes to make in exercise of the 
powers conferred by Section 71 of the Karnataka Excise Act, 1965 (Karnataka Act 21 of 1966 ) is 
hereby published as required by sub - section ( 1 ) of the said section for the information of all persons 
likely to be affected thereby and notice is hereby given that the said draft will be taken into 
consideration after thirty days from the date of its publication in the official Gazette . 


Any objection or suggestion which may be received by the State Government from any person 
in respect of the said draft before the expiry of the period specified above will be considered by the 
State Government. The objections or suggestions may be addressed to the Additional Chief Secretary 
to Government, Finance Department, Vidhana Soudha , Bengaluru -560001. 


DRAFT RULES 


1. Title and commencement.- (1 ) These rules may be called the Karnataka Excise (Distillery 
and Warehouse) (Amendment) Rules , 2018 . 
(2 ) They shall come into force from the date of their final publication in the official Gazette . 


2 . Insertion of new rule 4 - D .- In the Karnataka Excise (Distillery and Warehouse ) Rules , 
1967 (hereinafter referred to as the said rules), after rule 4 - C , the following shall be inserted 
namely : 

“ 4 - D . Shifting of the existing Distillery :- The Excise Commissioner may, on an 
application made by the licensee in Form 1 - B and subject to payment of shifting fee 
equivalent to twenty five percent of the annual licence fee levied for grant of licence for a 
distillery under rule 7 , permit shifting of the distillery from the existing place to another 
place . " 


3 . Amendment of rule 7 - B .- In rule 7B of the said rules, in the heading, for the figure, letter 
and words “ 7 - B . Fee for granting permission for subleasing of Distillery . -” the figure , letter and 
words “ 7 - C . Fee for granting permission for subleasing of Distillery .-” shall be substituted . 


1 - B . - After Form 1 - A of the said rules , the following shall be 


4 . Insertion of new Form 
inserted namely : 


" FORM 1 - B 

(See rule 4 - D ) 
Application for shifting of the existing Distillery 


To , 


The Excise Commissioner in Karnataka , Bengaluru 

1 . (a ) Name of the Distillery : 

(b ) Name (s ) and address of the Partner / Board of Directors : 
( c) Whether Public / Private Ltd or Partnership / Proprietary 

concern : 
2 . (a ) Details of existing premises with Survey No . etc .,: 

(b ) Details of total existing area and constructed area : 
(c ) Details of existing man power : 

(i) Office staff : 
(ii ) Technical staff: 
( iii) Supervisory staff : 
(iv ) Permanent workers : 

( v ) Temporary workers : 
3. Details of existing plant and machinery : 

(a ) Existing machinery : 
(b ) Capacity ofmachinery : 

(c) Existing Production capacity : 
4 . Reasons for shifting: 
5 . Details of proposed premises : 

(a ) Address with Survey No . 
(b ) Details of availability of water and power requirement. 
(c ) Details ofman power requirement at new site and 

availability 
6 . Details of clearance from the following Government institutions: 

(a ) Competent Local Authorities : 
(b ) Karnataka State Pollution Control Board : 

(c ) Competent authority under Factories Act: 
7 . Details of plant and machinery to be shifted to new premises : 
8 . Details of shifting fee remitted : 


Place : 
Date : 


Name and signature of the applicant" 


5 . Amendment of Form 2 -A .-In Form 2 - A of the said rules, Condition number 10 and the 
entries relating thereto shall be omitted . 


By Order and in the Name of the Governor of Karnataka 


Venkatesh . G 
Under Secretary to Government, 

Finance Department (Excise) 


NOTIFICATION - IV 
No . FD 05 PES 2018 , Bengaluru , Dated : 29 . 08 .2018 


The draft of the following rules further to amend the Karnataka Excise (Manufacture of 
Fortified Wine from Grapes) Rules , 1968 , which the Government of Karnataka proposes to make in 
exercise of the powers conferred by Section 71 of the Karnataka Excise Act, 1965 (Karnataka Act 21 
of 1966 ) is hereby published as required by sub -section (1 ) of the said section for the information of 
all persons likely to be affected thereby and notice is hereby given that the said draft will be taken 
into consideration after thirty days from the date of its publication in the official Gazette . 


Any objection or suggestion which may be received by the State Government from any person 
in respect of the said draft before the expiry of period specified above will be considered by the State 
Government. The objections or suggestions may be addressed to the Additional Chief Secretary to 
Government, Finance Department, Vidhana Soudha, Bengaluru - 560001. 


DRAFT RULES 


1. Title and commencement.-( 1) These rules may be called the Karnataka Excise 
(Manufacture of Fortified Wine from Grapes) (Amendment) Rules , 2018 . 


(2 ) They shall come into force from the date of their final publication in the officialGazette . 


2 .Insertion of new rule 8 -C .- In the Karnataka Excise (Manufacture of Fortified Wine from 
Grapes ) Rules , 1968 (hereinafter referred to as the said rules), after rule 8 - B , the following shall be 
inserted , namely : 


“ 8 - C . Shifting of the existing Fortified Winery . - The Excise Commissioner may , on an 
application made by the licensee in Form M .W .G . 2 - A and subject to payment of shifting fee 
equivalent to ten percent of the annual licence fee levied for grant of licence for a fortified 
winery under rule 8 , permit shifting of the fortified winery from the existing place to another 
place." 


3 . Insertion of new Form M . W .G . 2 - A :- After Form M . W .G .2 of the said rules , the following 
shall be inserted , namely : 


" FORM M . W .G . 2 - A 

(See rule 8 - C ) 
Application for shifting of the existing Fortified Winery 


To , 


The Excise Commissioner in Karnataka, Bengaluru 


1 . (a ) Name of the Fortified Winery : 

(b ) Name (s ) and address of the Partner / Board of Directors : 
(c) Whether Public / Private Ltd or Partnership / Proprietary 

concern : 
2 . (a ) Details of existing premises with Survey No.etc .,: 

(b ) Details of total existing area and constructed area : 
(c) Details of existing man power : 

(i) Office staff: 
( ii ) Technical staff: 
( iii) Supervisory staff: 
(iv) Permanent workers : 

(v) Temporary workers: 
3 . Details of existing plant and machinery : 

(a ) Existingmachinery : 
(b ) Capacity ofmachinery : 

(c ) Existing Production capacity : 
4 . Reasons for shifting: 
5 . Details of proposed premises : 

(a ) Address with Survey No. 
(b ) Details of availability of water and power requirement. 
(c ) Details ofman power requirement at new site and 

availability 
6 . Details of clearance from the following Government 
institutions : 

( a ) Competent Local Authorities : 


(b ) Karnataka State Pollution Control Board : 

( c ) Competent authority under Factories Act : 
7 . Details of plant and machinery to be shifted to new 

premises : 
8 . Details of shifting fee remitted : 


Place : 
Date: 


Name and signature of the applicant" 


By Order and in the Name of the Governor of Karnataka 


Venkatesh .G 
Under Secretary to Government , 

Finance Department (Excise) 


NOTIFICATION - V 
No . FD 05 PES 2018 , Bengaluru , Dated : 29 .08 . 2018 


The draft of the following rules further to amend the Karnataka Excise (Manufacture of Wine) 
Rules , 2008 , which the Government of Karnataka proposes to make in exercise of the powers 
conferred by Section 71 of the Karnataka Excise Act, 1965 (Karnataka Act 21 of 1966 ) is hereby 
published as required by sub - section ( 1) of the said section for the information of all persons likely 
to be affected thereby and notice is hereby given that the said draft will be taken into consideration 
after thirty days from the date of its publication in the officialGazette. 


Any objection or suggestion which may be received by the State Government from any person 
in respect of the said draft before the expiry of the period specified above will be considered by the 
State Government. The objections or suggestions may be addressed to the Additional Chief Secretary 
to Government, Finance Department, Vidhana Soudha, Bengaluru - 560001. 


DRAFT RULES 


1 . Title and commencement .-( 1) These rules may be called the Karnataka Excise 
(Manufacture of Wine)( Amendment) Rules , 2018 . 


(2 ) They shall come into force from the date of their final publication in the official Gazette . 


2 .Insertion of new rule 10 - A .-In the Karnataka Excise (Manufacture of Wine) Rules , 2008 , 
(hereinafter referred to as the said rules), after rule 10 , the following shall be inserted , namely : 


“ 10 - A . Shifting of the existing Winery :- The Deputy Commissioner may, on an application 
made by the licensee in Form F . W . 1 - A and subject to payment of shifting fee equivalent to ten 
percent of the annual licence fee levied for grant of licence for a winery under rule 3 , permit 
shifting of the winery from the existing place to another place ." 


3 . Insertion of new Form F . w . 1- A .-After Form F . W . 1 of the said rules , the following shall be 
inserted namely : 


" FORM F . W . 1 - A 

(See rule 10 - A ) 
Application for shifting of the existing Winery 


To , 


The Deputy Commissioner 

.. .. ... ... .. District 


1 . (a ) Name of the Winery : 

(b ) Name (s) and address of the Partner / Board of Directors : 

(c) Whether Public / Private Ltd or Partnership / Proprietary concern : 
2 . (a ) Details of existing premises with Survey No . etc .,: 

(b ) Details of total existing area and constructed area : 
(c) Details of existing man power : 

(i) Office staff: 
(ii) Technical staff: 
(iii ) Supervisory staff : 
(iv ) Permanent workers : 

(v ) Temporary workers : 
3 . Details of existing plant and machinery : 

(a ) Existing machinery : 
(b ) Capacity of machinery : 

(c) Existing Production capacity : 
4 . Reasons for shifting: 
5 . Details of proposed premises : 

(a ) Address with Survey No. 
(b ) Details of availability ofwater and power requirement. 
(c ) Details of man power requirement at new site and 

availability 
6 . Details of clearance from the following Government Institutions : 

( a ) Competent Local Authorities : 
(b ) Karnataka State Pollution Control Board : 
(c ) Competent authority under Factories Act : 


7 . Details of plant and machinery to be shifted to new premises : 
8 . Details of shifting fee remitted : 


Place : 
Date : 


Name and signature of the applicant " 


By Order and in the Name of the Governor of Karnataka 


Venkatesh . G 
Under Secretary to Government, 

Finance Department (Excise) 


ಸರ್ಕಾರಿ ಮುದ್ರಣಾಲಯ , ವಿಕಾಸ ಸೌಧ ಘಟಕ, ಬೆಂಗಳೂರು. ( ಪಿ7 ) ಪ್ರತಿಗಳು: 300 


